be 


ee 


ವಿಜಯನಗರ ಅಧ್ಯಯನ 
ಸಂಪುಟ 6 | 
ಹಂಪಿ ಉತ್ಸವ 2000ರಲ್ಲಿ ಮಂಡಿಸಿದ ಪ್ರಬಂಧಗಳು 


ಪ್ರೊ. ಎಂ.ವಿ. ಕೃಷ್ಣಪ್ಪ 
ಹೆಚ್‌.ಟಿ. ತಳವಾರ 


2001 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಹೊಸಪೇಟಿ 


ಬಿ 


ವಿಜಯನಗರ ಅಧ್ಯಯನ 


ಸಂಪುಟ — 6 


ಹಂಪಿ ಉತ್ಸವ 2000ದಲ್ಲಿ ಮಂಡಿಸಿದ ಪ್ರಬಂಧಗಳು 


PU ea 


ಕರ್ನಾಟಕ ಸರ್ಕಾರ 


ವಿಜಯನಗರ ಅಧ್ಯಯನ 


ಸಂಪುಟ - 6 


ಹಂಪಿ ಉತ್ಸವ 2000ದಲ್ಲಿ ಮಂಡಿಸಿದ ಪ್ರಬಂಧಗಳು 


ಸಂಪಾದಕರು 
ಪ್ರೊ. ಎಂ.ವಿ. ಕೃಷ್ಣಪ್ಪ 
ಹೆಚ್‌.ಟಿ. ತಳವಾರ 


2001 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಹೊಸಪೇಟೆ 


ಪ್ರಥಮ ಮುದ್ರಣ: 500 ಪ್ರತಿಗಳು 
ಪ್ರಾಚ್ಛವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಹೊಸಪೇಟೆ 
© 2001 


ಬೆಲೆ: ರೂ. 171/- 


ಕರ್ನಾಟಕ ಸರ್ಕಾರ 


ಸಿ.ಎಸ್‌. ಕೇದಾರ್‌ ಕರ್ನಾಟಕ ಸರ್ಕಾರದ ಸಚಿವಾಲಯ 
ಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಬಹುಮಹಡಿಗಳ ಕಟ್ಟಡ 
ಬೆಂಗಳೂರು-1 


ದಿನಾಂಕ 17-11-2001 


ಮೊದಲ ಮಾತು 


"ವಿಜಯನಗರ" ಪ್ರಸಿದ್ದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಕಲೆ, ವಾಸ್ತುಶಿಲ್ಪ, ಧರ್ಮ, ಸಾಹಿತ್ಯ ಮುಂತಾದ 
ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿ ಮೆರೆದಂತ ನಗರ. ಈ ನಗರವು 14ರಂದ 16ನೇ ಶತಮಾನದವರೆಗೆ ಸುಮಾರು 40 
ಚದರ ಕಿಲೋಮೀಟರ್‌ ಹರಡಿಕೊಂಡಿತ್ತು. ಇಲ್ಲಿನ ಅರಮನೆಗಳು, ದೇವಾಲಯಗಳು ಜಗತ್ತಿನಾದ್ಯಂತ ಜನರ ಗಮನ ಸೆಳೆದಿದ್ದ ವ್ರ 
ವಿಜಯನಗರ ಅರಸರು ಆಚರಿಸುತ್ತಿದ್ದ ದಸರಾ ಉತ್ಸವವನ್ನು ಮೈಸೂರು ಅರಸರು ಮುಂದುವರೆಸಿಕೊಂಡು ಬಂದು ಮೈಸೂರನ್ನು 
ಜಗತ್‌ ಪ್ರಸಿದ್ಧಗೊಳಿಸಿದರು. 


ವಿಜಯನಗರದ ಗತ ವೈಭವ ಹಾಗೂ ವಿಜಯನಗರ ಅರಸರು ಆಚರಿಸುತ್ತಿದ್ದ ದಸರಾ ಉತ್ಸವವನ್ನು ಸ್ಮರಿಸಿಕೊಂಡು 
ಕರ್ನಾಟಕ ರಾಜ್ಯ ಸರ್ಕಾರವು ವಿಜಯನಗರದಲ್ಲಿ (ಇಂದಿನ ಹಂಪಿ) ಪ್ರತಿ ವರ್ಷವೂ ಉತ್ಸವವನ್ನು ಏರ್ಪಡಿಸುತ್ತಿದೆ. ಈ 
ಉತ್ಸವದ ಸಂದರ್ಭದಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯವು ವಿಜಯನಗರ ಇತಿಹಾಸ ಹಾಗು ಸಂಸ್ಕೃತಿಯ 
ಕುರಿತು ಪ್ರತಿ ವರ್ಷ ವಿಚಾರ ಸಂಕಿರಣವನ್ನು ಏರ್ಪಡಿಸುತ್ತಿದೆ ಹಾಗು ವಿಚಾರ ಸಂಕಿರಣದಲ್ಲಿ ಮಂಡಿಸಿದ ಪ್ರಬಂಧಗಳನ್ನು 
"ವಿಜಯನಗರ ಅಧ್ಯಯನ" ಎಂಬ ಶೀರ್ಷಿಕೆಯಲ್ಲಿ ಗ್ರಂಥರೂಪದಲ್ಲಿ ಪ್ರಕಟಿಸುತ್ತಿದೆ. ಅದೇ ರೀತಿ ನವೆಂಬರ್‌ 2000ನೇ 
ವರ್ಷದಲ್ಲಿ ವಿಚಾರ ಸಂಕಿರಣದಲ್ಲಿ ಮಂಡಿಸಿದ್ದ ಪ್ರಬಂಧಗಳನ್ನು “ವಿಜಯನಗರ ಅಧ್ಯಯನ" ಸಂಪುಟ 6ರಲ್ಲಿ ಪ್ರಕಟಿಸಲಾಗುತ್ತಿದೆ. 
ನಿರ್ದೇಶನಾಲಯವು ಈ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಿ ತನ್ಮೂಲಕ ವಿದ್ವಾಂಸರ ಹಾಗೂ 
ಸಾರ್ವಜನಿಕರ ಮೆಚ್ಚುಗೆಯನ್ನು ಗಳಿಸಲೆಂದು ಹಾರೈಸುತ್ತೇನೆ. ಇಂತಹ ಪ್ರಕಟಣಾ ಕಾರ್ಯ ಹಾಗೂ ಸಂಶೋಧನೆಯನ್ನು 
ಕೈಗೊಳ್ಳುತ್ತಿರುವ ನಿರ್ದೇಶನಾಯದ ನಿರ್ದೇಶಕರು ಮತ್ತು ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅಭಿನಂದಿಸುತ್ತೇನೆ. 


ಸಿ.ಎಸ್‌. ಕೇದಾರ್‌ 
ಕಾರ್ಯದರ್ಶಿಗಳು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


HR 


er oe 
i ph A ಘಃ 
di 5 > : & 
A oh = 
py a p =e + 
n> J i wp 
A ie p 1“ i 

% ; 

ಈ 7 ah ಭೆ 


ಪ್ರಸ್ತಾವನೆ 


ವಿಜಯನಗರ ಪಟ್ಟಣವನ್ನು ರಾಜಧಾನಿಯನ್ನಾಗಿಸಿಕೊಂಡು ದಕ್ಷಿಣ ಭಾರತಾದ್ಧಂತ ಆಳಿದ ವಿಜಯನಗರ ಅರಸರು 
ಭಾರತೀಯ ಸಂಸ್ಕೃತಿಗೆ ಗಣನೀಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕಾಲದ ವಾಸ್ತುಶಿಲ್ಪ, ಚಿತ್ರಕಲೆ, ಶಾಸನಗಳು 
ಹಾಗೂ ಸಾಹಿತ್ಯ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರಿ ಹೇಳುತ್ತವೆ. ವಿಜಯನಗರ ಕಾಲದ ಸಂಸ್ಕೃತಿಯ ಕುರಿತು 
ಸಾಕಷ್ಟು ಸಂಶೋಧನೆ ಆದರೂ ಸಹಿತ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಬಹಳಷ್ಟು ಅವಕಾಶವಿದೆ. ಈ ನಿಟ್ಟಿನಲ್ಲಿ ವಿದ್ವಾಂಸರು 
ಕೈಗೊಳ್ಳುವ ಸಂಶೋಧನೆಯನ್ನು ದಾಖಲಿಸಲು ಅನುಕೂಲವಾಗುವಂತೆ ಕರ್ನಾಟಕ ಸರ್ಕಾರವು ಪ್ರತಿವರ್ಷ ಏರ್ಪಡಿಸುತ್ತಿರುವ 
"ಹಂಪಿ ಉತ್ಸವ” ಸಂದರ್ಭದಲ್ಲಿ ನಿರ್ದೇಶನಾಲಯವು ವಿಜಯನಗರ ಇತಿಹಾಸ ಹಾಗೂ ಸಂಸ್ಕೃತಿಯ ಕುರಿತು ವಿಚಾರ 
ಸಂಕಿರಣವನ್ನು ಏರ್ಪಡಿಸುತ್ತಿದೆ. ನವೆಂಬರ್‌ 2000ನೇ ವರ್ಷದಲ್ಲಿ ಏರ್ಪಡಿಸಲಾದ ವಿಚಾರ ಸಂಕಿರಣದಲ್ಲಿ ಮಂಡಿಸಿದ್ದ 
ಪ್ರಬಂಧಗಳನ್ನು ವಿಜಯನಗರ ಅಧ್ಯಯನ ಸಂಪುಟ 6ರಲ್ಲಿ ಪ್ರಕಟಿಸುತ್ತಿದ್ದೇವೆ. 


ವಿಚಾರ ಸಂಕಿರಣ ಏರ್ಪಡಿಸಲು ಪ್ರೋತ್ಸಾಹ ನೀಡಿದ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಸಚಿವೆಯರಾದ ಶ್ರೀಮತಿ ರಾಣಿ ಸತೀಶ್‌ರವರು ಹಾಗೂ ಅಂದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದ 
ಶ್ರೀ. ಅ.ರಾ. ಚಂದ್ರಹಾಸಗುಪ್ತ, ಭಾ.ಆ.ಸೇ. ಹಾಗೂ ಈ ಸಂಪುಟಕ್ಕೆ ಮುನ್ನುಡಿ ಬರೆದ ಶ್ರೀ ಸಿ.ಎಸ್‌. ಕೇದಾರ್‌, ಭಾ.ಆ.ಸೇ, 
ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 


ನಿರ್ದೇಶನಾಲಯದಲ್ಲಿ ಸಂಶೋಧನೆ, ಉತ್ಸನನ, ಸಂಶೋಧನಾ ಪ್ರಕಟಣೆ ಪ್ರಕಟಿಸುವ ಕಾರ್ಯದಲ್ಲಿ ಕಠಿಣ 
ಶ್ರಮಪಡುತ್ತಿದ್ದ ಹಾಗೂ ವಿಚಾರ ಸಂಕಿರಣವನ್ನು ಏರ್ಪಡಿಸಲು ಸಹಕರಿಸಿದ ನನ್ನ ಸಹದ್ಕೋಗಿ ಡಾ. ಸಿ.ಎಸ್‌. ಪಾಟೇಲ್‌, 
ಉಪನಿರ್ದೇಶಕ, ಇಂದು ನಮ್ಮೊಡನೆ ಇಲ್ಲ. ಡಾ. ಸಿ.ಎಸ್‌. ಪಾಟೀಲ್‌ ಅವರು ಸುಮಾರು 2೨ ವರ್ಷಗಳಿಂದ ಹಂಪಿಯಲ್ಲಿ 
ಸಂಶೋಧನೆ, ಉತ್ಪನನ ಕೈಗೊಂಡು ಸಂಶೋಧನಾ ಪ್ರಕಟಣೆಗಳನ್ನು ಪ್ರಕಟಿಸಿದ್ದರು. ದಿನಾಂಕ 13-10-2001ರಂದು ಆದ 
ಅವರ ಅಕಾಲಿಕ ಮರಣದಿಂದ ನಿರ್ದೇಶನಾಲಯಕ್ಕೆ ತುಂಬಲಾರದ ನಷ್ಟವಾಗಿರುತ್ತದೆ. ವಿಜಯನಗರ ಅಧ್ಯಯನ ಸಂಪುಟ 
6ನ್ನು ಅವರ ಸ್ಮರಣಾರ್ಥ ಸಂಶೋಧಕರಿಗೆ ಅರ್ಪಿಸುತ್ತಿದ್ದೇನೆ. 


ಈ ವಿಚಾರ ಸಂಕಿರಣವನ್ನು ಏರ್ಪಡಿಸಲು ನನ್ನ ಸಹದ್ಕೋಗಿಗಳಾದ ಶ್ರೀ. ಎಚ್‌.ಟಿ. ತಳವಾರ್‌, ಉಪ ನಿರ್ದೇಶಕ, 
ಶ್ರೀ ಟಿ.ಎಂ. ಮಂಜುನಾಥಯ್ಯ, ಪುರಾತತ್ವ ಸಹಾಯಕ ಮುಂತಾದವರು ಅಗತ್ಯ ನೆರವು ನೀಡಿದ್ದಾರೆ. ಡಾ. ಸಿ.ಎಸ್‌. 
ಪಾಟೀಲ್‌, ಉಪನಿರ್ದೇಶಕರು ಈ ಸಂಪುಟದ ಮುದ್ರಣ ಕಾರ್ಯದ ಜವಾಬ್ದಾ ರಿಯನ್ನು ಈ ಮೊದಲು ನಿರ್ವಹಿಸುತ್ತಿದ್ದು, 
ಅವರ ಅಕಾಲಿಕ ಮರಣದಿಂದ ಶ್ರೀ ಎಚ್‌.ಟಿ.ತಳವಾರ್‌, ಉಪನಿರ್ದೇಶಕ ಇವರು ಈ ಸಂಪುಟ ಮುದ್ರಣ ಕಾರ್ಯದ 
ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಈ ಸಂಪುಟವು 
ಸಂಶೋಧಕರಿಗೆ, ಇತಿಹಾಸಕಾರರಿಗೆ ಹಾಗೂ ಸಾಹಿತಿಗಳಿಗೆ ಉಪಯೋಗವಾಗುವುದೆಂದು ಭಾವಿಸುತ್ತೇನೆ. 


ಹೊಸಪೇಟೆ ಪ್ರೊ. ಎಂ.ವಿ. ಕೃಷ್ಣಪ್ಪ 
30-11-2001 ನಿರ್ದೇಶಕರು 
Tp, BAL, ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ 


ಪ್ರಬಂಧ ಮಂಡಿಸಿದವರು 


ಶ್ರೀ ಎಂ.ಜಿ. ನಾಗರಾಜ್‌ 

221, 68ನೇ ತಿರುವು 5ನೇ ಬ್ಲಾಕ್‌ 
ರಾಜಾಜಿನಗರ 

ಬೆಂಗಳೂರು-560 001 


ಡಾ. ಎನ್‌. BHO, 
ಹಿರಿಯ ಅಧ್ಯಾಪಕರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗ 
ಮಾನಸ ಗಂಗೋತ್ರಿ 
ಮೈಸೂರು-570 006 


ಶ್ರೀ ಎ. ಚನ್ನಬಸಪ್ಪ 

ಸಂಶೋಧನಾ ವಿಧ್ಯಾರ್ಥಿ 

ಹಸ್ತಪ್ರತಿಶಾಸ್ತ್ರ ವಿಭಾಗ 

ಕನ್ನಡ ವಿಶ್ವವಿದ್ಯಾಲಯ, ಕಮಲಾಪುರ-ಹಂಪಿ 


ಡಾ. ಚನ್ನ ಬಸಪ್ಪ ಎಸ್‌. ಪಾಟೀಲ 
ಉಪ ನಿರ್ದೇಶಕರು 


ಪ್ರಾಚ್ಮ್ಛವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ 


ಕಮಲಾಪುರ-583 221 
ಹೊಸಪೇಟೆ ತಾಲೂಕ, ಬಳ್ಳಾರಿ ಜಿಲ್ಲೆ 


ಡಾ. ಎಫ್‌.ಟಿ. ಹಳ್ಳಿಕೇರಿ 
ಪ್ರವಾಚಕರು, ಹಸ್ತಪ್ರತಿಶಾಸ್ತ್ರ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಮಾರಣ್ಯ, ಕಮಲಾಪುರ-583 276 
ಬಳ್ಳಾರಿ ಜಿಲ್ಲೆ 


ಡಾ. ಮೃತ್ಯುಂಜಯ ರುಮಾಲೆ 
ವಿಜಯನಗರ ಕಾಲೇಜು 
ಹೊಸಪೇಟೆ-583 201 
ಬಳ್ಳಾರಿ ಜಿಲ್ಲೆ 


ಡಾ. ಎಂ.ಪಿ. ಮಹದೇವಯ್ಯ 

ಪ್ರಾದ್ಮಾಪಕರು 

ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗ 
ಮಾನಸ ಗಂಗೋತ್ರಿ 
ಮೈಸೂರು-570 006 


10. 


11. 


12. 


13. 


14. 


ಡಾ. & ಮಹದೇವ 

ಪ್ರವಾಚಕರು, ಪುರಾತತ್ವ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಮಾರಣ್ಮ, ಕಮಲಾಪುರ-583 276 
ಬಳ್ಳಾರಿ ಜಿಲ್ಲೆ 


ಡಾ. ಸಿ.ಎಸ್‌. ವಾಸುದೇವನ್‌ 
ಪ್ರವಾಚಕರು, ಪುರಾತತ್ವ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ, ಕಮಲಾಪುರ-583 276 
ಬಳ್ಳಾರಿ ಜಿಲ್ಲೆ . 


ಶ್ರೀ ಆರ್‌.ಎಚ್‌. ಕುಲಕರ್ಣಿ 


' ಸಂಶೋಧನಾ ವಿದ್ಯಾರ್ಥಿ 


ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗ 
ಮಾನಸ ಗಂಗೋತ್ರಿ, 
ಮೈಸೂರು-570 006 


ಡಾ. ಕೆಳದಿ ವೆಂಕಟೇಶ ಜೋಯಿಸ್‌ 
ಕ್ಕೂರೇಟರ್‌ .. 

ಕೆಳದಿ ವಸ್ತು ಸಂಗ್ರ eX, 
830-577 401, ಸಾಗರ ತಾಲೂಕ 
ಶಿವಮೊಗ್ಗ ಜಿಲ್ಲೆ 


ಶ್ರೀ ಸಿ.ಟಿ.ಎಂ. ಕೊಟ್ರಯ್ಯ 
340, ಎಂ. ಬ್ಲಾಕ್‌, ಕುವೆಂಪುನಗರ 
ಮೈಸೂರು-570 023 


. ವಿರೂಪಾಕ್ಸಿ ಪೂಜಾರಹಳ್ಳಿ 
ae ವಿಶ್ವವಿದ್ಮಾ ಲಯ, ಹಂಪಿ 
ವಿದ್ಮಾ ರಣ್ಯ, ಕಮಲಾಪುರ-583 276 
ಬಳ್ಳಾರಿ ಜಿಲ್ಲೆ 


ಶ್ರೀ ಕೆಳದಿ ಗುಂಡಾಜೋಯಿಸ್‌ 

ಕೆಳದಿ ವಸು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ 
ಕೆಳದಿ-577 401 

ಸಾಗರ ತಾಲೂಕ 

ಶಿವಮೊಗ್ಗ ಜಿಲ್ಲೆ 


IS. 


}7. 


19. 


ಶ್ರೀಮತಿ ವಿನೋದಾ ಪಾಟೀಲ 
161, ಹತ್ತನೇ ತಿರುವು, ಮೊದಲನೇ ಮುಖ್ಯರಸ್ತೆ 


ಅರವಿಂದ ನಗರ, ಮೈಸೂರು-570 023 


ಶ್ರೀ ಜಯದೇವಪ್ಪ ಜೈನಕೇರಿ 

ನಂ. 87, ಶಾಂತಲಾ 

ಕುವೆಂಪು ರಸ್ತೆ, ಜಿಲ್ಲಾ ಪಂಚಾಯತ್‌ ಎದುರು 
ಶಿವಮೊಗ್ಗ -577 201 


ಡಾ. ಕೆ.ಜಿ. ವಸಂತಮಾಧವ 
ಆರಾಧನಾ ಪಾವಂಜೆ 
ಹಳೆಯಂಗಡಿ, ದಕ್ಷಿಣಕನ್ನಡ ಜಿಲ್ಲೆ 


ಶ್ರೀ ಬಾಲಸುಬ್ರಹ್ಮಣ್ಯ 
ಪ್ರವಾಚಕರು, ಪ್ರಾಚ್ಛವಸ್ತು ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಮಾರಣ್ಮ, ಕಮಲಾಪುರ-583 276 
ಬಳ್ಳಾರಿ ಜಿಲ್ಲೆ 


ಡಾ. ಟಿ. ದಯಾನಂದ ಪಟೇಲ್‌ 
ವಿಶೇಷಾಧಿಕಾರಿ 

ಮೈಸೂರು ವಿಶ್ವವಿದ್ಯಾಲಯ, ವಸ್ತುಸಂಗ್ರಹಾಲಯ 
ಮಾನಸಗಂಗೋತ್ರಿ, ಮೈಸೂರು-570 006 


20. 


21. 


22. 


23. 


ಶ್ರೀ ಹೆಚ್‌.ಟಿ. ತಳವಾರ 
ಉಪನಿರ್ದೇಶಕರು 

ಪ್ರಾಚ್ಛವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ 
ಅರಮನೆ ಆವರಣ 

ಮೈಸೂರು-570 001 


ಡಾ. ದೇವರಕೊಂಡಾರೆಡ್ಲಿ 
ಪ್ರವಾಚಕರು, ಶಾಸನಶಾಸ್ತ್ರ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಮಾರಣ್ಯ, ಕಮಲಾಪುರ-583 276 
ಬಳ್ಳಾರಿ ಜಿಲ್ಲೆ 


ಶ್ರೀ ಮೂಡಲಗೇರಿ ಕೊಟ್ರೇಶ್‌ 
ಯೋಜನಾ ಸಹಾಯಕರು 
ವಸ್ತುಸಂಗ್ರಹಾಲಯ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಮಾರಣ್ಯ, ಕಮಲಾಪುರ-583 276 
ಬಳ್ಳಾರಿ ಜಿಲ್ಲೆ 


ಪ್ರಾಚ್ಛವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ 
ಕಮಲಾಪುರ-583 221, ಬಳ್ಳಾರಿ ಜಿಲ್ಲೆ 


ಪರಿವಿಡಿ 


ವಿಜಯನಗರ ಕಾಲದ ವೀರಭದ್ರ - ಪರಂಪರೆ 

ಕೃಷ್ಣದೇವರಾಯನ ಸರಸ್ವತಿ ನಮೂನೆಯ ಅಪ್ರಕಟಿತ ನಾಣ್ಯ 

ಅದೃಷ್ಠಕವಿ ಮತ್ತು ಪ್ರೌಢದೇವರಾಯ 

ಶಿಲ್ಪಗಳಲ್ಲಿ ಭಕ್ತ ಸಿರಿಯಾಳನ ಕಥೆ 

ಕೆರೆಯ ಪದ್ಮರಸ ಮತ್ತು ಹಂಪೆ 

ಕಟ್ಟೆ ವೆಂಕಟೇಶ ಒಂದು : Oey 

ವಿಜಯನಗರ ಕಾಲದ ಅಪ್ರಕಟಿತ ತಾಮ್ರನಾಣ್ಯ 

ಹೊಸಪೇಟೆಯ ಮೂಲನೆಲೆ ಬಿಸಿಲಹಳ್ಳಿ ene 

ಆಂದ್ರ ಪ್ರದೇಶದ ವಿಜಯನಗರ ಕಾಲದ ಕನ್ನಡ ಶಾಸನಗಳಲ್ಲಿನ ಸ್ಥಳನಾಮಗಳು 
ವಿಜಯನಗರ ಚಿತ್ರಶೈಲಿಯ ಕಿನ್ನಾಳದ ಮತ್ತಷ್ಟು ರೇಖಾಚಿತ್ರಗಳು ; 
ವಿಜಯನಗರ ಬುಕ್ಕರಾಯನ ಕ್ರಿ.ಶ. 1397ರ ಅಪ್ರಕಟಿತ ಶಾಸೆನ 

ವಿಜಯನಗರ ಸಾಮ್ರಾಟರ ಓಲಗ ಶಾಲೆಯ ವ್ಯವಸ್ಥೆಗಳು a ಒಂದು ಪರಿಕಲ್ಪನೆ 
ವಿಜಯನಗರ ಕಾಲದ ಮೀನುಗಾರಿಕೆ ಅಂಬಿಗತನ 


ತಮಿಳುನಾಡಿನ ಕರ್ಣಾಟಕ ಮಂತ್ರಿ ಗೋವಿಂದ Hes,3 ಚರಿತ್ರೆ ಅಥವಾ 
ತಂಜಾವೂರು ನಾಯಕರ ಇತಿಹಾಸ ಪ್ರಾಚೀನ ಹಸ್ತಪ್ರತಿ 


ವಿಜಯನಗರ ಶಾಸನಗಳಲ್ಲಿ ಅಡಿಗೆ - ತಿಂಡಿಗಳು 
ಅರಗ - ವಿಜಯನಗರ ಸಾಮ್ರಾಜ್ಯದ ಉಪ ರಾಜಧಾನಿಯೇ? 


ವಿಜಯನಗರ ಅರಸರ ಸಾಗರೋತ್ತರ ವ್ಯಾಪಾರ - ಒಂದು ಅಧ್ಯಯನ 


ವ್ಯಾಸರಾಯರು ಮತ್ತು ವಿಜಯನಗರ 


ವಿಜಯನಗರ ಕಾಲದಲ್ಲಿ ಸಂಗೀತ ಮತ್ತು ನೃತ್ಯ ಶಾಸನಾಧಾರಿತ ಅಧ್ಯಯನ 
ನಗರ ದೇವತೆ ಶ್ರೀ ಪಟ್ಟಣದ ಎಲ್ಲಮ್ಮದೇವಸ್ಥಾನ - ಒಂದು ಟಿಪ್ಪಣಿ 


ಮಾಧವ - ವಿಧ್ಯಾರಣ್ಯ ಕ್ರಿಯಾಶಕ್ತಿ ಮತ್ತು ವಿಜಯನಗರ ಸಾಮ್ರಾಜ್ಯ ಸಂಬಂಧ 


ಅನಂತಶಯನ ಗುಡಿ 


ಹಂಪೆಯ ಪರಿಸರದಲ್ಲಿ ನವಶೋಧಿತ ಶಾಸನಗಳು 


xi 


ಎಂ.ಜಿ. ನಾಗರಾಜ್‌ 


ಎನ್‌. ಹವಳಯ್ಯ 


ಎಫ್‌.ಟಿ. ಹಳ್ಳಿಕೇರಿ 
ಮೃತುಂಜಯ ರುಮಾಲೆ 
ಎಂ.ಪಿ. ಮಹದೇವಯ್ಯ 

ಸಿ. ಮಹದೇವ 

ಸಿ.ಎಸ್‌. ವಾಸುದೇವನ್‌ 
ಆರ್‌.ಎಚ್‌. ಕುಲಕರ್ಣಿ 
ಕೆಳದಿ ವೆಂಕಟೇಶ ಜೋಯಿಸ್‌ 


ಸಿ.ಟಿ.ಎಂ. ಕೊಟ್ರಯ್ಯ 


ವಿರೂಪಾಕ್ಲಿ ಪೂಜಾರಹಳ್ಳಿ 


ಕೆಳದಿ ಗುಂಡಾಜೋಯಿಸ್‌ 
ವಿನೋದಾ ಪಾಟೀಲ 
ಜಯದೇವಪ್ಪ ಜೈನಕೇರಿ 
ಕೆ.ಜಿ. ವಸಂತಮಾಧವ 
ಬಾಲಸುಬ್ರಮಣ್ಯ 

ಟಿ. ದಯಾನಂದ ಪಟೇಲ್‌ 
ಹೆಚ್‌.ಟಿ. ತಳವಾರ 
ದೇವರ ಕೊಂಡಾರೆಡ್ಡಿ 
ಮೂಡಲಗೇರಿ ಕೊಟ್ರೇಶ್‌ 


ಟಿ.ಎಂ. ಮಂಜುನಾಥಯ್ಯ 


101: 
104 


109 


ಸಂಕ್ಷೇಪಗಳು 


ಅನುವಲ್‌ ರಿಪೋರ್ಟ್‌ ಆನ್‌ ಇಂಡಿಯನ್‌ ಎಪಿಗ್ರಾಫಿ 
ಇಂಡಿಯನ್‌ ಎಂಟಿಕ್ಟೇರಿ 

ಎಪಿಗ್ರಾಫಿಯ ಕರ್ನಾಟಿಕ 

ಜರ್ನಲ್‌ ಆಫ್‌ ಓರಿಯಂಟಲ್‌ ರೀಸರ್ಚ್‌ 

ಸೌತ್‌ ಇಂಡಿಯನ್‌ ಇಸ್ಟ್‌ಕ್ರಿಪ್ಯನ್ಸ್‌ 

Annual Report on Indian Epigraphy 
Annual Report on South Indian Epigraphy 
Epigraphia Carnatica 

Epigraphia Carnatica 

Epigraphia Indica 

Annual Report of the Mysore Archaeological Department 
Quarterly Journal of the Mythic Society 
Vijayanagara Inscriptions 


xii 


1. ವಿಜಯನಗರ ಕಾಲದ ವೀರಭದ್ರ - ಪರಂಪರೆ 


— ಎಂ.ಜಿ. ನಾಗರಾಜ್‌ 


ನಮ್ಮ ಸಂಸ್ಕೃತಿಯ ವೀರಪ್ರತೀಕ ವೀರಭದ್ರ. ಶೌರ್ಯಕ್ಕೆ ಸಂಕೇತವಾಗಿ 'ವೀರ' ಶಬ್ದವಿದ್ದರೆ, ಮಂಗಳಕ್ಕೆ ಸಂಕೇತವಾಗಿ 'ಭದ್ರ' ಶಬ್ದವಿದೆ. 
ಭದ್ರವೀರ ಎಂದು ಪದ ಪಲ್ಲಟಮಾಡಿ ಕನ್ನಡದ ಶಬ್ದರೂಪವಾಗಿ 'ಚನ್ನಮಲ್ಲ' ಎಂದೂ ಪರಿಭಾವಿಸಿರುವುದುಂಟು. ಸಾಂಪ್ರದಾಯಿಕವಾಗಿಯೋ 
ಪೌರಾಣಿಕವಾಗಿಯೋ ವೇದಗಳ ಕಾಲದಿಂದ ಹಿಡಿದು ಉಪನಿಷತ್ತು, ಆಗಮ, ಪುರಾಣ ಕಾವ್ಮ, ಜಾನಪದ, ಇತಿಹಾಸ, ಶಿಲ್ಪ, ಚಿತ್ರಕಲೆ, 
ವಡಬುಗಳಲ್ಲಿ ಅವನನ್ನು ವರ್ಣಿಸಲಾಗಿದೆ. ಅವನ ವೀರ ವ್ಯಕ್ತಿತ್ವದ ಕಾರಣವೆ ಇಷ್ಟೆಲ್ಲ ಮಾಧ್ಯಮದಲ್ಲಿ ಅವನು ಕಾಣಿಸಿಕೊಂಡಿರಬೇಕಾದರೆ ಅಂಥ 
ವ್ಯಕ್ತಿತ್ವವೊಂದು ಐತಿಹಾಸಿಕ ಸತ್ಯವೆಂಬ ಸೂಚನೆ ಒದಗುತ್ತದೆ. ವಿಜಯನಗರ ಕಾಲದ ಮುನ್ನ 12ನೇ ಶತಮಾನದಲ್ಲಿ ಅವನ ಆರಾಧನೆ se 
ಜನಪ್ರಿಯವಾಯಿತು. ಕಾರಣ ಶೋಷಣೆ, ದರ್ಪದೆದುರು ಹೋರಾಡಿ ಶಾಂತಗೊಂಡಾಗ ಎಲ್ಲರನ್ನು ಕ್ಷಮಿಸಿದ. ಆದರೆ ತನ್ನ ಪ್ರಭಾವಕ್ಕೆ 
ಪ್ರತಿಬದ್ದವಾಗಿಸಿದ ವ್ಯಕ್ತಿತ್ವದ ವಿನಯ ಸಾಮಾನ್ಯ ಜನರ ಪಾಲಿಗೆ ಪ್ರಿಯವಾದುದಾಗಿತ್ತು. ಇಂಥ ಒಂದು ವೀರ ಮಜಲು ವಿಜಯನಗರದ ಕಾಲಕ್ಕೆ 
ಬಹಳವಾಗಿ ಕಾಣಿಸುತ್ತದೆ. ಯಾವಾಗ ಜನಪ್ರಿಯತೆ, ವಿಪುಲತೆ ವೀರಭದ್ರ ಪರಂಪರೆಗೆ ಲಭ್ಮವಾಯಿತೋ ಆಗಲೇ ವೈವಿಧ್ಯಕ್ಕೆ ಮುಕ್ತ 
ಅವಕಾಶವಿರುತ್ತದೆ. ಅಂತಾಗಿ ವಿಜಯನಗರ ಕಾಲದಲ್ಲಿ ಹಿಂದಿನ ಪರಂಪರೆಯನ್ನು ಗೌರವಿಸಿ, ತನ್ನ ವರ್ತಮಾನದ ಜಾಯಮಾನಕ್ಕಾಗಿ, ಧರ್ಮೋ- 
ಸಾಮಾಜಿಕ ನೇಯ್ಲೆಯಲ್ಲಿ ವೀರಭದ್ರ ಆರಾಧನೆ ತುಂಬಿ ಬಂದದ್ದು ಕಾಣುತ್ತದೆ. ಅದರಿಂದ ಶಿಲ್ಪ, ಶಾಸನ, ಕಲೆ, ಸಾಹಿತ್ಯ ಮಾಧ್ಯಮಗಳಲ್ಲಿ 
ಚಿತ್ರಿತವಾಗಿ ಬಹುಮುಖ ಶೌರ್ಯವಂತನಾಗಿ ಧೀಮಂತ-ಔನ್ನತ್ಯನಾಗಿ ಕಣ್ಮುಂದೆ ನಿಲ್ಲುತ್ತಾನೆ. ಹೀಗಾಗಿ ವಿಜಯನಗರ ಕಾಲದಲ್ಲಿ ವೀರಭದ್ರನಿಗೆ 
BAB, ವಿಪುಲತೆಯನ್ನು ಪ್ರಮಾಣ, ಲಕ್ಷಣ, ವಿನ್ಮಾಸ, ಭಂಗಿಗಳ ಚಿತ್ರಣದಲ್ಲಿ ತೋರಿರುವುದು ಎದ್ದು ಕಾಣುತ್ತದೆ. 


ವಿಜಯನಗರ ಕಾಲಕ್ಕೆ ವೀರಭದ್ರ ಕ್ಷೇತ್ರವೆನಿಸುವಷ್ಟು ಹಂಪೆಯ ಪರಿಸರವಿತ್ತು. ಹಂಪೆ ಹನುಮಂತನ ಕ್ಲೇತ್ರವೆಂದೂ ಪರಂಪರೆ ಇದೆ. 
ಸ್ಕಾಂದ ಪುರಾಣದ ರೀತ್ಕಾ ಹನುಮಂತ ವೀರಭದ್ರನ ಭಕ್ತ. ಮೂಡಲಪಾಯ ಬಯಲಾಟದಲ್ಲಿ 'ಹನುಮಂತನ ಲಿಂಗಧಾರಣ ಪ್ರಸಂಗ'ವು ಹನುಮಂತ 
ವೀರಭದ್ರನಿಂದ ಲಿಂಗಧಾರಣ ದೀಕ್ಷಿತನಾದ ಎಂದಿದೆ; ಈ ಕತೆಯ ಸಂಕೇತವಾಗಿ ಹನುಮಂತ ಶಿವ ಹಾಗೂ ಶ್ರೀರಾಮನನ್ನು ತನ್ನ ಶಿವ ಭಕ್ತಿಯ 
ಶಕ್ತಿಯಿಂದ ಸೋಲಿಸಿದ ಎಂದೆಲ್ಲ ಇದ್ದು, ಅದು ಮಹಾಭಾರತ, ಉತ್ತರರಾಮಾಯಣ, ಲಿಂಗಧಾರಣ ಚಂದ್ರಿಕೆ, ಮಾರುತಿ ಭಕ್ತಿ ದರ್ಪಣ, 
ವೀರಭದ್ರ ವಚನ ಮುಂತಾದ ಕೃತಿಗಳಲ್ಲಿ ಬಂದಿದೆ.! ಹೀಗಾಗಿ ಹಂಪೆ ವೀರಭದ್ರ-ಹನುಮಂತರ ಕ್ಲೇತ್ರವೂ ಆಗಿದೆ. ಶ್ರೀ ಕಲಬುರ್ಗಿ ಅವರೆನ್ನುವಂತೆ 
ಹಂಪೆಯಲ್ಲಿರುವ ವೀರಭದ್ರ ವಿಗ್ರಹಗಳ ಪ್ರಾಚುರ್ಕವನ್ನೂ ಗಮನಿಸಿ, ವಿರೂಪಾಕ್ಸ ಉಪಾಸನಾ ಕೇಂದ್ರವೂ ಆಗಿರುವಲ್ಲಿ ವೀರಪಚ್ಚ, ಎಂಬ ಶಬ್ದ, 
'ವೀರಭದ್ರ' ಶಬ್ದದ ಅಪಬ್ರಂಶವೆಂದಾದರೆ, ರೌದ್ರ ಭಾವದ ವೀರಭದ್ರನ ಇನ್ನೊಂದು ಶಬ್ದರೂಪ ವೀರಪಚ್ಚ = ವೀರೂಪಾಕ್ಸ ಅರ್ಥಾತ್‌ 
'ವೀರಪಚ್ಚ'ದ ಸಂಸ್ಕೃತಾನುಕರಣ ರೂಪ 'ವಿರೂಪಾಕ್ಸ'ವಾಗಿರಬಹುದು, ವಿರೂಪಾಕ್ಸ ಹಂಪೆಯ ಲಿಂಗರೂಪಿ ವೀರಭದ್ರನಿರಬಹುದು ಎಂಬ 
ಅಭಿಪ್ರಾಯ ಸೂಚಕವಿದೆ (ಮಾರ್ಗ 111 ನೋಡಿ). ಮೂಲತೆಃ ವಿರೂಪಾಕ್ಸ 7ನೇ ಶತಮಾನದಿಂದಲೂ 'ವಿರೂಪಾಕ್ಷಲಿಂಗ'ವಾಗಿ 
ಮಹಾಬಲನೆಂದು ಕರೆಸಿಕೊಂಡಿರುವ ಬಗ್ಗೆ ವಿದ್ವಾಂಸರು ಪರಿಭಾವಿಸಿದ್ದಾರೆ. ವೀರಭದ್ರನ ಕುರಿತ ವರ್ಣನೆಗಳೇ ಅವನನ್ನು 'ಮಹಾಬಲ' ನೆನಿಸಿವೆ. 
ಉಪನಿಷತ್ತಿನ ಷಟ್‌ಸ್ಥಲಕೌಮುದಿಯು ವರ್ಣಿಸಿರುವ ರೀತಿ ಇದು: 


ಚರ್ಮಾಂಬರೋ ಮಹಾವೀರೋ ವೀರಭದ್ರೋ ಬಭೂವಹ 
ಸ. ವಾಕೋ ರುದ್ರೋ Geo: ಸ್ಪರ್ವೇಷಾಂ ಸರ್ವಸಿದ್ಧಯೇ | 


_ ಶರಭಾವತಾರದಲ್ಲಿ ವಿಜಯಗೈದು ನರಸಿಂಹನ ತೊಗಲನ್ನು ಉಡುಗೆ ಮಾಡಿಕೊಂಡ ವೀರಭದ್ರ ಮಹಾವೀರನೆನಿಸಿದ್ದಾನೆ; ಶರಭರುದ್ರನೆನಿಸಿದ್ದಾನೆ 
ಶರಭ ಮಹಾಬಲನೆನಿಸಿದ್ದಾನೆ, ಎಂದೆಲ್ಲ ಈ ವರ್ಣನೆಯನ್ನು ಜಚನಿ ಅವರು ವ್ಯಾಖ್ಯಾನಿಸಿದ್ದಾರೆ. ಮಯ ಶಿಲ್ಪೇ ಚೆ ಶ್ರೀತತ್ತೃನಿಧಿಯು 
ವೀರಭದ್ರನನ್ನು 32 ಹಸ್ತಗಳ ಮಹಾಬಾಹು: 'ದ್ವಾತ್ರಿಂಶದ್ಭುಜ ಅಘೋರ ವೀರಭದ್ರ' ಎಂದಿದೆ. ರಾಘವಾಂಕನ 'ವೀರೇಶ ಚರಿತೆ'ಯಲ್ಲಿ 
'ನಿಡುಜಡೆಮುಡಿ | ನಡುನೆತ್ತಿಯಲಿಂಗಂ ಮುಕುಟಂ ಫಣಿಕುಂಡಲ 
ಕುಡಿಗಣ್ಣುರಿಗೆದಲುವ ಪಂಚಮುಖಂ ನಿಡುದಾಡೆಗಳಿಸೆವೆ ಸಹಸ್ರಭುಜಂ | 
, . . ವೀರೇಶನ ನಿಲುವಾರಂ ನಡುಗಿಸದು' 


ವು ಪರಿಭಾವನೆಗೊಂಡಿರುವ ಬಗೆಯ 


ಎಂಬ ವರ್ಣನೆಯು ಪರಂಪರಾಗತವಾಗಿ ಮೂಡಿ ಬಂದ ಜನಮಾನಸದಲ್ಲಿ ವೀರಭದ್ರನ ಮಹಾಬಲತ್ವ 
ದು ವೀರಲಯದ ಸಾಲುಗಳಲ್ಲಿ 


ಸಂಕೇತವಾಗಿದೆ. ಹರಿಹರನ ವೀರಭದ್ರ ರಗಳೆಯಲ್ಲೂ 'ಕಲಿವೀರಭದ್ರ', 'ಮೈಮಿಕ್ಕಿನಿಂದ ವಿರೂಪಾಕ್ಸ ಲಿಂಗಂಗೆ' ಎಂ 


ಳಲ್ಲಿ 'ಮಹಾಬಳ' ಎಂದು 
020ರ ನೊಳಂಬರ ಶಾಸನಗಳಲ್ಲಿ 
ವರ್ಣಿಸಲಾಗಿದೆ. ಹೀಗಾಗಿ ವೀರಭದ್ರ ಹಾಗೂ ಕ್ರಿ.ಶ. PL ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವೀರಭದ್ರ 
i ಬ ಪರಸ್ಪರಾನ್ವಥು' OO, SARS ಇ aa ರೂಪಗಳ ಉದಾಹರಣೆಗಳು ಕಾಣಬರುತ್ತವೆ. 
ಕ ot) ಹೆಸರಿನ ಸಹಯೋಗಾನ್ವಯ ಅಥವಾ OV, 

'ಎ 
ಹಾಗೂ 'ವಿರೂಪಾಕ್ಸಲಿಂ 


ನೆ. 

ತನಾಗಿ ವಿರೂಪಾಕ್ಷಲಿಂಗವೆಂದು ಕರೆಯಲ್ಪಟ್ಟಿದ್ದಾ 

ಯಡೂರಿನ ವೀರಭದ್ರ ಇಂದಿಗೂ ಲಿಂಗರೂಪದಲ್ಲಿ Pe: CE We ಆರಾಧಿತನಾಗುತ್ತಿರುವನಲ್ಲದೆ, 

ಬೆಳಗಾವಿ ಜಿಲ್ಲೆಯ ಭನನಗುಡವ ಆ ನವರಂಗದ 

ವೀರ ರೂಪಾಕ್ಷ ಲಿಂಗವು 

ಬೆಂಗಳೂರು ತಾಲೂಕು ಕಲನೆಲ್ಲಿ cee ಪ pr ಎಂಬ ಹೆಸರಿನಲ್ಲಿಯೆ ಇದ್ದು, Ne a ದಲ್ಲಿ ಹುಟ್ಟಿದವನೆಂಬುದು 

ಭು ಸಹೋ; ದೆ. ಗೊಡಚಿಯ ವೀರಭದ್ರನು ಯಡೂರಿನ ae ಸಂಬಂಧದ ಸಂಕೇತವಾಗಿದೆ. ಯಡೂರಿನ 
ದ್ದು ಇ = ದ 

ನ ISB ವಿರೂಪಾಕ್ಷಲಿಂಗದ ಹಸುಭ್ಲೂ ಕರಡ ಗೆ ಲಿಂಗರೂಪಿ ವೀರಭದ್ರನಿಗೆ ಆರಾಧನೆ ಸಲ್ಲುತ್ತಿತ್ತು 

ವೀರಭದ್ರ ವಿಭೂತಿ ತ್ರಿದ್ದನಂತೆ. ಅಂಧ್ರದ ಹಳೆ ರಾಚೋಟಿ ದೇಗುಲದಲ್ಲಿ ಮೊದಲಿ ಅನೇಕ ಪ್ರಾಚೀನ ಶಿಲ್ಪಗಳ ನೆಲೆಯೂ 

ನ rt ರಾಚೋಟಿ ದೇಗುಲದ ಬಳಿಯ ನದಿಯ ಪಶ್ಚಿಮ ದಂಡೆಯಾಚೆ ಇದ್ದು ವೀರಭದ್ರನ ಬದಿಗೆ ಶಿವಲಿಂಗಗಳಿದ್ದು 

ae ಶಿವನಹಳ್ಳಿ, ಗಾಣಾಳು ಗ್ರಾಮದ ನೀರಭದ್ರ ಗುಡಿಗಳಲ್ಲಿ lgllsacs ಮುಂದಿನ - ಅಂತರಾಳ ಅಥವಾ 

ನೇ syne, ಧಾರವಾಡದ ಹೊಂಡದ ವೀರಭದ್ರನ ಗುಡಿಯ never, 

ಆರಾಧಿತಗೊಳ್ಳುತ್ತಿವೆ. 


ವಲಿಂಗವು ಹದಲ್ಲಿ ಮೊದಲಿದ್ದ ವೀರಭದ್ರ ಸ್ವರೂಪದ 
ಗಭ ಸಹ ಪೂಜಿತವಾಗಿ, ಅಲ್ಲಿ 
oi eres ಹ ಚಾಲಿ hos i ಜೊತೆಗೆ ಪ್ರಾದೇಶಿಕ ಅಥವಾ ಕ್ಷೇತ್ರಿಯ ಹೆಸರನ್ನು ಅಂಥ eh 
ಪ ಪಾ 
a ee ಐಕ್ಕಗೊಳಿಸಿರುವಂತಿದೆ. ಅಂದರೆ ವೀರಭದ್ರನನ್ನು ವಿರೂಪಾಕ್ಷಲಿಂಗ ಎಂದೋ ಅಥವಾ ವೀರೂ 5 


ವಿಜಯನಗರದ ಕಾಲಕ್ಕೆ ಈ 
ಕಗೊಂಡಂತಿದೆ. ಅಂದರೆ ಹಂಪೆ ಇದ ದು ಆದ ಪ್ರಾಚೀನ ಕ್ಷೇತ್ರವಾಗಿದ್ದು 

ಸಳ oa ಜಾಗೃತಗೊಳಿಸಿರಬೇಕೆನ್ನಿಸುತ್ತದೆ. Roe ಕ್ರಿಶ. 1513ರ ಅಪ್ರಕಟಿತ ಸಾತ. 
ಸೀಮೆಯ ಉಯ್ದಂಬಳ್ಳಿ ಸ್ಥಳದ ದಂಜಾಯಕಪುರ ಗ್ರಾಮಕ್ಕೆ ವಿರೂಪಾಕ್ಷಲಿಂಗ ZA ಎಂದು she ಭನಥ: ( 


h yajnas was 
Virabhadra happened to destroy the yajna organised by Daksha and the Wy edaus tee ಹಸ 
not recognised by them EH The worship of this deity 1s quite popular ve howe: family deity is 
ek Among Virasaivas, there is a subgroup known as Virabhadrana okkalu who 


Virabhadra and whose religi 
ಸಾಹಿತ್ಯೋಲ್ಲೇಖಗಳ್ಳು; 


| re 
ವಿಜಯನಗರದ ಕಾಲಕ್ಕೆ ಹೀಗಿ ವೀರಭದ್ರ ಸಂಪ್ರದಾಯ ಪ್ರಖರ ಪ್ರಚಲಿತವಾಗಲು ವಚನಕಾರರ ವೀರಧದ್ರ ಮಾನಿತ ಸಷ ia 
ಕಾರಣವೂ ಇದೆ. ಹಿಂಧೂ ಧರ್ಮ ROBE, FBO ಸಂದರ್ಭವು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಕಾಲದ ಹಿನ್ನೆಲೆಯಲ್ಲಿಯೂ 3 


ವೀರವೃಕ್ತಿತ್ವ-ವೀರ ಸಂಪ್ರದಾಯದ ಆರಾಧನೆಯನ್ನು ಉತ್ತೇಜಿಸಿದ ಸಂದರ್ಭಕ್ಕೆ ವೀರಭದ್ರ ಸಂಪ್ರದಾಯ ಹೇಳಿ ಮಾಡಿಸಿದಂತಿತು. ಅಂತಾಗಿ 
ವೇದ ಕಾಲದಿಂದಲೂ ಬಂದ ವೀರಭದ್ರ ನವೀನ ಸಾಂಸ್ಕೃತಿಕ ಪುರಾವೆಯನ್ನು ವಿಜಯನಗರದ ಕಾಲ ಹೆಚ್ಚು ಆದರಿಸಿತೆನ್ನಿಸುತ್ತದೆ. ae 


ಉದ್ಭೃತ್‌ಗಳನ್ನು ಗಮನಿಸಬಹುದು. 


ಯಗ್ವೇದ 


ಯಜುರ್ವೇದ 
ಯಗ್ವೇದ 


ಶರಭೋಷನಿಷತ್ತು 


ಸ್ಮಾಂದಪುರಾಣ 


ಅಲ್ಲಮಪ್ರಭು 


ಅಕ್ಕಮಹಾದೇವಿ 


ಬಸವಣ್ಣ 
ಹರಿಹರನ ಪಂಪಾಶತಕ 
ವಿರೂಪಾಷ್ಟಕ 


ವಡಬು 
ಅಂಬಿಗರ ಜೌಡಯ್ಯ 


'ಸ ವಿರೋ ದಕ್ಷಸಾದನೋ ವಿಯಸ್ವ್ತಂಭ ಕೋದಸೀ' 

- ದಕ್ಷನನ್ನು ಶಿಕ್ಲಿಸಿದ ವೀರಭದ್ರನು ವಿಶ್ವ ವಿಕ್ರಮನಾಗಿ ಭೂಮಿ ಆಕಾಶಗಳನ್ನು ಸ್ತಂಭಿಸಿದ; ಅಷ್ಟು 
ಎತ್ತರದ ಶೌರ್ಯ ಅವನದು. ಜಚನಿಯವರ ಈ ವ್ಮಾಖ್ಮಾನವನ್ನು ಪರಿಶೀಲಿಸಿದರೆ ಶಿವನ 
ಜ್ಯೋತಿರ್ಲಿಂಗದ ಔನ್ನತ್ಯ ಸ್ವರೂಪ ಅರ್ಥಾತ್‌ ಲಿಂಗರೂಪದ ವೀರಭದ್ಧ ಕಲ್ಪನೆ ಅಂದಿಗೇ ಉದಿಸಿತ್ತು 
ಎನಿಸುತ್ತದೆ. ಬಸವಣ್ಣ ಲಿಂಗ ವ್ಮಾಪಕತೆಯ ಸ್ವರೂಪ ಹೇಳುತ್ತ 'ಪಾತಾಳದಿಂದತ್ತತ್ತ ನಿಮ್ಮ ಶ್ರೀ 
ಚರಣ, ಆಕಾಶದಿಂದತ್ತತ್ತ ನಿಮ್ಮ ಶ್ರೀಮಕುಟ' ಎನ್ನುವ ವರ್ಣನೆ ರುದ್ರಾಂಶದ ವೀರಭದ್ರನಿಗೂ 
ತುಂಬ ಸಮುಚಿತವಾಗಿ ಅನ್ವಯವಾಗುವಂಥದು. ಹೀಗಾಗಿ ಪಾರಂಪರಿಕ ವಿರೂಪಾಕ್ಷಲಿಂಗದ 
ಮಹಾಬಳ ಸ್ವರೂಪನಾಗಿ ಹಂಪೆಯಲ್ಲಿ ವೀರಭದ್ರ ಕಾಣಿಸಿಕೊಂಡನೆನಿಸುತ್ತದೆ. 


'ನಮಃ ಶೂರಾಯ ಚಾವಬಿಂಧತೇ 23' 

— ದಕ್ಷ ಯಜ್ಞದಲ್ಲಿ ಪಾಲ್ಗೊಂಡವರ ಶಿರಮರ್ದನ ಮಾಡಿದ ವೀರಭದ್ರನಿಗೆ ನಮನಗಳು 
'ಅಪಾವ್ಯಣೋ ಶರಭಾಯ' 

— ಖಯಷಿಬಂಧುವಾದ ಶರಭಾವತಾರವನನ್ನು ಓಲೈೆಸುವೆ. 

'ನೃಸಿಂಹ ಲೋಕಹಂತಾರಂ ಸಂಜಫಾನ ಮಹಾಬಲ" 


— ಇಲ್ಲಿ ವೀರಭದ್ರನನ್ನು 'ಮಹಾಬಲ'ನೆಂದು ವಿಶೇಷಣ ಹಾಗು ನಾಮವಾಚಕವಾದ ದ್ವಯಾರ್ಥದಲ್ಲಿ 
ಬಳಸಿರುವುದು ಗಮನಾರ್ಹ. 


'ಯೋ ವಾಮಪಾದಾರ್ಚತ AR SSAA, GH? = ಹೃಷ್ಟಃ ತಸ್ಮೈ ರುದ್ರಾಯ ನಮೋ 


2 
" ಅಸ್ತು' 


— ದಕ್ಷ ಯಜ್ಞನಾಶ ಪ್ರಸಂಗದ ವೀರಭದ್ರನ ಉಗ್ರತೆಯನ್ನಿಳಿಸಲು ವಿಷ್ಣು ತನ್ನ ನೇತ್ರಕಮಲವನ್ನು 
ಸಾವಿರದ ಸಂಖ್ಯೆಯದಾಗಿ ಅವನ ಎಡಪಾದಕ್ಕಿಟ್ಟು ಅರ್ಚಿಸಿದ. ಅಂಥ ರುದ್ರನಿಗೆ ಪ್ರಣಾಮಗಳು. 
'ವೀರಭದ್ರೋ ಯಥಾ ರುದ್ರಸ್ಪನೇಚ ಗುರುವಃ ಸ್ಕೃತಾಃ' 

— ವೀರಭದ್ರನೇ ರುದ್ರ ಎಂಬ ಭಾವ ಇಲ್ಲಿದೆ. 

ದಕ್ಷನ ತಲೆಯ ಹರಿದ Dread ಶರಣನ ನಿಲುವನರಿಯಬಹುದೇ ? 


ರುಂಡಮಾಲೆಯ ಕೊರಳವನ ಕಂಡರೆ ಒಮ್ಮೆ ಬರಹೇಳಿರವ್ವಾ 
ಗೋವಿಂದನ ನಯನ ಉಂಗುಟದ ಮೇಲಿಪ್ಪುದು 
ಚನ್ನಮಲ್ಲಿಕಾರ್ಜುನನ ಕುರುಹವ್ವಾ 


ಕೂಡಲಸಂಗಮ ದೇವನು ದಕ್ಷನ ಯಜ್ಞವ ಕೆಡಿಸಿದುದ ಮರೆದಿರಲ್ಲಾ 


'ದಕ್ಷನಧ್ಯರಮಂ ಸುಟ್ಟವನೀತನೀತನ' 


'ಅವನ ಚರಣದೊಳಂಬಕ' - ವೀರೂಪಾಕ್ಷನ ಚರಣದಲ್ಲಿ ನೇತ್ರ ಎಂದಿರುವುದು ವೀರಭದ್ರಾನ್ವಯದ 
ಸಂಕೇತವೆನಿಸುತ್ತದೆ. 


ಕದನ ಪ್ರಚಂಡ | ಭದ್ರಕಾಳಿಯಗಂಡ | ಮೂರು ಲೋಕದ ಗಂಡ ಶ್ರೀ ವೀರಭದ್ರ ಬಹು ಪರಾಕ್‌ 
. ಯುದ್ಧಕ್ಕೆ ಸರಿಯಾಗಿ ಹುಟ್ಟಿದಾತ ವೀರಭದ್ರ 


— ಹೀಗೆ ಯಗ್ವೇದದಿಂದ ಹಿಡಿದು ವಚನಕಾರರು, ಹರಿಹರ, ರಾಘವಾಂಕರವರೆಗಿನ ವೀರಭದ್ರ ವ್ಯಕ್ತಿತ್ವದ ವರ್ಣನೆಯು ವಿಜಯನಗರ ಸಾಮ್ರಾಜ್ಯದ 
ಕಾಲಕ್ಕೆ ವೀರ ಬದುಕಿನ ಪ್ರೇರಣೆಗೆ ಕಾರಣವಾಯಿತು. ನರಸಿಂಹನ ಆರಾಧನೆಯೂ ಕಾಲಾಂತರದಲ್ಲಿ ಕೂಡಿಗೊಂಡಿದ್ದು ಇದೇ ಕಾರಣವೆ ಆಗಿದೆ. 
% 


ಭೈರವ ಶಿವಗಣದಲ್ಲಿ ಬಂದವ. ವೀರಭದ್ರ ಶಿವನ ಸೇನಾನಿ ಎಂಬುದಿದೆ. ಹೀಗಾಗಿ ವೀರಭದ್ರನ ಗಣದಲ್ಲಿ ಭೈರವ ಸೇರಿ ಕೊಳ್ಳುತ್ತಾನೆ. 
ಜೊತೆಗೆ ಯುದ್ಧದೇವತೆಗಳಾದ ವೀರಭದ್ರ-ಕಾಲಭೈರವರನ್ನು ಏಕಾನ್ವಯ ಮಾಡಿಕೊಂಡು ವೀರಭದ್ರಾಷ್ಟಕವೊಂದರಲ್ಲಿ 'ಅನಂತ ಸಿಂಹನಾದ 
ಕೋಲಹಾಲ ಕಾಲಭೈರವಾ ಎಂದಿರುವುದು ಗಮನಾರ್ಹ. ಬೌದ್ಧದಲ್ಲಿ ಶೈವ ಪ್ರಭಾವಿತ ವಜ್ರಯಾನಾನಂತರ ಬೌದ್ಧಸಿದ್ದರು ಮುಂದೆ ಶೈವ 
ಅವಧೂತರೆನಿಸಿದ ನಾಥಪಂಧಿಯರಾದವರೂ ಅವರಲ್ಲಿದ್ದರು. ಕಾಲಭೈರವನ ಆರಾದಕರೂ ಆಗಿದ್ದರು. ವಚನಕಾರರ ಕಾಲಕ್ಕೆ ಗೊಡಚಿ ಮೂಲ 
ವೀರಭದ್ರ ಸನ್ನಿಧಿಗೆ ಮಾಡಿವಾಳ ಮಾಚಿದೇವ ಹಾಗೂ ದಿಗಂಬರ ಮುಕ್ತಿ ಮುನಿನಾಥ ಬಂದಿದ್ದವರೆ. ಅಂತಾಗಿ ನಾಥ ಸಂಪ್ರದಾಯ ಪ್ರಭಾವಿತ 
ನಾಗಹೆಡೆ ಸುತ್ತುವರಿಯ ದ್ವಯಪಾದ ಸಂಕೇತ ಶಿಲ್ಪಗಳು ವೀರಭದ್ರಾನ್ವಯವಾಗಿ ಕರ್ನಾಟಕ ಹಾಗೂ ಅಂಧ್ರದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ 
(ಬೆಳಗಾವಿ ಜಿಲ್ಲೆಯ ಹಲಸಿ, ಗೊಡಚಿ, ಕೊಡಗಿನ ಮಂಚಳ್ಳಿ, ಬಳ್ಳಾರಿ ಜಿಲ್ಲೆಯ ಹಂಪಿ, ಆಂಧ್ರದ ಅನಂತಪುರ ಜಿಲ್ಲಾ ಬುಕ್ಕರಾಯನಸಮುದ್ರ 
ಇತ್ಯಾದಿ). ಅಂದರೆ ವೀರಭದ್ರ ಶೌರ್ಯ ಸಂಕೇತ ನಾಥಪಂಧೀಯ ಭೈರವನಲ್ಲೂ ಆರೋಪಿತಗೊಂಡು ಕೊನೆಗೆ ಸಮೀಕರಣಗೊಳಿಸಿ ಸಾಹಿತ್ಕದಲ್ಲಿ 
ಪ್ರಕಟಗೊಂಡಿರುವುದಕ್ಕೆ ಮೇಲಿನ ಅಷ್ಟಕ ಸಾಲು ಸಾಕ್ಷಿಯಾಗಿದೆ. ನಾಗಮಂಗಲದ ಹುಣಸೇತೋಪಿನ ವೀರಭದ್ರನ ಎಡಗೈಯಲ್ಲಿ ಪಾನಪಾತ್ರ 
ಇರುವುದು, ವಡಬುವಿನಲ್ಲಿ ಈ ವೀರಭದ್ರನನ್ನು ಕಪಾಲರುದ್ರನೆಂದಿರುವುದು ನೆರೆಯ ಆದಿಚುಂಚನ ಗಿರಿಯ ಭೈರವನೊಡನಾಗಿರುವ 
ಸಮೀಕರಣವೆನ್ನುವಂತಿದೆ. 

ವಿಜಯನಗರ ಕಾಲದ ಸಾಹಿತ್ಕೋಲ್ಲೇಖಗಳನ್ನು ವೀರಭದ್ರನಿಗೆ ಸಂಬಂಧಗೊಂಡಂತೆ ಗಮನಿಸಿದರೆ ಕ್ರಿ.ಶ. 1420ರ ಸುಮಾರಿನ ಚಾಮರಸನ 
ಪ್ರಭುಲಿಂಗಲೀಲೆಯ ಭಾಮಿನೀ ಷಟ್ಟದಿಯ ಪದ್ಮ (2-22)ದಲ್ಲಿ ವೀರಭದ್ರನ ವರ್ಣನೆ ಹೀಗಿದೆ. 

'ಜವನ ಜವಗೆಡಿಸುವ ಮಹಾಮೃ | doc ಮಿತ್ತುವ ಮಿಡಿವ ಕಾಲನ | ಶವಣೆಯನು ಠಕ್ಕಿಸುವ ಕರ್ಮಭ್ರಮೆಯನು 

ಭಂಗಿಸುವ |... . ಸೀಳ್ನಪ್ಪಳಿಸುವಧಟನ | ತವತಕ್ಕೆಯ ವೀರಭದ್ರನು . . 1 


- ಎಂದು ವೀರಭದ್ರ ಜನನ ಕಾಲದ ವರ್ಣನೆ ಇದೆ. 


ಇಸ್ಟ ಕ್ರಿಶ. 1450ರ ನಾರಾಯಣ ಕವಿಯ ಭಾಗವತ, ಕ್ರಿ.ಶ. 1485ರ ನೀಲಕಂಠಾಚಾರ್ಯನ ಆರಾಧ್ಯ ಚಾರಿತ್ರ್ಯ, ಕ್ರಿ.ಶ. 1510ರ 
£9, ಕರ್ಣಾಟ ಕೃಷ್ಣಭಾರತ, ಕ್ರಿ.ಶ. 1೨13ರ ಗುಬ್ಬಿ ಮಲ್ಲಣಾರ್ಯನ ವೀರಶೈವಾಮೃತ ಪುರಾಣ ಸಾಂಗತ 1ನೇ ಗುಣವರ್ಮ 
(4 


| ಶಾಸನೋಲ್ಲೇಖಗಳ್ಳು; 
ಶಾಸನಗಳಿ 
"ನೂ ವೀರಭದ್ರ ಶೌರ್ಯ ಪ್ರಸ್ತಾಪ, ವರ್ಣನೆಗಳಲ್ಲಿ ಹಿಂದೆ ಬಿದ್ದಿಲ್ಲ. ಬಾಳೆಹೊನ್ನೂರಿನ ಶ್ರೀ ಮದ್ರಂಭಾಪುರಿ ಪೀಠದ 
ite ಅಂಗಳದಲ್ಲಿರುವ ಕ್ರಿ.ಶ. 1377ರ ವಿಜಯನಗರದ ಬುಕ್ಕರಾಯನ ಶಾಸನದಲ್ಲಿ (ಅಪ್ರಕಟಿತ), 3.82. ಹಾಕಿ 
ಸ್ನ ಕುಲದೇವರೂ ಆದ ಈ ವೀರಭದ್ರನಿಗೆ ದೇವದಾನ ನೀಡಿರುವ ಸಂಗತಿ ಇದೆ. ಕ್ರಿ.ಶ. 1404ರ ಚನ್ನಗಿರಿ ತಾಲೂಕು 


~~, 
೧4 


ನೀತಿಗೆರೆ ಶಾಸನದಲ್ಲಿ 'ರುದ್ರನ ಮಗ ವೀರಭದ್ರ' ಎಂಬ ಮಾತಿದ್ದು ಅದು ಲಿಂಗಪುರಾಣದ 'ರುದ್ರಸ್ಮ ತನಯೋ ರೌದ್ರ? ಎಂಬ ಪ್ರಸ್ತಾಪ 
ಕನ್ನಡ ಭಾಷೆಯಲ್ಲಿಟ್ಟಿರುವಂತೆ ಕಾಣಬರುತ್ತದೆ. ಕ್ರಿ.ಶ. 1422ರ ಮಲೆಯೂರು (ಚಾಮರಾಜನಗರ ತಾ.) ಬಸದಿಯ ತಾಮ್ರ ek as 
ದಲವಾರಿಕೆ no... . ವೀರಣ್ಣನ AIFS ಗ ೧ನ್ನು ತ್ರಿಯಂಬಕದೇವರ ಸನ್ನಿಧಿಯಲ್ಲಿ ಧಾರೆಯನೆರೆದು ಚತುಸ್ಬೀಮೆಯಲ್ಲಿ ಮುಕ್ಕೊಡೆಯ 
ಕಲ್ಲನ್ನು ನೆಟ್ಟಿಸಿಕೊಟ್ಟೆವು' ಎಂದಿದೆ. ಜಿನಾಲಯಗಳು ಶೈವ-ಶ್ರವಣ ಸಮನ್ವಯ ಹಾಗು ರಕ್ಷಣಾತ್ಮಕ ಹೊಂದಾಣಿಕೆಯ ಕಾರಣವಾಗಿ ಜೋಗವಟ್ಟಿಗೆ, 
ನಂದಿಕೋಲನ್ನು ಪಡೆದೋ, ಇಟ್ಟುಕೊಂಡೋ ಎಕ್ಕೋಟಿ ಜಿನಾಲಯಗಳೆಂದು ಸಂಪ್ರದಾಯವಾದಂತೆ, ವೀರಣ್ಣನ ವರ್ತನೆ ಅಂದರೆ ವೀರಭದ್ರ 
ಹಲಗೆಧಾರಿ ವೀರಗಾಸಿ ಕಲೆಯನ್ನು ಈ ಜಿನಾಲಯಗಳು ಮಾನಿಸಿಕೊಂಡುದುದರ ಗಂಭೀರ ಸಂದರ್ಭವೊಂದರ ಒಂದು ಉದಾಹರಣೆಯನ್ನು ಈ 
ಶಾಸನ ಹೇಳುವಂತಿದೆ. ಹಾಸನ ಜಿಲ್ಲೆ ಬಾಣಾವರದ ವೀರಶೈವ ಸಂಪ್ರದಾಯ ಅನುಸರಿಸುವ Bll ಸರೂರು ಶಾಂತಮುತ್ತಂ ಶಾಖಾ 
ಗಡಿಮಠದಲ್ಲಿ ವೀರಭದ್ರ ಹಲಗೆ (ರುದ್ರಹಲಗೆ) ಇಟ್ಟು 12 ವರುಷಕ್ಕೊಮ್ಮೆ ಜಾತ್ರೆ ನಡೆಸುವ ಸಂದರ್ಭದಲ್ಲಿ ಇಷ್ಟಲಿಂಗ Hed, ಪಡೆದ ಮಠದ 
ಶಿಷ್ಕರಿಗೆ ನೀಡುವ 9 ಪಟ್ಟಗಳಲ್ಲಿ, ದಳವಾಯಿಕೆ ಪಟ್ಟ, ಹಲಗೆದಳವಾಯಿಕೆ ಪಟ್ಟ (ಕತ್ತಿಯ ಮೇಲೆ ಮಲಗುವುದು - ಮುಳ್ಳಾವಿಗೆಯ ಮೇಲೆ 
ನಿಲ್ಲುವ ಬಗೆಯಂತೆ)ಗಳೂ ಇವೆ.5 ಪ್ರಸ್ತುತ ವೀರಣ್ಣ ವರ್ತ್ರನೆಯ ಜೊತೆಗೆ ನಾಡುದಲವಾರಿಕೆಯ ಹಿನ್ನೆಲೆಯಾಗಿ ಸಂವಾದಿ ಶೈವ ಪರಂಪರೆಯಾಗಿ 
ಬಸದಿಯ ನೆರವಿಗೆ ಒದಗಿರಬೇಕು. ಜೊತೆಗೆ ತ್ರಿಯಂಬಕದೇವರ ಸನ್ನಿಧಿಯ ಪ್ರಸ್ತಾಪವೂ ಶಾಸನದಲ್ಲಿದೆ. ಇಲ್ಲಿ ಇದಕ್ಕೊಂದು ಸಂಕೇತವಿದೆ 
ಎನಿಸುತ್ತದೆ. ಕಾರಣ ವಿಜಯನಗರ ಸಂಸ್ಥಾ ಪನೆಯ ಕಾಲಕ್ಕೆ ಹಕ್ಕ-ಬುಕ್ಕರ ಕುಲಗುರುವೆನಿಸಿ ಅವರಿಗೆ ನೆರವಾದ (ಗಂಗಾದೇವಿಯ 'ಕಂಪಣರಾಯ 
ಚರಿತಂ' ಕುಲಗುರು ಕ್ರಿಯಾಶಕ್ತಿದೇವನನ್ನು ಸ್ಪಷ್ಟವಾಗಿ ದಾಖಲಿಸಿದೆ) ಕಾಶೀವಿಲಾಸ ಕ್ರಿಯಾಶಕ್ತಿ ಒಡೆಯನ ಆರಾಧ್ಯದೇವ ತ್ರಿಯಂಬಕನಾಗಿದ್ದು 
ಶಾಸನಗಳು ಅದನ್ನು ಎತ್ತಿ ಹೇಳಿವೆ. ವಿಜಯ ಪಾರ್ಶ್ವನಾಥನ ಹಾಗೂ ಜೈನಮುನಿ ಸಂಘಗಳ ಪ್ರಸಿದ್ಧ ಕೇಂದ್ರವಾಗಿದ್ದ ಮಲೆಯೂರು ಬಸದಿಯು 

ಕ್ರಿ.ಶ. 1422ರ ಶಾಸನೋಕ್ತವಾಗಿ ತ್ರಿಯಂಬಕ ಸನ್ನಿಧಿಯಲ್ಲಿ ಧಾರೆ ಎರೆದು ದಾನನೀಡಿ ಮುಕ್ಕೊಡೆಯ ಕಲ್ಲನ್ನು ನೆಟ್ಟಿರುವಲ್ಲಿ 'ದಲವಾರಿಕೆ, 
mae ZFS, ತ್ರಿಯಂಬಕದೇವತಾ ಮಾನೃತೆ' - ಈ ತ್ರಯ ಶಿವಧರ್ಮಿ ಸಂಕೇತಗಳು ವಿಜಯನಗರ ಕಾಲದಲ್ಲೂ ಹಲವಾರು ಯಕ್ಕೋಟಿ 
ಜಿನಾಲಯಗಳಲ್ಲಿ ಮಾನ್ಮಗೊಂಡು ಶೈವ-ಶ್ರವಣ ಸಮನ್ವಯವನ್ನು ಸೂಚಿಸುವ ಉದಾಹರಣೆ ಇದಾಗಿರಬೇಕು. ಕ್ರಿ.ಶ. 1368ರ ಶ್ರವಣಬೆಳಗೋಳ 
ಹಾಗೂ ಕಲ್ಕದ ಬುಕ್ಕರಾಯನ ಶಾಸನದ ಮೂಲಕ ಜೈನ ಮತ್ತು ವೈಷ್ಣವರ ನಡುವೆ ಮತೀಯ ತಂದು ಸಮನ್ವಯ ಮಾಡಿ 
ವಿಜಯನಗರ ಸಾಮ್ರಾಜ್ಮದ ಒಕ್ಕಟ್ಟು ಬಲದ ಸೂಚನೆಯನ್ನು ನಿರ್ವಹಿಸಲು ಮಾಡಿದ ಸಾಕಷ್ಟು ಸಫಲ ಪ್ರಯತ್ನವಾದಂತೆ, ಯಕ್ಕೋಟಿ 
ಜಿನಾಲಯದ ಶೈವ-ಜೈನ ಸಮನ್ವಯದ ಪ್ರಯತ್ನಗಳಿಗೆ ಅದೇ ಕಾರಣಕ್ಕಾಗಿ ವಿಜಯನಗರದ ಕಾಲಕ್ಕೆ ಹೆಚ್ಚು ಒತ್ತು ಬಿದ್ದ ಉದಾಹರಣೆಗೆ 
ಮಲೆಯೂರು ಸಂದರ್ಭವೂ ಒಂದು Avs, ಎನಿಸುತ್ತದೆ. ಬಹುಶಃ ಇಂಥ ಎಕ್ಕೋಟಿ ಜಿನಾಲಯಗಳು ಶಿಥಿಲವಾದಾಗ ಅನುಯಾಯಿಗಳಿಲ್ಲದೆ 
ಅನಾಥವಾಗಿ ಪಾಳುಬಿದ್ದಿದ್ದ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿದ್ದ ಶಿವಭಕ್ತರು ಶಿವಾಲಯವಾಗಿ ಪರಿವರ್ತಿಸಿ ಉಳಿಸಿರಬೇಕು. 


sod, ಜಿಲ್ಲೆ ರಾಯಶೆಟ್ಟಿಪುರ ಸೋಮೇಶ್ವರ ದೇಗುಲದ ಕ್ರಿ.ಶ. 1251ರ ಶಾಸನದಲ್ಲಿ ವೀರಭದ್ರ ದೇವರ ವಾರ ಮಂಗಳವಾರವೆಂದೂ, 
ಅವನ ಪೂಜಾ ಉತ್ಸವಗಳಿಗೆ ಮಂಗಳವಾರ ಪ್ರಶಸ್ತವೆಂದೂ ee ಈ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕು ಚಿಕ | FEO ಶಾಸನದಲ್ಲಿ 
ಕ್ರಿ.ಶ. 1482ರ ಸುಮಾರಿನಲ್ಲಿ ಮಂಗಳವಾರದ ನೈವೇದ್ಯ ಕೈಂದೇ ತೆರಕಣಾಂಬಿ ಅಂಗಡಿ ವೀರಭದ್ರದೇವರಿಗೆ ನೀಡಿರುವ ವಿಜಯನಗರ ಕಾಲದಲ್ಲಿ 
ಆ ಪರಂಪರೆಯ ಮುಂದುವರಿಕೆ Mans, ಜನಜೀವನದಲ್ಲಿ ಹಾಸು ಹೊಕ್ಕಾಗಿದ್ದ ಬಗ್ಗೆ ಅರಿವಿಗೆ ಬರುತ್ತದೆ. ಧಾರವಾಡ ಜಿಲ್ಲೆ ರೋಣದ 
ವೀರಭದ್ರ ಗುಡಿಯಲ್ಲಿ ವೀರಭದ್ರ ಹುಟ್ಟಿದ ದಿನ ಎಂದು ಮಾಘದ ಮೊದಲನೆ ಮಂಗಳವಾರ ಹಬ್ಬ ಆಚರಿಸುತ್ತಾರೆ. ಕ್ರಿ.ಶ. 1422ರ ಅಡಗೂರು 
ಶಾಸನೋಕ್ತ ವೀರಭದ್ರದೇವರ ದತ್ತಿ; ಕ್ರಿ.ಶ. 1530ರ ಹಂಪೆಯಲ್ಲಿ ಉದ್ದಾನ ವೀರಭದ್ರನ ಶಾಸನೋಕ್ತ ಪ್ರತಿಷ್ಠಾ mer ಹಾಗೂ ವೀರಭದ್ರ, 
ಮನಃಕುಡಲಿನಿಯೋಗ ನಿಷ್ಣಾತ ಎಂಬ ಸಂಕೇತವಾಗಿ ಆ ಗುಡಿಯಲ್ಲಿ ಸರ್ವಾಂಗಲಿಂಗ ಹಾಗೂ ದೀಪಸ್ಮಂಭದ ಮೇಲೆ ಯೋಗಲಿಂಗ ಶಿಲ್ಪಗೆತ್ತನೆ; 
ಕ್ರಿ.ಶ. 1514ರ ತಗರಪುರ ಶಾಸನೋಕ್ತ ಓರಂಗಲ್ಲಾ ಬಿದೇಯ ವೀರರುದ್ರಾವನೀಶ, ಕಿ ಕ್ರಿ.ಶ. 1564ರ ಮುಗುಬಾಳದ ಶಾಸನದಲ್ಲಿ ವೀರಭದ್ರಪುರ 
ಎಂಬ ಹೆಸರನ್ನು ಮುಳವಾಳ ಗ್ರಾಮಕ್ಕೆ ಪ್ರತಿನಾಮಧೇಯವಾಗಿ ಕೊಟ್ಟಿರುವುದು; ಕ್ರಿ.ಶ. 1511ರ ನಾಗಮಂಗಲದ ಶಾಸನರೀತ್ಮಾ ಅಲ್ಲಿನ 
ವೀರಭದ್ರಗುಡಿಯ ರಂಗಮಂಟಪದೆದುರು ಗಂಧದಗೋಡಿ ಮಂಟಪವನ್ನು ಕೃಷ್ಣ ಹಿನ ಅರಮನೆ ಬೆಹರಿ ಕಟ್ಟಿಸಿದ್ದು; ಅದು ಅಲ್ಲಿನ 
ವೀರಭದ್ರನಿಗಿದ್ದ ಮಹತ್ವ ತೋರಿದಂತೆ, ಅದಕ್ಕಿದ್ದ ವಿಪುಲ ಜನಪದ ಆಚಾರಗಳಲ್ಲಿ ದಕ್ಸನ ಶಿಲ್ಪ ನಿರ್ಮಿಸಿ ಯಜ್ಞಧ್ವಂಸದ ಆಚರಣೆ ಇದ್ದುದು; 
ಕ್ರಿ.ಶ. 1531ರ ಅಚ್ಚು ತದೇವರಾಯನ ಕಾಲದಲ್ಲಿ Gems, ವೀರಭದ್ರ ದೇಗುಲದ ಜೀರ್ಣೋದ್ದಾರ, ಕ್ರಿ.ಶ. 1539ರಲ್ಲಿ ಬೈಯಕಾರ ರಾಮಪ್ಪ 
ಸಮನ ಯಧರ್ಮಿಯಾಗಿ ತಿಮ್ಮಲಾಪುರದಲ್ಲಿ ವೀರಭದ್ರ ಗುಡಿಯನ್ನು ಕಟ್ಟಿ ಸಿದ್ದು ಇತ್ಕಾದಿ ಶಾಸನೋಕ್ತ ವಿವರಗಳು ವಿಜಯನಗರ ಕಾಲದಲ್ಲಿ 
ವೀರಭದ್ರ ಪರಂಪರೆಯ ಪ್ರಭಾವವನ್ನು ನಿದರ್ಶಿಸುತ್ತವೆ. 


ಸಿ.ಟಿ.ಎಂ. ಕೊಟ್ರಯ್ಕನವರು ತಮ್ಮ ಒಂದು ಲೇಖನದಲ್ಲಿ ಆಂಧ್ರದ ಕ್ರಿ.ಶ. 1550ರ ಶಾಸನವೊಂದರಲ್ಲಿ ಬರುವ ಅಜಾತಿ ವೀರಶೈವದ 
ಜೊತೆಗೆ ವೀರಮುಷ್ಟಿ ಪನ್ನು ಎಂಬ ಶಬ್ದದ ಬಗ್ಗೆ ಗಮನ ಸೆಳೆಯುತ್ತಾರೆ. ಅಸದಿ 'ಶಿವರಾತ್ರಿ ಪುಣ್ಯ ಕಾಲಮಂದು ಮುಕ್ತಿರಾಮೇಶ್ವರನಿಕಿ 
ವೀರಮುಷ್ಟಿಪನ್ನು ಗಣಾಚಾರಿ' ಎಂಬ ಸಾಲಿದೆ. ಕೊಟ್ರಯ್ಯ ವನರು ವೀರಮುಷ್ಟಿಪನ್ನು ಎಂಬ ಸ್ಥಳೀಯ ತೆರಿಗೆಗಳನ್ನು ವೀರಭದ್ರಮೂರ್ತಿ ಸೇವೆಗಾಗಿ 
ದಾನಮಾಡಿದ ಪ್ರಸಂಗಗಳು ಆಂದ್ರ ಪ್ರದೇಶದ ಶಾಸನಗಳಲ್ಲಿ (ಸದಾಶಿವರಾಯನ ಕಾಲ) ಕಂಡುಬರುವ ಬಗ್ಗೆ ಹೆಕ್ಕಿ ಹೇಳಿದ್ದಾರೆ. ವೀರಮುಷ್ಟಿ ಗಳು 


ಕರ್ನಾಟಕದ ವೀರಗಾಸಿಗಳನ್ನು ಹೋಲುವ ಬಗ್ಗೆಯೂ ತಿಳಿಸಿದ್ದಾರೆ. ಈ ಅಂಶವನ್ನು ಗಮನಿಸುವಲ್ಲಿ ಜನಪದ ಸಾಹಿತ್ಯದ ತಾರ್ಕಣೆಯು 


ಒದಗುವುದು ಕಾಣಬರುತ್ತದೆ. 
ಶ್ರೀಶೈಲದ ಹೆಳವ ಇತ್ಕಾದಿ ಜಾತಿಗಳೂ ಇದ್ದ ಂತೆ ಲಿಂಗದ ವೀರರೂ ಇರುವುದು ಕಾಣಬರುವುದಲ್ಲದೆ ಈ ಲಿಂಗದ ವೀರರ ಪೈಕಿ 
೨) 


ವೀರಮುಷ್ಟಿಯವರು ಹಾಗೂ ಲಿಂಗವೀರರು ಎಂಬ ಉಪ ವಿಂಗಡನೆಯೂ ಕಾಣಬರುತ್ತದೆ." ಕ್ರಿ.ಶ. 1881ರ ದೇವಚಂದ್ರನ ರಾಜಾವಳಿ ಕತೆಯಲ್ಲಿ 
'ವೀರಭದ್ರನ ಪ್ರತಿರೂಪುಧರರೀ ಲಿಂಗದ ವೀರರೆಂದವರ್ಗೆ ಷಟ್ಟಕ್ರ ಪುರಾಣಮಂ ಕಲಿಸಿ' ಎಂದಿರುವುದು ಜನಪದ ಜಾಯಮಾನದ 
ಮುಂದುವರಿಕೆಯೇ ಆಗಿದೆ. ಅಂದರೆ ಶಾಸನ ಹಾಗೂ ಜನಪದ ಸಂಗತಿಗಳಲ್ಲಿ ವೀರಭದ್ರ ಪರಂಪರೆಯ ಪ್ರಾಚುರ್ಕ ಕಾಣುವುದಲ್ಲದೆ ಇತಿಹಾಸ 
ಮತ್ತು ಜನಪದ ವೀರಭದ್ರ ಸಂಬಂಧದಲ್ಲಿ ತಳಕು ಹಾಕಿಕೊಂಡಿರುವುದು ಎದ್ದು ಕಾಣುತ್ತದೆ. ವೀರಭದ್ರಗುಡಿಯ ನಿರ್ಮಾಣಗಳು, 
ವೀರಭದ್ರಾಚಾರಗಳು ವಿಪುಲಗೊಂಡದ್ದು ಈ ಕಾಲದ ಶಾಸನಗಳಲ್ಲಿ ಹೇರಳವಾಗಿ ಕಂಡುಬರುತ್ತವೆ. ಅನೇಕ ವೀರಭದ್ರಗುಡಿಗಳ ಜಾತ್ರೋತ್ಸವ 
ಸಮಯದಲ್ಲಿ ಹಂಪೆ ಹುಣ್ಣಿಮೆ ನಡೆಯುವುದೂ ಇದಕ್ಕೊಂದು ಸಾಕ್ಷಿ. 

ಕ್ರಿ.ಶ. 1514ರ ಶಿವಗಂಗೆಯ ಶಾಸನದಲ್ಲಿ ಮೇಲಣಗವಿಯ ಮಲೆಯ ಕಾಂತ ಗವಿ ವೀರಭದ್ರ ದೇವರಿಗೆ ಗಣಭೂಮಿ ದಾನವಾಗಿರುವುದು? 
ಬಹುಶಃ ವೀರಭದ್ರ ಗಣಾಚಾರದ ಸಂಕೇತವಾಗಿದೆ. ಆಂಧ್ರದ ರಾಚೋಟಿಯ ಕ್ರಿ.ಶ. 1534-1558ರ ಶಾಸನಗಳು ಅಲ್ಲಿಯ ವೀರಭದ್ರನ ಕುರಿತು 
ಪ್ರಸ್ತಾಪಿಸಿವೆ. 1563ರಲ್ಲಿ ಆ ಗುಡಿ ಜೀರ್ಣೋದ್ದಾರಗೊಂಡ ವಿಷಯವನ್ನು ಹೇಳುವ ಶಾಸನವಿದೆ. ಈ ರಾಚೋಟಿ ವೀರಭದ್ರನ ಪ್ರತೀಕವಾಗಿ 
ಬೀದರ್‌ ಜಿಲ್ಲೆ ಹುಮ್ಮಾಬಾದ್‌, ಗದಗ್‌ ಅಲ್ಲದೆ, ಶಿವಗಂಗೆಯಲ್ಲಿಯೂ ರಾಚೋಟಿ ದೇಗುಲವಿದ್ದು, ಗುಂಡಬ್ರಹ್ಮಯ್ಯ ಶಿಲ್ಪಗಳನ್ನು ಹೊಂದಿದೆ. 
ಬಾಳೆಹೊನ್ನೂರು ವೀರಭದ್ರಗುಡಿಯಲ್ಲಿ ಕ್ರಿ.ಶ. 1531ರ ಕೊಪ್ಪ ಶಾಸನದ Oem, ವಿರೂಪಾಕ್ಷ ಶಾಲೆಯನ್ನು ಕಟ್ಟಿಸಿದ್ದು ಗಮನಾರ್ಹವಾಗಿ ಹೆಸರಿನ 
ಅನ್ವಯಿಕ ಸಂದರ್ಭಗಳಂತೆ ಗೋಚರಿಸುತ್ತವೆ. 1602ರ ಕೇರಳಾಪುರ ಶಾಸನವಂತು (ವೀರಭದ್ರನ ಗುಡಿ) ನರಸಿಂಹನನ್ನು ತಹಬಂದಿಗೆ ತಂದ 
ವೀರಭದ್ರನ ಶರಭಭೇರುಂಡಾವತಾರವನ್ನು ವರ್ಣಿಸಿದೆ. ಸದ್ಯ ಸಾಂದರ್ಭಿಕವಾಗಿ ಕೆಲವಷ್ಟು ಶಾಸನೋಲ್ಲೇಖವನ್ನು ಪ್ರಸ್ತಾಪಿಸಿದೆ. ವೀರಭದ್ರನ 


ಜನಸಂಸ್ಕೃತಿಯಲ್ಲಿನ ವೀರಭದ್ರ, ವಿಜಯನಗರ ಕಾಲದಲ್ಲಿ ವೀರೋತ್ಸವಗಳ ಮೂಲಕ ಜಾಗೃತಗೊಂಡಿದ್ದಾನೆ. ಕೆಲವೆಡೆ ಜಾಗೃತ 


ದಿನ ಅಗ್ನಿಕೊಂಡ, ರಥಸಪ್ಪಮಿಯಲ್ಲಿ ಸನಿಹ. ಪ್ರತಿಷ್ಠಿತಗೊಂಡ 32 ಹಸ್ತಗಳ ಪ್ರಳಯ ಕಾಲದ ವೀರಭದ್ರನಿಗೆ ಮಾಘಮಾಸದ ಪಕ್ಷದ 
- =? oo) ನಡೆಯುತವೆ. 
ಕಡಿದು ಕೊಂಡ ಹಾಯುತ್ತಾರೆ. ಶೈವ ವ. ವಿಶೇಷವೆಂದರೆ ದಕ್ಷ ರುಂಡಕಡಿದ ಕತೆಯ ಸಂಕೇತವಾಗಿ ಬೂದುಗುಂಬಳ 


10ನೇ ‘i 
: iia 55) ತಿಳಿಸುವಲ್ಲಿ ಇಮ್ಮಡಿ ಸೋಮೇಶ್ವರನಾಯಕನ ಕಾಲದಲ್ಲಿ ಮಾಡಿದ ಕೆಂಡೋತ್ಸವದ ಬಗ್ಗೆ ಹೇಳಿದೆ: 'ಶೀ 
Ra a "7 ಇ ಡೇವಂಗವ ನಿಪದೇವಂ ತಾಂ ಕೆಂಡದರ್ಚನೆಯನರ್ಪಿಸಿದಂ' - ಇಲ್ಲಿ ಕೆಂಡದರ್ಚಿನೆ ಎನ್ನು ವು. 
oe a 
en ನಾಸ್ಯ ಗ್ನು ¥ ಕೆಂಡವನ್ನೂ ಹೊತ್ತು ತಂದದ್ದೋ ಆಗಿರಬೇಕು. ಈ ಅರಸು ಮನೆತನದಲ್ಲಿ ಈ ಪರಂಪರೆ 
ಪಾ ಕಾಲದಲ್ಲಿಯೆ ಇದು ಆರಂಭವಾಗಿದ್ದಿರಬೇಕು. 


ಹೆಣು ಮಕ ಳು ಹೊಸಿ ಲ ಬಳಿ = ಟ್ರಿ 
ಣ ಬ ಸಿವಿ 2 ಗ್ಗ 
¢ A HP €ರಭದ ನ ಹೊಸಿ ಲು ಹುಣಿ ಮೆ ಆಚರಿಸುತಾ ರೆ. ಈದು ವಿಜಯನ ರ ಕಾಲದಲ್ಲಿ ಬಹಳ 


ಪ್ರಚಲಿತಗೊಂಡ ಪದ್ದತಿಯಾಗಿದೆ ಗೊ 
2, > ಗೂಡಚಿ ದೇಗುಲದ ನೀ 
ದೀಪಮಾಲೆಸ್ತ ೦ಭ ಸುಮಾರು 40 ಅಡಿ ಎತ್ತರದ್ದು. ಇದರ ಮೈ ತುಂಬ ತುದಿ ಬಾಗು 


ಚಾಚುಗಳಿದ್ದು ಆ ತುದಿಗಳಲ್ಲಿ ಬತ್ತಿ ಹೊತ್ತಿಸಿ ಮಂಗಲಜ್ಕೋತಿಯನ್ನು ಕಾರ್ತೀಕ ತೇರು ಆದ ಮೂರನೇ ದಿನ ಹಚ್ಚುತಾರೆ. ಇದು oh 
ವೀರಭದ್ರನ ಪ್ರತೀಕವಾಗಿ ಕಾಣಬರುತ್ತದೆ. ಇದರ ಆಚಾರದ ಹಿನ್ನೆಲೆಯಲ್ಲಿ ವಿಜಯನಗರ ಕಾಲದ ಸಾಂಸ್ಕೃತಿಕ ಹೆಜ್ಜೆ ಕಾಣುತ್ತದೆ. Dan ಬಾದ್‌ 
ವೀರಭದ್ರನ ಗುಡಿಯಲ್ಲೂ ಇಂಥ ಜ್ಯ್ಕೋತಿಸ್ತಂಭವಿದೆ : 


ಧಾರವಾಡ ಜಿಲ್ಲೆ ಶೆಲವಡಿ ಗ್ರಾಮದ ವೀರಭದ್ರನಿಗೆ ನವರಾತ್ರಿಯಲ್ಲಿ ಭದ್ರಕಾಳಿ ಸಮೇತ ವೀರಭದ್ರಮೂರ್ತಿಗೆ ಬನ್ನಿಮುಡಿಯುವುದು 
ಇದೆ. ಹೀಗೆಯೇ ಹೊಸಪೇಟೆಯ (ಬಳ್ಳಾರಿ ಜಿಲ್ಲೆ) ಸಣ್ಣಕ್ಕಿ ವೀರಭದ್ರಗುಡಿಯಲ್ಲೂ ಭದ್ರಕಾಳಿಸಮೇತ ನವರಾತ್ರಿ ಪೂಜೆಯ ವೈಶಿಷ್ಟ್ಯವಿದೆ. 
ಹೊಸಪೇಟೆಯ ಜಂಬುಕೇಶ್ವರ ಗುಡಿಯ ಬಳಿ ಬನ್ನಿಮರಕ್ಕೆ ಹಸಿರು ಸೀರೆ ಉಡಿಸಿ ಬಳೆಮಲ್ಲಾರವಿಟ್ಟು ನವರಾತ್ರಿಯ ಭದ್ರಕಾಳಿ ಪೂಜೆ ನಡೆಸಿದರೆ, 
ಉಳಿದೆಡೆ ಬನ್ನಿಮರಕ್ಕೆ ಕೆಂಪು ಸೀರೆ ಉಡಿಸಿ ಭದ್ರಕಾಳಿ ಸಮೇತನಾದ ವೀರಭದ್ರನಿಗೆ ನವರಾತ್ರಿ ಪೂಜೆ ಸಲ್ಲಿಸಿ ಬನ್ನಿಮುಡಿಯುವುದಿದೆ. ಈ ಪರಂಪರೆ 
ಬಹು ಪ್ರಾಚೀನ ಕಾಲದಿಂದ ಬಂದಿದ್ದರೂ ವಿಜಯನಗರ ಕಾಲದ ವೀರಭದ್ರ ಗುಡಿಗಳಲ್ಲಿ ಇಂಥ ಆಚರಣೆಗಳು ಸಾಮಾನ್ಯವಾಗಿ ಕಂಡುಬರುವಲ್ಲಿ 
ನವರಾತ್ರಿಯ ವೀರಶಕ್ತಿಯ ಪೂಜೆ ಆ ಕಾಲದಲ್ಲಿ ಹೆಚ್ಚು ಪ್ರಚಾರಕ್ಕೆ ಈ ಗುಡಿಗಳಲ್ಲಿ ಕೇವಲ ಸಾಂಕೇತಿಕವೆನಿಸದೆ ವೈಭವದಿಂದ 
ನಡೆಯಲಾರಂಭಿಸಿದುವು ಎನ್ನಬೇಕು. ಅದು ಅಂದಿನ ಸಾಂಸ್ಕೃತಿಕ ಅಗತ್ಯದ ಜೊತೆಗೆ ಸಾಮಾಜಿಕ ಹಾಗೂ ರಾಜಕೀಯ ಆಯಾಮವನ್ನು ವೀರಶ್ರುತ 
ಪ್ರವೃತ್ತಿಯನ್ನು ಉದ್ದೀಪಿಸುವ ಸಲುವಾಗಿ ಧಾರ್ಮಿಕ ಪರಿಸರವನ್ನು ಸೂಕ್ತವಾಗಿ ಬಳಸಿಕೊಂಡಂತೆ ತೋರುತ್ತದೆ. 


ಬಳ್ಳಾರಿ ಜಿಲ್ಲೆ ಹೊಳಗುಂದಿ-ಭಾವಿಹಳ್ಳಿ ವೀರಭದ್ರನಿಗೆ ಹಂಪೆ ಹುಣ್ಣಿಮೆಯಂದು ಅಗ್ನಿಕೊಂಡ ವೀರಗಾಸಿ, ಶಸ್ತ್ರ ಪವಾಡ ನಡೆಯುತ್ತದೆ. 
ಅದೇ ಹಂಪೆಯ ಉದ್ದಾನ ವೀರಭದ್ರನಿಗೆ ಹಂಪೆಯ ಫಲ ಪೂಜೆಯ ದಿನ (ವಿರೂಪಾಕ್ಸ Hew, ಹಂಚುವ ದಿನ) ಯೋಗಲಿಂಗ ಶಿಲ್ಪವಿರುವ 
ದೀಪಸ್ತಂಭದ ಮೇಲೆ ಜೋತಿ ಉರಿಸಲಾಗುತ್ತದೆ. ಶಿವರಾತ್ರಿ, ಕಾರ್ತೀಕದಲ್ಲಿ ಈ ಸ್ತಂಭ ದೀಪೋತ್ಸವವಿರುತ್ತದೆ. ಹಂಪೆಯ ಜಾತ್ರೆಯ ದಿನ 
ಇಲ್ಲಿ ಕೊಂಡ ನಡೆಯುತ್ತದೆ. ವಾರ್ಷಿಕ ಜಾತ್ರೆಯೂ ಈ ವೀರಭದ್ರನಿಗಿದೆ. ಪೀಠದ ಗೋತ್ರಪುರುಷ ವೀರಭದ್ರನಾಗಿರುವ ಕಾರಣ ಬಾಳಹೊನ್ನೂರು 
ಸಂಸ್ಥಾನದ ವೀರಭದ್ರನಿಗೆ ಶರನ್ನಾವರಾತ್ರಿ, ಹೋಳಿಹುಣ್ಣಿಮೆ ಮೂರುದಿನ ಮುಂಚೆ ತೇರು, ನಂತರದ ದಿನಗಳಲ್ಲಿ ಕೆಂಡೋತ್ಸವ ಹೋಳಿ 
ಹುಣ್ಣಿಮೆ-ವಸಂತೋತ್ಸವ ಭದ್ರಕಾಳಿ, ವೀರಭದ್ರರಿಗೆ ನೆಡೆಯುತ್ತ ದೆ? 


ಹಾಸನ ಜಿಲ್ಲೆ ಅರಕಲಗೂಡಿನ ಮರೂರು ಗ್ರಾಮದ ಆಅನೆಗೊಂದಿಕಾವಲು ಎಂಬಲ್ಲಿಗೆ ಬಂದು ಕ್ರಿ.ಶ. 1443ರಲ್ಲಿ ಶ್ರೀ ಸಿದ್ದೇಶ್ವರ 
ಯತಿಗಳು ತಂಗಿದರಂತೆ. ಈ ಮರೂರು ಮಠ (ಸಿದ್ದೇಶ್ವರಸ್ವಾಮಿ ಮಠ)ದಲ್ಲಿ ಚೈತ್ರಶುದ್ಧ ಪೌರ್ನಮಿಯಂದು ಹಂಪೆಹುಣ್ಣಿಮೆ-ದವನಹುಣ್ಣಿಮೆ 
(ಯುಗಾದಿಯಿಂದ 15 ದಿನ ಪೌರ್ಣಮಿ ವಿಳಾಷಪೂಜೆ)ಯು ವಿಶೇಷವಾಗಿ ನಡೆಯುತ್ತದೆ. ಈ ಮಠದ ಸಾಂಸ್ಕೃತಿಕ ಆಚರಣೆಗಳು, ವಿಜಯನಗರ 
ಕಾಲದಲ್ಲಿ ಆಚರಣೆಗಿದ್ದ ಪರ್ವಗಳನ್ನು ಹಾಗೂ ಅದರ ಮೂಲನೆಲೆಯನ್ನು ಸೂಚಿಸುವ ಶಬ್ದಗಳು ವಿಜಯನಗರದ್ದೇ ಸಂಬಂಧವಾಗಿದೆ. 10 ಹೀಗಾಗಿ 
ಅನ್ಮಕಡೆ ವೀರಭದ್ರನ ಸಂಬಂಧದಲ್ಲಿ ನಡೆಯುವ ಇಂಥ ಆಚರಣೆಗಳಿಗೆ ವಿಜಯನಗರ ಕಾಲದಲ್ಲಿ ವೈಭವಗೊಂಡ ಆಚರಣೆಗಳ ಪ್ರಭಾವವೇ 
ಆಗಿರುವಂತಿದೆ. 


ಆಂಧ್ರದ ಕಡಪಾ ಜಿಲ್ಲೆಯ ಪೊದ್ದಟೂರು ತಾಲೂಕು ರಾಮೇಶ್ವರಂ ಗ್ರಾಮದ ಕ್ರಿ.ಶ. 1551ರ ಶಾಸನ ಹಾಗೂ ಇತರ ಶಾಸನಗಳಲ್ಲಿ 
ಬರುವ ವೀರಮುಷ್ಟಿಲು ಶಬ್ದದ ಅರ್ಥವೆ ವೀರ ಶೈವ - ಜಂಗಮರು ವೀರಶೈವದ ಸಾಂಸ್ಕೃತಿಕ ಆಚರಣೆಗಳ ಸಂದರ್ಭದಲ್ಲಿ ಕತ್ತಿಗುರಾಣಿಗಳನ್ನು 
ಹಡಿದು ವೀರಾವೇಶದ ಕುಣಿತಗಳನ್ನು ಮಾಡುತ್ತಿದ್ದುದಾಗಿದೆ. ಸದಾಶಿವರಾಯನ ಕಾಲದ ಶಾಸನಗಳಲ್ಲಿ ಈ ಶಬ್ದ ಬಹಳಷ್ಟು ಕಾಣಿಸುವುದರಿಂದ 
ಆ ಕಾಲದ ವೀರಾಚರಣೆಯ ಸಂಕೇತವಾಗಿದೆ ಎನ್ನಬಹುದು. ಹೀಗೆಯೇ ಕರ್ನಾಟಕದಲ್ಲಿ ವೀರಗಾಸಿ ಕುಣಿತಗಳು Zain, Gana, ಸಹಿತವಾಗಿ ನಡೆದು 
ಬಂದಿವೆ. 


BSL CB NY: 


ವೀರಭದ್ರ ಶಿಲ್ಪಗಳಂತು ವಿಜಯನಗರ ಕಾಲದಲ್ಲಿ ವೈಶಿಷ್ಟ ,ಪೂರ್ಣವಾಗಿವೆ. ಆ ಶಿಲ್ಪಗಳ ಗಾತ್ರ, ಉದ್ದ, ಹಸ್ತಬಾಹುವುಳ್ಳಿ, ಭಂಗಿ ಎಲ್ಲ 
ವಿರೋಚಿತ ವರ್ಣನೆಯದೇ ಆಗಿವೆ. ಶಾಸ್ತಾಗಮಗಳಲ್ಲಿ ರೂಪಿತಗೊಂಡಿರುವ ಶಿಲ್ಪ ಲಕ್ಷಣಗಳ ಜೊತೆಗೆ ಜನಪದ ಲಕ್ಷಣಗಳನ್ನು ಸ್ಥಳೀಯ 
ವೈಲಕ್ಟಣಗಳನ್ನು ಹೊಂದಿರುವ ಶಿಲ್ಪಗಳಿವೆ. ಕೆಲವು ಸುಂದರಗೆತ್ತ ಸೆಯವುಗಳಾದರೆ ಕೆಲವು ಒರಟುಗೆತ್ತನೆಯವು. ದ್ವಿಬಾಹು, ಚತುರ್ಬಾಹು, 
ದಶಬಾಹು, ಮೂವತ್ತೆರಡು ಬಾಹುಗಳು, ಆ ಬಾಹುಗಳಲ್ಲಿ ವಿವಿಧ ಆಯುಧಗಳು, ಹಾಗೆ ಏಕಮುಖದಿಂದ ಹಿಡಿದು ಪಂಚಮುಖಗಳವರೆಗೆ 
ಮೂರ್ತಿಗಳು rey.) 'ಪಾದಭಂಗಿ, ದೇಹಭಂಗಿ, ಆಭರಣಧಾರಣೆ, ಸಹಗಾಮಿದಕ್ಷ, ಪ್ರಸೂತಿ ಅಥವಾ ಭದ್ರಕಾಳಿ ಶಿಲ್ಪಗಳು 
ವೈವಿಧ್ಯಮಯವಾಗಿ ಕಾಣಬರುತ್ತವೆ. ಕೆಲವು ವೀರಭದ್ರ ಶಿಲ್ಪಗಳು ಆಸೀನಭಂಗಿಯಲ್ಲಿರುತ್ತವೆ (ಗೊಡಚಿ ಮುದುವೀರಣ್ಣ TOI 
ಕುಳಿತಿರುವುದಿದೆ; ಧಾರವಾಡದ ಹೊಂಡದ ವೀರಣ್ಣ ಮಂಡಿ ಬಾಗಿಸಿ ಆಸೀನಭಂಗಿಯಲ್ಲಿರುವಂತಿದೆ). 


ಶ್ರೀತತ್ವನಿಧಿಯ ವರ್ಣನೆಯಲ್ಲಿ ವೀರಭದ್ರ ಚತುರ್ಭುಜ ಅಥವಾ ಅಷ್ಟಭುಜ ತ್ರಿನೇತ್ರ, ಹುರಿಮೀಸೆ, ಬಿಲ್ಬಾಣ, ಖಡ್ಗ, ಗದಾಧಾರಿ, 
ರುಂಡ ಮಾಲಾಧರ, ಹಾವುಗೆ ಮೇಲೆ ನಿಂತವನೆಂದಿದೆ. ಬಲಕ್ಕೆ ಪ್ರಣಾಮ ಭಂಗಿಯ ಟಗರುದಲೆಯ ಸ್ಥಾನಕ ದಕ್ಷನಿರಬೇಕೆಂದಿದೆ. ಅದೇ 
ಕಾರಣಾಗಮದಲ್ಲಿ ಅಗ್ನಿಜ್ವಾಲಾ ಜಟಾಮಕುಟಧಾರಿ ಅಥವಾ ಕಿರೀಟಮಕುಟಧಾರಿ, ನಡುಗಂಟ ಸರ್ಪಯಜ್ಞೋಪವೀತ, ಖಡ್ಗ, ಖೇಟಕ, 
ಧನುರ್ಬಾಣಧಾರಿ ಎಂದು ಉಳಿದ ಮೇಲಿನ ಲಕ್ಷಣಗಳ ಜೊತೆಗೆ ಹೇಳಿದೆ. ಬಹುಶಃ ಕಾರಣಾಗಮದ ವರ್ಣನೆ ಮನ: ಕುಂಡಲಿನಿಯೋಗ ಹಾಗೂ 
ಉಗ್ರರೂಪಾಂಶಗಳನ್ನು ಏಕೀಕರಿಸಿ ಹೇಳಿದಂತಿದೆ. ಶಿಲ್ಪ ಸಂಗ್ರಹ, ಶಿಲ್ಪ ರತ್ನಗ್ರಂಥಗಳು ಅವನನ್ನು ವರ್ಣಿಸಿ, ಸಾತ್ವಿಕ ರಾಜಸಿಕ, ತಾಮಸಿಕ ಹಾಗೂ 
'ಅಷ್ಟಬುಜ ವೀರಭದ್ರನೆಂದು ವಿಂಗಡಿಸಿ ಲಕ್ಷಣಗಳನ್ನು ನಿರೂಪಿಸಿವೆ. ವಿಜಯನಗರ ಕಾಲದ ವೀರಭದ್ರ ಶಿಲ್ಪಗಳನ್ನು ಗಮನಿಸಿದರೆ ಈ ಕೃತಿಗಳನ್ನು 
ಅನುಸರಿಸಿ ಶಿಲ್ಪವನ್ನು ರಚಿಸಿರುವಂತೆ ತೋರುತ್ತದೆ. 

ವಿಜಯನಗರ ಕಾಲದ ಹಂಪೆಯ ಮೂರ್ತಿ ಶಿಲ್ಪಗಳು ಗೋಪುರ ವಾಸ್ತು, ಜಗತಿ ಪ್ರಾಕಾರಗಳ ಗಾತ್ರ, ವೈಶಾಲ್ಕಗಳನ್ನು ವೈಭವದ 
ಹಬ್ಬಗಳೂ ಸೇರಿದಂತೆ ಗಮನಿಸಿದರೆ ಜನರಲ್ಲಿ ವೀರಭಾವ ಪ್ರಚೋದನೆಗೆ ಅನುವು ಮಾಡಿದಂತೆ ತೋರುತ್ತವೆ. ಸಾಸಿವೆಕಾಳು ಗಣಪತಿ, 
ಉಗ್ರನರಸಿಂಹ ಅವನ ನೆರೆಗಿರುವ ಬೃಹತ್‌ ಜಲಕಂಠೇಶ್ವರಲಿಂಗ (ಬಡವಿಲಿಂಗ), ರಾಯಗೋಪುರಗಳ ಭವ್ಯತೆಯ ಸ್ವರೂಪವೆ ಇದಕ್ಕೆ ms, 
ವಿಶೇಷತೆ. ಉದ್ದಾನ ವೀರಭದ್ರ ಶಿಲ್ಪ, ತಾಂತ್ರಿಕ ಸರ್ವಾಂಗಲಿಂಗ ಶಿಲ್ಪ, ದೀಪಸ್ಮಂಭದ ಮೇಲಿನ ಅರಳು ಕಮಲದ ಮೇಲಿನ ಲಿಂಗದ ಮೇಲೆ 
ಲಿಂಗವಾಗಿರುವ ಯೋಗಲಿಂಗ ಇವೆಲ್ಲ ಆ ಗುಡಿಯನ್ನು ವೀರಯೋಗದ ನೆಲೆಯನ್ನಾಗಿಸಿವೆ. ವೀರಭದ್ರನ ಈ ಪಾತ್ರವೆಲ್ಲ ಶ್ರೇಯಭೋಗ (ಭಕ್ತರ 
ಹಿತರಕ್ಷಕ)ದವಾಗಿವೆ. 


ಕೆಲವು ವಿದ್ವಾಂಸರ ರೀತ್ಕಾ ವಿಜಯನಗರ ಕಾಲದ ಶಿಲ್ಪಗಳು ಹಂಪೆಯಲ್ಲಿ ವೀರಭದ್ರ ಶಿಲ್ಪಗಳನ್ನು ಕಡೆಯುವಲ್ಲಿ ಬಹುತೇಕ 
ಕಾರಣಾಗಮವನ್ನು ಅನುಸರಿಸಲಾಗಿದೆ. ಆದರೂ ಇಂಥ ಪ್ರಾಚೀನ ಶಿಲ್ಪಗ್ರಂಥಗಳ ವರ್ಣನೆಯ ಹೊರತಾಗಿ ಆಯಾ ಶಿಲ್ಪಿಯ ತಾತ್ವಿಕ ನಂಬಿಕೆ 
ಹಾಗೂ ಕಲ್ಪನೆಗನುಗುಣವಾಗಿ ಕೆಲವಾರು ಶಿಲ್ಪಗಳೂ ಗೋಚರವಾಗುತ್ತವೆ. ಸಾಮಾನ್ಯವಾಗಿ ಹಂಪೆಯಲ್ಲಿನ ಈ ಕಾಲದ ವೀರಭದ್ರ ಮೂರ್ತಿಗಳು 
ತ್ರಿಭಂಗ ಸ್ಥಾನಕ ಹಾವುಗೆ ಧಾರಿ, ಚತುರ್ಭುಜ ಮೂರ್ತಿಗಳಾಗಿರುತ್ತವೆ. ಖಡ್ಗ, ಬಾಣ, ಬಿಲ್ಲು ಹಾಗು ಖೇಟಕ (ಢಾಲು-ಗುರಾಣಿ)ಗಳನ್ನು 


ಕೊರಳ ಹಾರದಂತೆ ವಿಶಾಲ 
ಛನ್ನವೀರ ಇರುವುದುಂಟು. 
ಹಾಗೂ ಸಂಸ್ಕೃತದ ಗುಣವಾಚಕಗಳಾಗಿ ಬಿರೆಸಿದರೆ ವಾ Jeu Wp ಸ 
6 4» ಒಗ್ಗೆದು. ಆದರೂ ಇಲ್ಲಿ ಹೊಂದಿಕೆ ರೂಢಿಗೊಂಡಿದೆ 


(= ಮುಚ್ಚಿದ ಆ ಎಂಬ = ~ 
4,5, ಆವೃತ) ಎಂ ಶಬ್ದಕ್ಕೆ ಪ್ರೇರಣೆಯಾಯುತೆ ? ರೂಪುಗೊಳ್ಳಲನುವಾಯಿತೆ ? ಎಂದೆನಿಸುತ್ತದೆ. werd Bode) 
ತ್ರದ. ಜನಬಾಯ್ದೆ ಹಾಗೂ ಕಡತ, 


ec 


ಶಾಸನಗಳಲ್ಲಿ, ಚನ್ನವೀರ ಎಂಬ ಉಚ್ಚಾರ ಉಳದಿರಲು ಅದು ಕಾರಣವಿರಬಹುದಾದರೆ ಸೌಮ್ಮ ವೀರಭದ್ರನ ಸಂಕೇತವಾಗಿ ಛನ್ನವೀರ = ಚನ್ನವೀರ 
ಸಹಿತವಾದ ಶಿಲ್ಪವು ಬಿಡಾವಣೆಗೆ ಕಾರಣವಾಗಿರಬಹುದು. ವಿಜಯನಗರ ಕಾಲಕ್ಕೂ ಇಂಥ ಶಿಲ್ಪಗಳು ಕಂಡುಬಂದರೆ, ಅದು ವಿಜಯನಗರ ೨ 
ವೀರಭದ್ರ ಶಿಲ್ಪದ ಅಲಂಕಾರ ಪದ್ದತಿಯೊಂದನ್ನು ಅಳವಳಿಸಿಕೊಂಡಿರುವ ಸಾಧ್ಮತೆಯಾಗಬಹುದು. ಸೌಮ್ಮ ವೀರಭದ್ರನಿಗೆ ಚನ್ನವೀರ ಆಗ ಒಂದು 
ಚೆಲುವಿನ ಕಂಠಹಾರ ಅಥವಾ ಕೊರಳ ರುಂಡಮಾಲೆಯ ಕಲಾತ್ಮಕ ಪರಿವರ್ತಿತ ರೂಪ ಎನಿಸಿ ಸೌಮ್ಮ ವೀರತನದಿಂದಾವೃತನೂ ಆದವ ಎಂಬ 
ವಿಶೇಷಾರ್ಥ ಕಾಣಬಹುದು. 


ಕ್ರಿ.ಶ. 1392ರ ಪೆನುಗೊಂಡೆಯ masa)! ಚಂನ ವೀರಭದ್ರ ದೇವರ ದೇಗುಲವನ್ನು ಕುರಿತು ಪ್ರಸ್ತಾಪಿಸುತ್ತದೆ. ಶೃಂಗೇರಿ ಮಠದ 
ಶ್ರೀಮದಭಿನವ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಬಿದರೂರಿಗೆ ಬಂದಿದ್ದಾಗೈೆ ಕೆಳದಿ ರಾಣಿ ವೀರಮ್ಮಾಜಿಯು (1758-1763) ಸ್ಪಟಿಕಲಿಂಗ 
ಹಾಗೂ ರತ್ನ ಖಚಿತ ಗೋಪಾಲಕೃಷ್ಣ ಮೂರ್ತಿ ಮತ್ತು ಸ್ಪಟಿಕದ ಚಂನವೀರರಾಜೇಶ್ವರ ದೇವರ ಮೂರ್ತಿಯನ್ನು ಧಾರೆ ಎರೆದು ದಾನವಿತ್ತ ಬಗ್ಗೆ 
ಅವಳ ದತ್ತು ಪುತ್ರ ಮೂರನೇ ಸೋಮಶೇಖರ ನಾಯಕನು ಈಶ್ವರ ಸಂವತ್ಸರದಲ್ಲಿ ಶೃಂಗೇರಿ ಮಠಕ್ಕೆ ಬರೆದು ಕೊಟ್ಟ ದಾಖಲೆಯೊಂದರಿಂದ 
ತಿಳಿದು ಬರುತ್ತದೆ. ಅಲ್ಲಿ ಉಕ್ತವಾದ ಪಾಠ ಇಂದಿದೆ:"" 


‘De ಮದಭಿನವ ಸಚಿದಾನಂದ ಭಾರತಿಸ್ವಾಮಿಗಳವರಿಗೆ ಬಿದರೂರಿಗೆ ಬಂದಾಗ ನಂಮ ಮಾತ್ರುಗಳಾದ ವೀರಮ್ಮಾಜಿ 
ಅಮ್ಮನವರು ಕೊಟಿ ಸ್ಪಟಿಕದ ಚಂನವಿರರಾಜೇಶ್ವರದೆವರು . . . ವಿವರ ಚಂನವಿರರಾಜೆಶ್ವರದೆವರ ಅಮ್ರುತ ಪಡಿ ನಂದಾ. 
Sart ಗಳನ 


— ಇಲ್ಲಿ ಬಳಸಿರುವ ಶಬ್ದ 'ಚೆಂನವಿರರಾಜೇಶ್ವರದೆವರು' ವೀರಭದ್ರನಾಗಿದ್ದು, ಅವನ ಸಂಬಂಧದಲ್ಲೂ ಇರುವ ಛನ್ನವೀರ ಶಬ್ದಕ್ಕೆ ಹೆಚ್ಚು 
ಸಂವಾದಿತನಕ್ಕೆ ಸಾಕ್ಷಿಯಾಗಿರುವಂತಿದೆ. ಹಾಗೂ ಶೃಂಗೇರಿ ಮಠದಲ್ಲೂ ಇಂಥ ಆರಾಧನಾ ಪರಂಪರೆ ಇತ್ತೆಂಬ ಸೂಚನೆಯನ್ನೂ ಅದು 
ನೀಡಬಹುದೆ? ಹೇಳಿ ಹೇಳಿ ವಿಜಯನಗರದರಸರು ಕ್ರಿ.ಶ. 1346ರ ವಿಜಯನಗರ ಸಾಮ್ರಾಜ್ಕೋತ್ಸವ ಸಂದರ್ಭದಲ್ಲಿ ಶೃಂಗೇರಿಗೆ ಗುರು 
ಆಶೀರ್ವಾದ ಪಡೆಯಲು ಬಂದಿದ್ದವರೆ. ಕುಲದೇವರೂ ಆಗಿದ್ದ ವೀರಭದ್ರ ಗೋತ್ರಪುರುಷನಾಗಿ ರಂಭಾಪುರಿ ಕ್ಲೇತ್ರ ದೇವತೆಯೂ ಆಗಿದ್ದ ಕಾರಣ 
(ನೆರೆಯ ನೆಲೆ ರಂಭಾಪುರಿ) ಅಲ್ಲಿಗೂ ಹೋಗಿ ಆಶೀರ್ವಾದ ಪಡೆದವರೆ ಆಗಿದ್ದರು. ಅಲ್ಲದೆ ಅಲ್ಲಿನ ಅಪ್ರಕಟಿತ ಶಾಸನದಲ್ಲಿ ಬುಕ್ಕನು 
ರಂಭಾಪುರಿಕ್ಟೇತ್ರಕ್ಕೆ ದಾನ ನೀಡಿದ ಸಂಗತಿಯೂ ಇದೆ. 3 


ಇನ್ನು ಜಾನಪದ ರೂಢಿಯಲ್ಲಿ ಬರುವ ಖಡ್ಗ (ವಡಬು ರೂಪ)ಗಳೆಲ್ಲ ಕಡಪಾ ಜಿಲ್ಲೆಯ ರಾಚೋಟಿ ವೀರಭದ್ರನನ್ನು ಕುರಿತು ಅವನಿಗೆ 
ನಡೆದುಕೊಳ್ಳುವ ಪುರವಂತ ಒಕ್ಕಲುಗಳು ಹೇಳುವ ಖಡ್ಗ ವಿಶಿಷ್ಟವಾಗಿದೆ, ಅದರಲ್ಲಿ ಬರುವ ಚಲುವಾ ರಾಚೋಟಿ, ಚನುವೀರಭದ್ರ, ಶ್ರೀ 
ರಾಚೋಟಿ ಶರಭರುದ್ರ ಇತ್ಯಾದಿ ಪದಃಪುಂಜಗಳು ಛನ್ನವೀರತೆಯ ಮೂಲದ ಪರಂಪರೆಯನ್ನು ಹೇಳುವಂತಿವೆ. ಶಿಲ್ಪಗ್ರಂಥಗಳಲ್ಲಿನ ವೀರಭದ್ರ 
ವರ್ಣನೆಗೆ ಬಹುಶಃ ಇಂಥ DS Neo ಕಾರಣವಿರಬಹುದು. ಜಾನಪದದಲ್ಲಿ ಮೂಡಿಬಂದ ಕಲ್ಪನೆಗಳು ಕಂಡ ಅನುಭಾವಗಳು ಶಿಷ್ಟ ಪದಗಳಿಗೆ 
ಬೇರುಗಳು ತಾನೆ ! ಈಗ ಕೆಲವಷ್ಟು ಸ್ಥಳಗಳಲ್ಲಿನ ವೀರಭದ್ರ ಶಿಲ್ಪಗಳನ್ನು ನೇರವಾಗಿ ಗಮನಿಸಬಹುದು. 


ಹಂಪೆ -ಕಮಲಾಪುರದ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿರುವ ದಶಭುಜ ವೀರಭದ್ರನ ವಿಗ್ರಹ ಗಮನಾರ್ಹವಾಗಿದೆ; ಭುಜಕ್ಕೆ 
ಆನಿಸಿರುವ ಒರೆಕತ್ತಿ ಬಾಣ, ಗದೆ, ತ್ರಿಶೂಲ, ಡಮರು, ಭರ್ಜಿ, ಪಾಶ, ಖೇಟಕ, ಬಿಲ್ಲು ಹಿಡಿದ ದ್ವಿಭಂಗ ಸ್ನಾನಕ ಮೂರ್ತಿಯಾಗಿದೆ. 
ಬಲಮುಂಗೈಯಲ್ಲಿ ಖಡ್ಗವಿರುವುದರಿಂದ ಭಿನ್ನಗೊಂಡಿರುವ ಎಡಗೈಯಲ್ಲಿ ಢಾಲು ಇದ್ದಿರಬಹುದು. ಕಾರಣ ನೀಳ ಆಯತಾಕಾರದ ಢಾಲು 
ವೀರಭದ್ರನಿಗೆ ಗುರಾಣಿಯಂತೆ ಯುದ್ದದಲ್ಲಿ ರಕ್ಷಣಾಸಾಧನ; ವೀರಭದ್ರ ಸಂಪ್ರದಾಯದಲ್ಲಿ ಎಡಮುಂಗೈಯಲ್ಲಿನ ಮುಖ್ಯ ಆಯುಧವದು. 
(ಅಪರೂಪವಾಗಿ ನಾಗಮಂಗಲದ ವೀರಭದ್ರನಿಗಿರುವಂತೆ ಎಡಮುಂಗೈಯಲ್ಲಿ ಕಪಾಲ ಬಟ್ಟಲು, ಗಾಣಾಳು ವೀರಭದ್ರನಿಗಿರುವಂತೆ ದಂಡ, ಬೆಳ್ಳಾವಿ 
ವೀರಭದ್ರನಿಗಿರುವ ಶುಕನಾಸಿಕ ಹಸ್ತ ಕಾಣಬರುತ್ತದೆ.) ಸದ್ಯದ ವೀರಭದ್ರ ಕಿರೀಟ ಮಕುಟನಾಗಿ ಪೂರಿತ ಭಾಗದಲ್ಲಿ ಶಿವಲಿಂಗ ಹೊಂದಿದ್ದಾನೆ. 
೨ರದ ಹಿಂಬದಿಯ ಜಟಾಮಂಡಲವು ಶಿರಶ್ವಕ್ರದಂತಿದೆ. ಬಳ್ಳಾರಿ ಜಿಲ್ಲೆ ಹೂವಿನ ZERO ತಾಲೂಕು ಹೊಳಗುಂದಿ-ಭಾವಿಹಳ್ಳಿ ವೀರಭದ್ರನಿಗೂ 
ಇದೇ ರೀತಿ ಜಟಾಮಂಡಲ ಶಿರಶ್ವಕ್ರವಿದ್ದು ವಿಜಯನಗರ ಕಾಲದ ಶಿಲ್ಪವಾಗಿದೆ. ಹಂಪೆಗೂ ಈ ನೆಲೆಗೂ ಅಂದರೆ ಹೂವಿನಗೊಂಡಿ > 
ಹೊಳಗುಂದಿಗೂ, ವಿಜಯನಗರ ಕಾಲದಿಂದ ಹೂವಿನ ಸರಬರಾಜನ್ನು ಹೊಳೆಯ ಮೂಲಕ ತೇಲಿ ಬಿಟ್ಟು ಮಾಡುತ್ತಿದ್ದು ಸಾಂಸ್ಕೃತಿಕ et 
ಸಂಬಂಧ ನಡೆದು ಬಂದಿತು. ಹಂಪೆ ಹುಣ್ಣಿಮೆಯಂದು ಭಾವಿಹಳ್ಳಿ-ಹೊಳೆಗುಂದಿ ವೀರಭದ್ರನಿಗೆ ಅಗ್ನಿಕೊಂಡ, ವೀರಗಾಸಿ-ಶಸ್ತ್ರಪವಾಡ ಎಲ್ಲವೂ 
ನಡೆಯುತ್ತವೆ. ಶ್ರೀಶೈಲ ನಿಡುಮಾಮಿಡಿ ಪೀಠದ ವಿಜಯನಗರ ನಲದ tll ಕರಿಬಸವೇಂದ್ರರ ಗದ್ದುಗೆಯು ಇಲ್ಲಿರುವ ಕಾರಣ ಅದೇ ಸಂಜೆ 
ಕರಿಬಸವೇಂದ್ರರ ರಥೋತ್ಸವ ನಡೆಯುತ್ತದೆ. 


ಇನ್ನು ಕಮಲಾಪುರ ವಸ್ತು ಸಂಗ್ರಹಾಲಯದ ವೀರಭದ್ರನಿಗೆ, ಹಾರ, ಉಪವೀತ, ಛನ್ನವೀರ, ಸತ 
ಬಲಸೊಂಟದವರೆಗೆ ಚಾಚಿರುವ ರುಂಡಮಾಲೆ ಇವೆ. ಹಾವುಗೆ ಸಹಿತವಾದ ಪಾದದ ಮೆಲೆ ಕಾಲ್ಕಂಕಣವಿದೆ. ಇಲ್ಲಿನ ವಿಶೇಷವೆಂ 


ಎಡಭುಜದಿಂದ ಮಂಡಿಯ ಮೂಲಕ 


ಈ ವಸ್ತುಸಂಗ್ರಹಾಲಯದ ಇನ್ನೊಂದು ವಿಗ್ರಹ ದ್ವಿಭುಜ ವೀರಭದ್ರನದು. ಸೊಂಟ ಮಟ್ಟದಲ್ಲಿ ಎಡಗೈಯಲ್ಲಿ ತಿ Da Har 
ರೀತಿಯ Men ಇದ್ದು ಖಡ್ಗವು ಬಲಗೈಯಲ್ಲಿದ್ದು ಬಲಭುಜಕ್ಕೆ ಒರಗಿಕೊಂಡಿದೆ. ಬಲಪಾರ್ಶ್ರ್ವದಲ್ಲಿ ದಕ್ಷನಿದ್ದಾನೆ. ಹೀ ಲಮಂಗಲ 
ತಾಲೂಕು ದೇವರ ಹೊಸಳ್ಳಿ, ಆಂಧ್ರ ಪ್ರದೇಶದ ನಿಡುಮಾಮಿಡಿ, ಕಡಪಾ ಜಿಲ್ಲೆಯ ರಾಚೋಟಿಯಲ್ಲಿ ದ್ವಿಭುಜ ವೀರಭದ್ರ ಶಿಲ್ಪಗಳಿವೆ. 
ಇವುಗಳನ್ನು ಜನಪದರು mo, ವೀರಭದ್ರ ಅಥವಾ ಕುಮಾರ ವೀರಭದ್ರ ಎಂದು ಕರೆಯುತ್ತಾರೆ. ಇವು ವಿಜಯನಗರ ಕಾಲದವು. ಅಂದರೆ 
ಪೌರಾಣಿಕ ಕಥೆ ಆಗಮ ನಿಷ್ಕ ಶಿಲ್ಪಕ್ಕೂ ಜಾನಪದ ಕಥಾ ಹಾಗು ವಡಬು ವರ್ಣನೆಯ ಶಿಲ್ಪಕ್ಕೂ ವೀರಭದ್ರಾನ್ಸ್ವಯವಾಗಿ ವೃತ್ಕಾಸಗಳಿರುವುದಕ್ಕೆ 
ಈ ಉದಾಹರಣೆಗಳು As, ಎನಿಸುತ್ತವೆ. ಬಹುಶ: ವಸ್ತುಸಂಗ್ರಹಾಲಯ ಸಂಗ್ರಹಿತ ಶಿಲ್ಪವೂ ಹೀಗೆಯೇ ಜಾನಪದ ಹಿನ್ನೆಲೆಯಲ್ಲಿ 


ರೂಪುಗೊಂಡದ್ದಾಗಿರಬಹುದು. 

ಹಂಪೆ-ಮಾತಂಗ ಬೆಟ್ಟದ ದಕ್ಷಿಣದ ಗವಿಯಲ್ಲಿ ಇನ್ನೊಂದು ಗಮನಾರ್ಹ ವೀರಭದ್ರ ಶಿಲ್ಪವಿದೆ. ಅದನ್ನು ಸ್ಥಳೀಯರು ಮಂಡಿ ವೀರಭದ್ರ 
ಎಂದು ಕರೆಯುತ್ತಾರೆ. ಬಲಗಾಲು ವೀರಮಂಡಿ ಹಾಕಿದ ಗಗ್ಗರ ಸಹಿತವಾದ ಪಾದ, ಸೊಂಟಮಟ್ಟದಲ್ಲಿ ಢಾಲು ಹಿಡಿದ, ಭುಜಕ್ಕೆ ಚೂಪಿಲ್ಲದ 
ಮೊತ್ತೆ ಮೊತ್ತೆಯಾದ ದಪ್ಪ ಖಡ್ಗವನ್ನು ಅನಿಸಿಕೊಂಡ, ಪೂರ್ಣ cine goin ಭಂಗಿಯ, ಹಿಂಗೈಗಳಲ್ಲಿ ಬಿಲ್ಲು ಬಾಣಧಾರಿ, ರುಂಡಮಾಲಾಧರ, 
ಪತ್ರ ಕರ್ಣಕುಂಡಲ, ಕರಂಡ ಮಕಟಧಾರಿ ಆಲೀಢ ಶಿಲ್ಪವಾಗಿರುವ ವೀರಭದ್ರ ಗ್ರಾಮೀಣ ಶೈಲಿಯನ್ನು ಸ್ಪರ್ಶಿಸಿದ್ದಾನೆ. ಅದೇ ನೆಲಮಂಗಲ 
ತಾಲೂಕು ನಿಜಗಲ್ಲು ದುರ್ಗದ ಬಂಡೆ ಮೇಲಿನ ವೀರಭದ್ರ ವಿಜಯನಗರ ಕಾಲದ ಶಿಲ್ಪ ಶೈಲಿಯನ್ನು ಹೊಂದಿ, ವೀರಮಂಡಿಯಿಂದಿಲ್ಲದಿದ್ದರೂ 
ಅತ್ಯಂತ ವೀರಭಂಗಿಯಲ್ಲಿದ್ದು, ಬಿಲ್ಲು ಬಾಣ, ಖಡ್ಗ, ಸೊಂಟಮಟ್ಟದಲ್ಲಿ ಚಾಚಿ ಹಿಡಿದಿರುವ ವೃತ್ತ ಗುರಾಣಿ, ಇವೆಲ್ಲ ಅವನ ವೀರಭಾವವನ್ನು 
ಪೋಷಿಸಿವೆ. ರುಂಡಮಾಲೆ, ಎತ್ತರದ ಹಾವುಗೆಯ ಮೇಲಿರುವ ಪಾದಭಂಗಿ, ಹರಡಿರುವ ನಡುಬಂಧವಸ್ತ, ಕರಂಡಮಕುಟ ಮೀರಿ ತೋರಿರುವ 
ಜಟಾಬಿತ್ತರ, ವೀರಗಂಭೀರ ಮೊಗಭಾವ ಇಷ್ಟನ್ನೆಲ್ಲ ಅಡಕಗೊಳಿಸಿಕೊಂಡ ಈ ಶಿಲ್ಪ ವೀರಭದ್ರನ ವೀರ್ಕವಂತಿಕೆಯ ಶೌರ್ಯ ಶಿಲ್ಪವಾಗಿ 


ಹಂಪೆಯ ಉದ್ದಾನ ವೀರಭದ್ರ ಹೆಸರಿಗೆ ತಕ್ಕಂತೆ ಉದ್ದ ಗಾತ್ರವಾಗಿದ್ದು (ನೆಲಮಂಗಲ ತಾಲೂಕು ಹಳೆನಿಜಗಲ್ಲಿನಲ್ಲಿಯೂ ಉದ್ದಾನ 
ವೀರಭದ್ರನಿದ್ದಾನೆ) ಮೊತ್ತೆ ಮೊತ್ತೆಯಾಗಿ ಕ್ರಿ.ಶ. 1545ರ ಕಾಲದ ಶಿಲ್ಪವಾಗಿದೆ. ಶಿವಗಂಗೆಯ ಪಾತಾಳೆಗಂಗಾ ವೀರಭದ್ರ (ಸಂಕೋಲೆ ವೀರಭದ್ರ) 
ಈ ಉದ್ದಾನ ವೀರಭದ್ರನಿಗಿಂತ ವೀರ್ಮವತ್ತಾದ ವಿಜಯನಗರ ಶೈಲಿಯ ಶಿಲ್ಪವಾಗಿದೆ. ಸೊಂಟ ಮಟ್ಟದಲ್ಲಿ ಢಾಲುವನ್ನು ಎತ್ತಿ ಓಡಿದು 


ಉಳಿದ 
ae RR ಪ್ರಳಯ ಕಾಲದ ವೀರಭದ್ರ; ಈ ವೀರಭದ್ರನ 16 ಬಲಹಸ್ತಗಳಲ್ಲಿ ಕೆಳಗಿನಿಂದ ಮೇಲಕ್ಕೆ ಕ್ರಮವಾಗಿ ಕಡತಲೆ 
ಮಾದರಿ ಕತ್ತಿ, ಪರಶು, ತ್ರಿಶೂಲ ವಜ್ರಾಯುಧ, ಬಿದಿರುಗತ್ತಿ, ಬಾಚಿಗತ್ತಿ, ಬಾಣ, ನೀಳದಂಡ ವಿಠಶಲಗದೆ, ಆನೆಯಂಕುಶ, ಕೊಡಲಿ, 


ಪಾಶ, ಶಂಖ ಡ : 
ಮರು, ವಜ್ರ, ಕೊಕ್ಕುಗತ್ತಿ, ಹಲಾಯುಧ, ಬಿಲ್ಲು, ಬಾಕು, ಮಲಚೂರಿ, ಆನೆಯಂಕುಶ (೨ನೇ ಮಾದರಿ), ಅಗಲಗತ್ತಿ, ಚಂದ್ರ, 


10 


ನೀಳಗತ್ತಿ, ಪರಶು (೨ನೇ ಮಾದರಿ) ಹಾಗೂ ಸೊಂಟಮಟ್ಟಕ್ಕೆ ಹಿಡಿದ Goo ಈ ಆಯುಧಗಳ ಧಾರಣೆ ಇದ್ದು, ತಾಂತ್ರಿಕ ಅಂಶಗಳನ್ನು 
ಬೆರೆಸಿಕೊಂಡು, ಶಿವ ಹಾಗೂ ವಿಷ್ಣುಗಳ ಸಂಯೋಜಕ ಆಯುಧಗಳಿರುವುದೂ ಗಮನಾರ್ಹ. ಹೀಗೆಯೆ 32 ಹಸ್ತಗಳಲ್ಲಿ ದ 
ಮುಂಬಲಗೈಯಲ್ಲಿ ಖಡ್ಗ ನೇರ ಹಿಡಿದ ಷಣ್ಮೊಗದ, ಶಿರಕಳಶ ಮಕುಟದ ಮೇಲೆ ಗಂಗಾಧರ ಶಿವನ ಜಟಾ ಶಿಲ್ಪವನ್ನು ಹೊಂದಿರುವ ಮೈಸೂರು 
ಮೃಗಾಲಯದ ವಿಶಿಷ್ಟ ವೀರಭದ್ರ; ಪಾದ ಪೀಠದಲ್ಲಿ ದಕ್ಷನ ಮಾನುಷ ಮೊಗ (ರುಂಡುದ ಶಿಲ್ಪಗೆತ್ತನೆ ಇರುವ, ಭಿನ್ನಗೊಂಡು ಪಾದಗಳ ಭಾಗ 
ಉಳಿದಿರುವ ಇಕ್ಕೇರಿಯ 32 ಹಸ್ತಗಳ ದ್ವಾತ್ರಿಂಶದ್ಭುಜ ಅಘೋರ ವೀರಭದ್ರ ಇವೆಲ್ಲ ವಿಜಯನಗರ ಕಾಲದ ಶಿಲ್ಪಗಳಾಗಿ ವಡಬುಗಳಲ್ಲಿ 


ವರ್ಣಿತಗೊಂಡ ಲಕ್ಷಣಕ್ಕನುಗುಣವಾಗಿವೆ. 


ಹೊಸಪೇಟೆಯ ಜಂಬುಕೇಶ್ವರ ಗುಡಿಯಲ್ಲಿ ಗರ್ಭಗೃಹದ ಹೊರಗೆ ನವರಂಗ ಮಂಟಪದಲ್ಲಿ ಹಳೆಯ ವೀರಭದ್ರ ಶಿಲ್ಪವಲ್ಲದೆ ಗುಡಿಯ 
ಬಲಬದಿಗೆ ಪ್ರತ್ನೇಕ ವೀರಭದ್ರನ ಗುಡಿಯಲ್ಲಿ ಅವನ ದೇವತಾ ಶಿಲ್ಪವಿದೆ. ಮಹಾರಂಗಮಂಟಪದ ಸ್ತಂಭ ಮುಖಗಳಲ್ಲಿ ಕ್ರಿಯಾಭಂಗಿಯಲ್ಲಿರುವ 
ಶಿಲ್ಪಗಳಾಗಿ, ಸ್ಥಾನಕ ಮೂರ್ತಿಗಳಾಗಿರುವ, ವೀಣಾಧರ ಮೂರ್ತಿಯಾಗಿರುವ, ಎಡಾರ್ಧ ಪದ್ಮಾಸನಸ್ಥಮೂರ್ತಿಯಾಗಿರುವ ವೀರಭದ್ರನ ವಿವಿಧ 
ಭಂಗಿ ಹಾಗೂ ಚಹರೆಗಳ ವಿಶಿಷ್ಟ ಉಬ್ಬುಗಳು ಕಾಣಬರುತ್ತವೆ. ಜಂಬುಕೇಶ್ವರ ಗುಡಿಯ ತೇರಿನ MA, ಶಿಲ್ಪಗಳಲ್ಲಿ ಶರಭಾವತಾರಿ ವೀರಭದ್ರ 
ಮರ್ದಿತ ನರಸಿಂಹ ಶಿಲ್ಪವು (ಶರಭೋಮನಿಷತ್ತಿನ ಕತಾಸೂಚಕ) ವಿಜಯನಗರ ಕಾಲದ ಸಂಪ್ರದಾಯವನ್ನು ಢಾಳವಾಗಿ ನಿದರ್ಶಿಸುತ್ತದೆ. ತೇರು 
ಬಹುಶಃ ಜೀಣೋದ್ದಾರಗೊಳ್ಳುತ್ತಲೋ, ಪುನಾನಿರ್ಮಾಣಗೊಳ್ಳುತ್ತಲೋ ಬಂದಿದ್ದರೂ ಪರಂಪರೆಯಲ್ಲಿ ಬಂದಂತೆ ಶಿಲ್ಪಗೆತ್ತನೆಯನ್ನು 
ಉಳಿಸಿಕೊಂಡು ಬಂದಿದೆ. ಶುದ್ದ ಗ್ರಾಮೀಣ ಶೈಲಿಯ ಕೆತ್ತನೆಯಾಗಿದೆ. (ಬೆಂಗಳೂರು ಜಿಲ್ಲೆ ರಾಮನಗರ ತಾಲೂಕು ಸುಗ್ಗನಹಳ್ಳಿಯ ಕಾಡಿನಲ್ಲಿರುವ 
ಅರಿವಿಲ್ಲದೆ ಕಾಳಿಯೆಂದು ಪೂಜಿಸಲ್ಪಟ್ಟಿರುವ ವೀರಭದ್ರನ ಶಿಲ್ಪವೂ ವಿಜಯನಗರ ಕಾಲದ ಚಹರೆಗಳನ್ನು ಹೊಂದಿದ ಕಾಷ್ಮ ಶಿಲ್ಪವಾಗಿದೆ. 
ವಿಜಯನಗರ ಕಾಲದಲ್ಲಿ ಈ ಪ್ರದೇಶದಲ್ಲಿ ವೀರನಾರಣದೇವ ಆಳುತ್ತಿದ್ದುದು ಶಾಸನೋಕ್ತ. ಬಹುಶಃ ಈ ರಚನೆ ಅವನ ಕಾಲದ್ದಿರಬಹುದು. 
ಈ ಶಿಲ್ಪವೂ ಗ್ರಾಮೀಣ ಶೈಲಿಯದು.) ಬಹುಶಃ ಕರ್ನಾಟಕದಲ್ಲಿ ಸದ ಲಭ್ಯವಾಗಿ ಕಾಣಬರುವ ಈ ಬಗೆಯ ಮೊದಲ ಕಾಷ್ಮ 
ಶಿಲ್ಪವಿದಾಗಿರಬಹುದು. ಈ ತೇರಿನ (ಮಿಥುನ ಭಾಗ) ಕಾಮ ಭಾಗದಲ್ಲಿ ಅಂದರೆ ತೇರಿನ ಮೋಕ್ಷಭಾಗದ BAS ಕೋಷ್ಮದಲ್ಲಿ ಎಂದಿನ ವೀರಭದ್ರ 
ಹಾಗೂ ಇತರ ದೇವ ಶಿಲ್ಪಗಳ ಜೊತೆಗೆ ಅತಿ ಭಂಗಿಯ ಈ ವೀರಭದ್ರ ಮರ್ದಿತ ನರಸಿಂಹ ಶಿಲ್ಪ ಗಮನಾರ್ಹವಾಗಿದೆ. ಇಲ್ಲಿ ಬಲಹಿಂಗೈ ತ್ರಿಶೂಲ, 
ಎಡಹಿಂಗೈ ಢಮರು ಹೊಂದಿ, ಬಲಮುಂಗೈಯಲ್ಲಿ ಇಳಿಬಾಗಿಸಿ ಬೀಸಿರುವ ಖಡ್ಗ ಅರೆಬಾಗಿ ಎಡಮುಂಗೈಯಲ್ಲಿ ನರಸಿಂಹನ ಜುಟ್ಟು ಹಿಡಿದೆತ್ತಿದ 
ಭಂಗಿ ವೀರಭದ್ರನದು. ನೀಳ ಮಾನವ ಶರೀರ-ಸಿಂಹಮುಖದ ಈ ನರಸಿಂಹ ಬಾಯಿ ಬಿಟ್ಟುಕೊಂಡು ಕೆಳಗೆ ಬಿದ್ದು ದೇಹವನ್ನು ಅರೆ ಎತ್ತಿಕೊಂಡು 
ದೈನ್ಯ ಮುಖಭಾವದೊಡನಿದ್ದಾನೆ. ಅವನ ಕೈಯ ಗುರಾಣಿ ಹಾಗೂ ಚಕ್ರ ಮೇಲಕ್ಕಿದ್ದರೆ ಬಲಗೈನ OB, ಕೆಳಗೆ ಬಿದ್ದಿದ. ಹರಡಿದ ಉಡು 
ನಿಲುವಂಗಿಯ ತೊಟ್ಟ ವೀರಭದ್ರ ಕೈಯಲ್ಲಿ ಖಡ್ಗ ಬೀಸಿ ಬಾಗಿ ನರಸಿಂಹನತ್ತ ನೋಡುತ್ತಿರುವ ಭಂಗಿ ಶರಭೋಪನಿಷತ್ತಿನ ಜಾನಪದ ಕಥಾ 
ರೂಪದ ನೆಲೆಯಲ್ಲಿ ಮೂಡಿಬಂದಂತೆ ಕಾಣುವ ವಿಶಿಷ್ಟ ಶಿಲ್ಪವಿದಾಗಿದೆ. ಸಾಮಾನ್ಯವಾಗಿ ಚಿತ್ರಗಳಲ್ಲಿ ಸಿಂಹದೇಹ ಶರಭ ಭೇರುಂಡ ಮುಂಡ 
ಸಹಿತವಾದ ಮೊಗ, ವಿಯದ್‌ ಪಕ್ಷಗಳನ್ನು ಹೊಂದಿ ಶರಭಾವತಾರನಾಗಿ ನರಸಿಂಹ ಮರ್ದನನಾಗಿ ಕಾಣಿಸಿಕೊಳ್ಳುವ ವೀರಭದ್ರ ಇಲ್ಲಿ ಚತುರ್ಭುಜ 
Ee ದೇಹ ರೂಪಿಯಾಗಿ ಉಗ್ರನರಸಿಂಹನನ್ನು ಮಣಿಸಿರುವ ಮಹಾ ಉಗ್ರವೀರನಾಗಿ ಶಿಲ್ಪಗೊಂಡಿದ್ದಾನೆ. ಇಡೀ ದೃಶ್ಯ ರೌದ್ರರಸದ 
ಪ್ರತೀಕವಾಗಿದೆ. 


ಚಿಕ್ಕಮಗಳೂರು eee, ವೀರಭದ್ರ ಕರಂಡ ಮಕುಟದವ, ಕೊರಳಿಗೆ ಸೀಮಿತಗೊಂಡಂತೆ ರುಂಡಮಾಲೆ ಇದ್ದು ಸೊಂಟಮಟ್ಟದಲ್ಲಿ 
ಎತ್ತಿ ಹಿಡಿದ ಎಡಮುಂಗೈನ ಕೈ ಹಲಗೆ (Goer) ವಿಶೇಷವೆನಿಸಿದೆ. ಇಲ್ಲಿ ಹೋಮಗುಂಡಿ ಇದ್ದು ಸಂಪ್ರದಾಯದಂತೆ ಆನೆಯ ಮೃಣ್ಮಯ 
ಮೂರ್ತಿಯನ್ನು ಅದರ ಮುಂದೆ ಇಟ್ಟು ಹೋಮ ಮುಗಿದು ಒಂದು ತಿಂಗಳೊಳಗೆ ವಿಸರ್ಜಿಸಬೇಕೆಂಬ ಕಟ್ಟಳೆ ಇದೆ. ಬೆಂಗಳೂರಿನ ಅರಳೆಪೇಟೆಯ 
ವೀರಭದ್ರ ಗುಡಿಯಲ್ಲಿ ಹೋಮ ಕುಂಡದ ಮುಖಕ್ಕೆ ಸೇರಿದಂತೆ ಗಜಮುಖ ಶಿಲ್ಪ D8. ಇವೆರಡೂ ಸಂದರ್ಭದ ಸಂಕೇತವೆಂದರೆ ವೀರಭದ್ರ 
ಮಾತಂಗಹರ-ಗಜಾಸುರಮರ್ದನ ಎಂಬ ಪೌರಾಣಿಕ-ಕಾವ್ಮ ಕತೆಯ ಹಿನ್ನೆಲೆ ಇದೆ ಎನಿಸುತ್ತದೆ. ಕ್ರಿ.ಶ. 1550ರ ಕಿಕ್ಕೇರಿ ನಂಜುಂಡ ಕವಿಯ 
ಭೈರವೇಶ್ವರ ಕಾವ್ಯದಲ್ಲಿ ಸ್ಥೂಲವಾಗಿ ಬರುವ ವೀರಭದ್ರ ಮರ್ದಿತ ಈ ಅಸುರರ ಕಥೆಯನ್ನು ಕ್ರಿ.ಶ. “16756 ಶಾಂತಲಿಂಗದೇಶಿಕನ ಬೈರವೇಶ್ವರ 
ಕಾವ್ಯ ಕಥಾಮಣಿಸೂತ್ರ ರತ್ನಾಕರದಲ್ಲಿ ವಿವರವಾದ ಕಥಾ 259,200, ನವಾಗಿ ಬಂದು ಮೇಲಿನ ಸಿ ಗೆತ್ತನೆ ಆಚಾರಗಳಿಗೆ ಹಿನ್ನೆಲೆ ತೋರುವಂತಿವೆ. 
ಭೈರವೇಶ್ವರ ಕಾವ್ಯದಲ್ಲಿ ಮಾತಂಗಾಸುರನನ್ನು ಮಣಿಸಿದ ಕತೆ ಸೂಚ್ಯವಾಗಿ ಬಂದಿದೆ. IS ಶಾಂತಲಿಂಗದೇಶಿಕನಲ್ಲಿ ಮಾತಂಗಾಸುರ ಶಿವನಟ್‌ಯನು 
ಎಂಬ ಕಥೆಯ ವರ್ಣನೆಯಲ್ಲಿ ಶರೀರವ ಪುರುಷಾಕ್ಕತಿ ಮುಖವ ಆನೆಯ ಮುಖದಂತಿರ್ದ ಮಾತಂಗಾಸುರನೆಂಬ ರಕ್ಕಸ ಶೃಂಗಪರ್ವತವಾಸಿಯಾಗಿದ್ದ. 
ಒಂದು ದಿನ ಬೃಹಸ್ಪತಿಯು ಮಂದರಾಚಲದಲ್ಲಿ ಯಕ್ಷರ ಯಜ್ಞಶಾಲೆಗೆ ಪೋಗುತ ಮಾತಂಗಾಸುರನಿಗೆ ಸಿಕ್ಕಲು ಪಿಡಿದು ಕೊಲ್ಲುವಾಗ ನನ್ನ ಪ್ರಾ ಪ್ರಾಣವ 
ಕಾಯ್ತೊಡೆ ನಿನಗೆ ಸಾಯದಿರುವ ಮದ್ದು ಕೊಡುವೆನು ಎಂದು ತವಸ್ಸಿದ್ದಿಯಿಂದ ಪಡೆದುಕೋ ಎಂದೂ ನುಡಿದ. ತಪಸ್ಸು ಮಾಡಿದ ಮಾತಂಗ 
ಸೊಕ್ಕಿನಿಂದ ಕೈಲಾಸವ ಮುತ್ತುವೆನೆಂದು ಪೋಗಲು ಶಿವನು ವೀರೇಶ್ವರನ ರಕ್ಕಸನ ಕೊಲ್ಲೆಂದು ಕಳುಹಲು, ಒಂದು ಗಜಾದಂಡದಿಂದಿಟ್‌ದು 
ಕೊಲ್ಲಲು ಮಾತಂಗಾಸುರ ಸತ್ತನು ಎಂದೆಲ್ಲ ಇದೆ." ಇಲ್ಲಿ ಶರಭೋಪನಿಷತ್ತಿನ ಕಥಾ ಆಕರದ ಜಂಬುಕೇಶ್ವರ ಗುಡಿ ವೀರಭದ್ರ ಮರ್ದಿತ 


11 


ಭೈರವೇಶ್ವರ ಕಾವ್ಯ ಸೂಚನೆಯ ಮಾತಂಗಾಸುರ ಮರ್ದನ ವೀರಭದ್ರನ ಕಾಹ ವಾ 
ನರಸಿಂಹನ Sse ಷೆ aan eee ಆನೆಯ ಶಿಲ್ಪ buenos ee 6:55) sir tes WIS UN, 
ree re sto ee ae Pine (ಕೇರಳದ ಆದಿವಾಸಿಗಳು ಬಳಸುವ ಯಂತ್ರಗಳ ತಾಂತ್ರಿಕನೆಲೆಯ 
TE Sete he ಕಾಣಬರುತ್ತವೆ. ಹಾಗೆಯೆ ತಾಂತ್ರಿಕ ನೆಲೆ ವೀರಭದ್ರನಿಗೂ ಇರುವಲ್ಲಿ ಭತ 
ed sank ರಕ ಸಂಕೇತವಲ್ಲಿದೆ. ಆದೇ ಕೆಳದಿಯ ಈ ಶಿಲಾಭಿತ್ತಿಯಲ್ಲಿ ಇನ — hw 
ಶ್ರಿ Testes aes DOTS ಇದೆ. ಅದರ ಭಂಗಿ ವಿನೀತವಾಗಿ ವೀರಭದ್ರ ವಿನೀತ ನರಸಿಂಹನ ಕ 


ವಾಗಿ ವಿಶಿ : 
ಹೀಗಾಗಿ ಈ ವಿನೀತ ಗಜ-ನರಸಿಂಹ ಶಿಲ್ಪ ಮೇಲಿನ ಸಂದರ್ಭಗಳ ಸಾಂಕೇತಿಕ ಶಿಲ್ಪ BDA 


_ B,0d,) ಶಿಲ್ಪಗಳೂ 
ಕೆಲವೆಡೆ ವೀರಭದ್ರ ಗುಡಿಗಳಲ್ಲಿ ವೀರವ್ರತಿಗಳಾದ ಗುಂಡಬ್ರಹ್ಮಯ್ಯ (ಗುಂಡಯ್ಯ-ಬ್ರಹ್ಮಯ್ಮ, ಭನನ: i SW “ : 
ಬರುತ್ತವೆ ಎಶೇಷವೆಂದರ ವೀರಭದ್ರ ಖ್ಯಾತ ನೆಲೆಗಳೆಂದು ಗಣಿತವಾಗಿರುವ ಹಾವೇರಿ, ಹರದಹಳ್ಳಿ, ನೀ 3 = ಊರುಗಳಲ್ಲಿ 
ಕಾ ತವೆ. 
ಗುಂಡಬ್ರಹ್ಮಯ್ಮರ ಶಿಲ್ಪಗಳಿವೆ. obeys rer 
ತಾವು ite i ಆತ್ಮಬಲಿಗೊಂಡ ವೀರ ವ್ರತಿಗಳು ಗುಂಡಬ್ರಹ್ಮಯರು. ಅವರ ವೀರ ಬಲಿಗೆ ವೀರಭದ್ರ ಕ್ರಿಯಾಶಿ 
~ « 
ಆದರ್ಶವಾಗಿರುವಂತಿದೆ. ವೀರಭದ್ರ ರುದ್ರಪುತ್ರನಾದರೆ, ಇವರು ರುದ್ರನ ಪಾದಧೂಳಿಯಲ್ಲಿ ಜನಿಸಿದವರಂತೆ. 


ಗುಂಡಬ್ರಹ್ಮಯ್ಯಗಳ ಜನನ ಜೀವನ ಕುರಿತ ವಿವರಗಳನ್ನು ಓದಿದರೆ ಅದು ವಡಬು ಶೈಲಿಯನ್ನು ಕೆಲಮಟ್ಟಿಗೆ ಹೋಲುವುದು ಗಮನಾರ್ಹ. 


| | ಪಂಚಾಕ್ಷರಿಯೆ ಆಧಾರ 
| ಮೂರ್ತಿಯು ಹೇಳಿದನು | ಆಕಾರವೇ ಅಡಿಯ ಸೂಲದ ಗೂಟ . . . ಚಕ್ರದ ಆಧಾರ ನಿನಗೆ A 
ರ tae ಅ dame seepage a 
Cad ಕರೂದಿಂದ ಉಭಯ abs ee | ಯವರ ನಾಮಾ ಗಂಡ್ಸು ಬಹ್ನಯ್ಯನುದು ಖಯ ಬರಲಿ ee 
_ + + ಕೈಲಾಸ ಪುರದಲ್ಲಿ ಶಿವಜಂಗಮರ ಶೇವಾದಲ್ಲು ಯಿಧರು |' 


ಹಾಗೂ ಜನಸಂಸ್ಕೃತಿಯಲ್ಲಿ ಒದಗಿತ್ತು ಎನ್ನಲು ಆ ಸಮಯದಲ್ಲಿ ಬಂದ ಇವರ ಕುರಿತ ಸಾಹಿತ್ಕೋಲ್ಲೇಖ, ಕಥೆಗಳೇ ಸಾಕಿಯಾಗಿವೆ. ಕ್ರಿ.ಶ. 
1385ರ ಪದ್ಮಣಾಂಕನ ಪದ್ಮರಾಜ ಪುರಾಣ, ಕ್ರಿ.ಶ. 1365ರ ಭೀಮಕವಿಯ ಬಸವಪುರಾಣ, ಕ್ರಿ.ಶ. 1430ರ ಲಕ್ಕಣ್ಣ ದಂಡೇಶನ ಶಿವತತ್ತ್ವ 
ಚಿಂತಾಮಣಿ, ಕ್ರಿ.ಶ. 1513ರ ಗುಬ್ಬಿ ಮಲ್ಲಣಾರ್ಯನ ವೀರಶೈವಾಮೃತ ಪುರಾಣ, ಕ್ರಿ.ಶ. 1550ರ ಭೈರವೇಶ್ವರ ಕಾವ್ಯ, ಕ್ರಿ.ಶ. 1560ರ 


ಬ್ರಹ್ಮಯ್ಯಗಳ ವೀರಬದುಕನ್ನು ಚಿತ್ರಿಸಲಾಗಿದೆ; ಗುರು ಲಿಂಗ ಜಂಗಮ ಸೇವೆಯನ್ನು ಹೇಳಿದೆ. ಹಕ್ಕ-ಬುಕ್ಕರು ಕಾಕತೀಯರಲ್ಲಿ ಭಂಡಾರಿಗಳಾಗಿದ್ದು 
ಈ ಉಭಯ ಬ್ರಹ್ಮರ ವೀರಬದುಕನ್ನು ಚಿತ್ರಿಸುವ ಹಾಗೂ ಅವರ ಸಾಮ್ರಾಜ್ಯದ ನಿರ್ವಹಣೆಯ ಸಂದರ್ಭಕ್ಕೆ ಅಗತ್ಯವಾಗಿದ್ದ ಜನಮಾನಸದ 
೨ ಅವನ್ನು ಪೋಷಿಸಲು ಬೇಕಾದ ಕಾವ್ಯ ನಿರ್ಮಿತಿ ಹಾಗೂ ಪ್ರಣರಕ್ಕೆ ಪ್ರೇರಣ ನೀಡಿದರೆಂದು ತೋನುತದೆ ಅವರ ಮುಂದಿನ ದೊರೆಗಳು 
ಈ ಆಶಯವನ್ನು ಪಾಲಿಸಿದ ಕಾರಣ ಈ ಪರಂಪರೆಯನ್ನು ವಿಜಯನಗರ ಕಾಲದ ಕವಿಗಳು ಕಾವ್ಯ-ಸಾಹಿತ್ಯರೂಪದಲ್ಲಿ ಪ್ರಸಿದ್ಧಿಗೊಳಿಸಿರಬೇಕು. 
ಬಹುಶಃ ಈ ಕಾರಣವಾಗಿ ಗುಂಡಯ್ಕ- YB, OD, ಶಿಲ್ಪಗಳು ವೀರಭದ್ರನ ಗುಡಿಗಳಲ್ಲಿ ಕಾಣಿಸಿಕೊಂಡಿರಬೇಕ್ಕು. ನೆಲಮಂಗಲ ತಾಲೂಕು 


ಶಿವಗಂಗೆಯ ರಾಚೋಟ ವೀರಭದ್ರನ ಗುಡಿಯಲ್ಲಿ ಇವರ ಪ್ರತ್ಯೇಕ ಶಿಲ್ಪಗಳಿವೆ. ಹೀಗಾಗಿ ವೀಜಯನಗರ ಕಾಲದ ಹಲವಾರು ವೀರಭದ್ರ 
ಗುಡಿಗಳಲ್ಲಿ ಈ ವೀರಶಿವಭಕ್ತರ ಶಿಲ್ಪಗಳು ಕಾಣಬರುತ್ತವೆ. 


ಗೊಡಚಿಯ ವೀರಭದ್ರನ ಗುಡಿ, seman ಜಿಲ್ಲೆ ಹಲಸಿಯಲ್ಲಿ ಭದ್ರಕಾಳಿ ಶಿಲ್ಪ ಹಾಗು ಸಪ್ತ ಮಾತೃಕಾ ಶಿಲ್ಪ ಸಾಲಿನಲ್ಲಿ ವೀಣಾಧರ 
ವೀರಭದ್ರನಿದ್ದು ಅಲ್ಲಿನ ಶಿವಾಲಯ್ತ, ಚನ್ನಪಟ್ಟಣ (ಬೆಂಗಳೂರು ಜಿಲ್ಲೆ)ದ ಕೊತ್ತನಹಳ್ಳಿ ವೀರಭದ್ರ ಗುಡಿ, ಕೊಡಗಿನ ಮಂಚಳ್ಳಿ (ಬೌದ್ದಸಿದ್ದ 
ಪ್ರಭಾವಿತ), ಆಂದ್ರ ಪ್ರದೇಶದ ಬುಕ್ಕರಾಯ ಸಮುದ್ರದ ವೀರಭದ್ರನಗುಡಿ, ಇವುಗಳ ಮುಂದೆ ನಾಗಹೆಡೆ ಸುತ್ತುವರಿಯ ದ್ವಯಪಾದಗಳಿದ್ದು 
ವೀರಭದ್ರ-ಭದ್ರಕಾಳಿಯರ ಪಾದ ಎನ್ನುವುದುಂಟು. ಕೊಡಗಿನಲ್ಲಿ ವಂಶದ ಮೂಲಪುರುಷ ಕಟ್ಟಿದ ಎನ್‌ಮನೆ (ಅಯನ ಮನೆ)ಗಳ ನೆರೆಯಲ್ಲಿ 
ನಾತ ಎಂಬ ಹೆಸರಿನಲ್ಲಿರುವ ಲಿಂಗ ಗುಂಡು ಅಥವಾ ನಾಗ ಹೆಡೆ ಶಿಲ್ಪಕ್ಕೆ ವಾರ್ಷಿಕ ಆರಾಧನೆ ತಪ್ಪದೆ ಇದೆ. ಅದರ ಮೇಲೆ ಜನಪದ ಗೀತೆಯೂ 


12 


ಇದೆ. ನಾಗಬನ, ನಾಗಕಾವು ಕೇರಳ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರತ್ಕೇಕವಾಗಿ ನಿರ್ವಹಣೆಗೊಂಡಿವೆಯಷ್ಟೆ. ಹಂಪೆಯ ಪುರಂದರ ಮಂಟಪದ 
ಪರಿಸರದ ಮೇಲು ಬದಿಯ ಬಂಡೆಯಲ್ಲಿ ನಾಗ ಹೆಡೆ ಸುತ್ತುವರಿಯ ತಿರುಗುಮುರುಗಾದ ದ್ವಯಪಾದ ಶಿಲ್ಪ ಸಂಕೇತಗಳಿವೆ. ಇವುಗಳು ಬಹುಶಃ: 
ಬೌದ್ದ ಸಿದ್ದರು ತಾಂತ್ರಿಕನೆಲೆಯಲ್ಲಿ ಶೈವ ಅವಧೂತರಾದ ನಂತರ ಅಥವಾ ನಾಥಪಂಥೀಯರಾದ ನಂತರ ಬುದ್ಧನ ಪಾದ ನಾಗ ಸುತ್ತುವರಿಯ 
ಪೂರ್ವಾಚಾರ ಶಿಲ್ಪವನ್ನು ಉಳಿಸಿಕೊಂಡು, ತಾಂತ್ರಿಕ ನೆಲೆಯ ವೀರಯೋಗಿ ಎನಿಸಿದ ವೀರಭದ್ರನನ್ನು ಕಂಡು ಅವನ ಗುಡಿ ಎದುರು ಇಂಥ ಶಿಲ್ಪಗಳ 
ರಚನೆಗೆ ಪ್ರೇರಕರಾದರೆ ? ಎಂದೆನಿಸುತ್ತದೆ. ವಿಜಯನಗರ ಕಾಲದ ವೀರಭದ್ರ ಶಿಲ್ಪವನ್ನು ಗಮನಿಸುವಲ್ಲಿ (ಧಾರವಾಡದ ಬಳಿಯ ನರೇಂದ್ರದಲ್ಲಿರುವ 
ಶ್ರೀಶೈಲ ನಿಡುಮಾಮಿಡಿ ಪೀಠದ ಶಾಖಾಮಠದಲ್ಲಿನ ವೀರಭದ್ರ, ಬ್ಯಾಡಗಿ, ಬೆಳವಣಿಕೆ ಇತ್ಮಾದಿ ಕಡೆಗಳಲ್ಲಿನ ವೀರಭದ್ರ, ಕೆಳದಿಯ ವೀರಭದ್ರ 
ಗುಡಿಯ ಮುಖಮಂಟಪದ ಛತ್ತಿನಲ್ಲಿ) ಅವುಗಳ ತೊಡೆ, ಭುಜ, ಕರ್ಣ, ಶಿರ ಹಾಗೂ ಶಿಲಾ ಪ್ರಭಾವಳಿಯಲ್ಲಿ ನಾಗಬಂಧ ನಾಗಹೆಡೆಗಳೂ 
ಕಾಣಬರುತ್ತವೆ. ಈ ಮೇಲಿನ ವಿಷಯಗಳನ್ನೆಲ್ಲ ಪರಸ್ಪರ ತಾಳೆ ಹಾಕಿ ಗಮನಿಸಿದರೆ ನಾಥಪಂಥೀಯರು ವೀರಶೈವಕ್ಕೆ ಬರುವಲ್ಲಿ ವೀರಭದ್ರ 
ಕ್ಷೇತ್ರದಲ್ಲಿ ಶಾಕ್ತ ಮೂಲದ ಇಂಥ ಶಿಲ್ಪ ಪದ್ಧತಿಯನ್ನು ರೂಢಿಗೆ ತಂದಿರಬಹುದೆನಿಸುತ್ತದೆ. ಕೊಡಗಿನ ನಾತಪೂಜೆ (ನಾಥ ಶಬ್ದದ ತದ್ಭವ ನಾತ) 
ಹಾಗೂ ಮಂಚಳ್ಛಿಯ ನಾಗ ಸುತ್ತುವರಿಯ ಪಾದಶಿಲ್ಪ ಇತ್ಯಾದಿಗಳು ಶೈವಧರ್ಮಕ್ಕೆ ಬಂದ ನಾಥಪಂಧೀಯರ ಆಚಾರದ ಮೂಲವನ್ನು 
ಹೊಂದಿರುವಂತಿದೆ. ಇಂಥ ನಾಗಶಿಲ್ಪಗಳ ಇರವು, ವೀರಭದ್ರನಿಗೆ ಆರೋಪಿತವಾದ ನಾಗತೊಡವುಗಳು ವಿಜಯನಗರ ಕಾಲದಲ್ಲಿ ಹೆಚ್ಚು ಪ್ರಚಾರಕ್ಕೆ 
ಬಂದಿರಬೇಕು. ಕಾರಣ ಅದು ವೀರಭಾವ ಪೋಷಕ ಹಾಗೂ ಯುದ್ದೋಗ್ರ ಸಂಕೇತವೂ ಆಗಿದೆ. ವೀರಭದ್ರನ ಅನೇಕ ಕೈ ಹಿಡಿಪುಗಳಲ್ಲಿ 
ನೀಳನಾಗಗತ್ತಿಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಅವನ ಬಳಿಯ ಟಗರುದಲೆ ದಕ, ಅಹಂಕಾರ ಮರ್ದನಗೊಂಡು ವಿನೀತನಾದ 
ಸಂಕೇತವಾಗಿದ್ದಾನೆ. 


ತುಮಕೂರು ಜಿಲ್ಲೆಯ ಹೆಬ್ಬೂರು, ಚೇಳೂರು, ಗುಬ್ಬಿ ಹೊಸಳ್ಳಿ, ಬೆಳ್ಳಾವಿ, ಯಡಿಯೂರು (ಯಡಿಯೂರು, ವೀರಭದ್ರನ ಕೊರಳಲ್ಲಿ 
ವಸ್ತ್ರದಲ್ಲಿ ಕಟ್ಟಿಕೊಂಡ ಇಷ್ಟ ಲಿಂಗ ಶಿಲ್ಪವು ಎದ್ದು ಕಾಣಿಸುತ್ತದೆ); ಬೆಂಗಳೂರು ತಾಲೂಕು ತಿಂಡ್ಲು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ, ಶರಾವತಿ, 
ಹಾವೇರಿ ಜಿಲ್ಲೆಯ ಸವಣೂರು ಇತ್ಮಾದಿ ಕಡೆಯ ವೀರಭದ್ರರ ಗುಡಿಗಳಲ್ಲಿ ವಿಜಯನಗರ ಕಾಲದ ವೀರಭದ್ರ ಶಿಲ್ಪಗಳಿವೆ. ಈ ವೀರಭದ್ರರ 
ಪೈಕಿ ವಿಶಿಷ್ಟ ಚಹರೆಗಳನ್ನು ಅಂದರೆ ಢಾಲುವಿನ ಕೆಳಗೆ ದಕ್ಷನ ಮಾನುಷ ರುಂಡ ಒಂದು ಅಥವಾ ಎರಡು ಸಂಖ್ಯೆಯಲ್ಲಿದ್ದು, Meo ಗದಾರೂಪಕ್ಕೆ 
ತಿರುಗುವ ಲಕ್ಷಣವನ್ನು ತೋರುತ್ತದೆ. ಲೆಪಾಕ್ಲಿಯ ವೀರಭದ್ರನ ಎಡೆಮುಂಗೈ ಊರಿರುವ ನೀಳ ಢಾಲುವಿನ ಸ್ವರೂಪವು ಬುಡದ ರುಂಡಸಹಿತವಾಗಿ 
ಗದಾರೂಪಕ್ಕೆ ತಿರುಗುವ ಅವಸ್ಥಾಂತರದಲ್ಲಿದೆ. ವೀರಭದ್ರನ ಮಂಡಿಯವರೆಗೆ ಬಂದ ರುಂಡಮಾಲೆಯು ವಜ್ರಹಾರದ ಸ್ವರೂಪಕ್ಕೆ ತಿರುಗಿ ಅಂದರೆ 
ರುಂಡಮಾಲೆಯ ರುಂಡಗಳ ಸಂಖ್ಯೆ ಕಡಿಮೆಯಾಗುತ್ತ ಬಂದು ಮಾಲೆಯ ಕೆಳಕೇಂದ್ರದಲ್ಲಿ ಪದಕ ಕಮಲರೂಪವನ್ನು ತೋರುವಂಥದ್ದಾಗಿ 
ತೋರುತ್ತದೆ. ಇದು ವಿಜಯನಗರದ ಉತ್ತರಾರ್ಧ ಕಾಲದ ಶಿಲ್ಪ ಗಳಲ್ಲಿ ಕಾಣಬರುತ್ತದೆ. ಸಾಮಾನವಾಗಿ ವಿಜಯನಗರ ಕಾಲದ ವೀರಭದ್ರ 
ಶಿಲ್ಪಗಳು ಎತ್ತರವಾಗಿದ್ದು, ಪುಷ್ಪ ಶರೀರಿಯಾಗಿದ್ದು, ಕ್ರಿಯಾಭಂಗಿ ಅಥವಾ ಅತಿಭಂಗಿಯ ಶಿಲ್ಪ ಗಳಾಗಿರುತ್ತವೆ. ಅವುಗಳಲ್ಲಿ ಕುಸುರಿ ಅಲಂಕರಣ 
ಕಡಿಮೆ. ಮೀಸೆ ಆರಂಭದ ಬಾಗುಬಿಟ್ಟರೆ ಕಣ್ಮುಡಿಯತ್ತ ನೇರ ಚಾಚಿ ತುದಿ ಚೂಪಾಗಿರುತ್ತದೆ, ಅಥವಾ ತುದಿಯಲ್ಲಿ ತೀರ ಕಿರು ಸುರುಳಿ ಇರುತ್ತದೆ. 
ಹಣೆ ಅಥವಾ ಕಿರೀಟದ ಪೂರಿತ ಭಾಗದಲ್ಲಿ ಹಾಗು ಅಪರೂಪವಾಗಿ ಕಿರೀಟದ ಬಲಭಾಗಕ್ಕೆ (ನಂದಿದುರ್ಗದ ಗವಿವೀರಭದ್ರ) ಶಿವಲಿಂಗವನ್ನು 
ಹೊಂದಿರುವಿಕೆ, ಢಾಲುವಿನ ಕೆಳಗೆ ದಕ್ಷ ಮಾನುಷ ರುಂಡ, ನಡುವಿನ ಮುಂಬದಿಯಲ್ಲಿ ನರಸಿಂಹ ಮೊಗ (ಇದನ್ನು ಕೀರ್ತಿಮುಖ ಎಂದೂ 
ಹೇಳುವುದುಂಟು) ಇವೆಲ್ಲವೂ ಪರಂಪರಾಗತವಾಗಿ ಬಂದಿದ್ದು ಈ ಶಿಲ್ಪಲಕ್ಸಣಗಳನ್ನು ಗಾತ್ರದಲ್ಲಿ ಮತ್ತಷ್ಟು ಹೆಚ್ಚಿಸಿ ಢಾಳವಾಗಿ ತೋರಿಸಿರುವುದು 
ಕಾಣಬರುತ್ತದೆ. ಸೊಂಟ ಭಾಗದ ಇಬ್ಬದಿಗೆ ರಂದ್ರಗಳಿರುತ್ತ ವೆ (ಸವಣೂರು ವೀರಭದ್ರ) ಅಥವಾ ಸೊಂಟ ಹಾಗೂ ಕಿರೀಟದ ಇಬ್ಬದಿಯಲ್ಲಿ 
ರಂಧ್ರಗಳಿರುತ್ತವೆ (ಹೊಸಪೇಟೆ ಬಳಿಯ ಚಿತ್ತವಾಡಗಿ ವೀರಭದ್ರ). ಕಾಲಿಗೆ ಎರಡು ಗಗ್ಗರಗಳು, ಹಾವುಗೆಗಳು ಎದ್ದು ಕಾಣುತ್ತವೆ. ಚಿತ್ತವಾಡಗಿ 
ವೀರಭದ್ರನಿಗೆ ಎಡಗಾಲಿನಲ್ಲಿ ಮಾತ್ರ ಗಗ್ಗರವಿದೆ. 


ಶಾಕ್ತ ಪರಂಪರೆಯ ಸ AB ANS ಶಿಲ್ಪ ಫಲಕದಲ್ಲಿ ಕಾಣಬರುವ ವೀಣಾಧರ ವೀರಭದ್ರ ಈ ಕಾಲಕ್ಕೆ ಪ್ರತೇಕ ಶಿಲ್ಪ ವಾಗಿ ಕಾಣಬರುತ್ತಾನೆ. 
ಚಾಮರಾಜನಗರ ತಾಲೂಕು ನರಸಮಂಗಲದಲ್ಲಿ ಕಾಣಬರುವ ವೀಣಾಧರ ವೀರಭದ್ರ, ಜಂಬುಕೇಶ್ವರ ಗುಡಿ ಹಾಗೂ ವಕ್ಕಲೇರಿಯ ಮಾರ್ಕಂಡೇಶ್ವರ 
ಗುಡಿಯ ವೀಣಾಧರ ವೀರಭದ್ರರ ಶಿಲ್ಪಗಳಿಗಿಂತ ಹೆಚ್ಚು ಕಲಾತ್ಮಕವಾಗಿದೆ. ಈ ಕಾಲದ ವೀರಭದ್ರರಲ್ಲಿ ಕರಂಡಮಕುಟ ಹಾಗೂ 


ನೀಳಟೋಪಿಯಂತಹ ಕಿರೀಟವೂ ಕಾಣಬರುತ್ತದೆ. 


ಇನ್ನು ಕೆಲವು ವೀರಭದ್ರ ಶಿಲ್ಪಗಳಲ್ಲಿ ಬಲಮುಂಗೈಯಲ್ಲಿ ಖಡ್ಗದ ಬದಲು ನೀಳ ತಿ ತ್ರಿಶೂಲವಿರುವುದುಂಟು (ಶ್ರೀಶೈಲ ಮಲ್ಲಿಕಾರ್ಜುನ 
ಗುಡಿಯ ಪ್ರಾಕಾರದ ಉತ್ತರ ಮುಖಿ ವೀರಭದ್ರ); ಕಮಲ ರೂಪದ ಆಕಾರ ಅಥವಾ ಪ್ರಯೋಗ ಚಕ್ರದಂಥ ಆಕ್ಸ ತಿಯನ್ನು ಹಿಡಿದಿರುವುದುಂಟು. 
ಈ ಶಿಲ್ಪಗಳನ್ನು ನಿಖರವಾಗಿ ವಿಜಯನಗರ ಕಾಲದ ಶಿಲ್ಪಗಳೆಂದು ಹೇಳಲಾಗದಿದ್ದರೂ ಪೂರ್ವ ಪರಂಪರೆಯನ್ನು ಅನುಸರಿಸಿ ರೂಪಿಸಿದ 
ಶಿಲ್ಪಗಳಾಗಿರುವಂತೆ ತೋರುತ್ತವೆ (ಶ್ರೀಶೈಲ ಮಲ್ಲಿ ಕಾರ್ಜುನ ಗುಡಿ ಒಳಬದಿಯ 32 ಹಸ್ತಗಳ ವೀರಭದ್ರ, ಹೆಬ್ಬೂರು ಬಳಿಯ ವೀರಣ್ಣಗುಡಿ 


ಗ್ರಾಮದ ವೀರಭದ್ರ). 


13 


ಸವಣೂರಿನ ವೀರಭದ್ರ ಬಿಲ್ಲು ಬಾಣ, ಭುಜಕ್ಕೆ ಆನಿಸಿದ ಖಡ್ಗ, ಢಾಲು ಸಹಿತನಾದ ಚತುರ್ಭುಜ ಸ್ಥಾನಕ ಸಮಭಂಗದಲ್ಲಿದ್ದಾನೆ. ಆದರೆ 
ಇವನ ಎಡಪಾದ ಉತ್ತರೋದಯ (ಉತ್ತರಮುಖಿ)ವಾಗಿದೆ. ಢಾಲುವನ್ನು ಚಿತ್ರಕಲೆಯಲ್ಲಿನ ವೀರಭದ್ರರು ಬೆರಳುಗಳಿಂದ ಹಿಡಿದಿರುವ ಭಂಗಿಯಂತ 
ಇಲ್ಲಿ ಬಿಂಬಿತವಾಗಿದೆ. ಎಂದಿನಂತೆ ದಕ್ಷ, ಪ್ರಸೂತಿಗಳು, ಪಾದ ಪಾರ್ತೃಗಳಲ್ಲಿದ್ದಾರೆ. ನರವ ಹಂ a 
ees ಕಿರೀಟದ ರತ್ನಪಟ್ಟ ಭಾಗವು ಉದ್ದನ ಚಪ್ಪಟೆ ಪಟ್ಟಿಯಂತೆ ಎದ್ದು ಕಾಣುತ್ತದೆ. ಕಿರೀಟದ ಹಿಂಬದಿಗೆ ಕಳಶಾಚ್ಛಾದಿತ ಆವರಣ 
ಕಾಣಿಸಿಕೊಂಡರೆ ಅದರ ಬುಡದಿಂದ ವೀರಭದ್ರ ಜಟಾಗೊಂಚಲಿನ ವಿಸ್ತರದ ಇಳಿಪು ರುದ್ರೀಯವಾಗಿ ಕಾಣಬರುತ್ತದೆ. ಎದ್ದು ಚಾಚಿದ ಮೀಸೆ 
ಹಾಗು ವಿಶಾಲವಾದ ಛನ್ನವೀರವಿದೆ. ಉಳಿದಂತೆ ವೀರಭದ್ರ ಲಕ್ಟಣಗಳೊಡನಿದ್ದರೂ ಗ್ರಾಮೀಣ ಶೈಲಿಯ ಶಿಲ್ಪವಾಗಿ ಎದ್ದು ತೋರಿಕೊಳ್ಳುತ್ತದೆ. 


ಬೆಂಗಳೂರು ಸರ್ಕಾರಿ ವಸ್ತುಸಂಗ್ರಹಾಲಯದ ಕೆಲವು ವೀರಭದ್ರ ಶಿಲ್ಪಗಳು ಗಮನಾರ್ಹವಾಗಿವೆ. ವೀರಭದ್ರನದೆನ್ನುವ ಶಿಲ್ಪವು 
ಬಲಹಿಂಗೈಯಲ್ಲಿ ಬಾಣದ ಬದಲು ಸ್ಥಿತಿಚಕ್ರ (!), ಎಡಹಿಂಗೈಯಲ್ಲಿ ಬಿಲ್ಲು, ಬಲಮುಂಗೈಯಲ್ಲಿ ಖಡ್ಗ, ಸೊಂಟದಲ್ಲಿ ಭರ್ಜಿಯನ್ನು/ಬಾಕುವನ್ನು 
ಆನಿಸುವ ಸ್ಥಾನದಲ್ಲಿ ಪಾರ್ಶ್ವ ಇಳಿಬಿದ್ದ ಖಡ್ಗವನ್ನು ಹೊಂದಿದೆ. ಎಡಮುಂಗೈೆ Me ತಳದ ರುಂಡ ಸಹಿತವಾಗಿರುವ ಹಿಡಿಪಿನ ಬದಲು 
ಗದಾರೂಪವನ್ನು ಹಿಡಿದಿದೆ. ಗಗ್ಗರಗಳನ್ನು ಹೊಂದಿದ ಎರಡೂ ಕಾಲುಗಳು ಕ್ರಿಯಾ ಭಂಗಿಯನ್ನು ತೋರುತ್ತಿವೆ. ಸುಂದರ ಕರಂಡಮಕುಟ 
ಕಿರೀಟಿಯಾದ ಈ ಶಿಲ್ಪ ಢಾಲುವೂ ಗದೆಯ ರೂಪವನ್ನು ವಿಜಯನಗರ ಕಾಲದಲ್ಲಿ ತಳೆಯಲಾರಂಭಿಸಿದುದನ್ನು ತೋರುತ್ತದೆ. ಇದು ವಿಜಯನಗರ 
ಕಾಲದ ಉತ್ತರಭಾಗದ ಶಿಲ್ಪವೆನ್ನಬಹುದು. ಇಲ್ಲಿ ಚಕ್ರ ಹಾಗೂ ಗದೆ, ಚತುರ್ಭುಜತ್ವವನ್ನು ಬಿಟ್ಟರೆ, ಈ ಶಿಲ್ಪ ವೀರಗಲ್ಲು ಎಂದು ಭಾಸವಾಗುವ 
ಸಂಭವವೇ ಹೆಚ್ಚು ಎನಿಸುತ್ತದೆ; ಹೀಗೆಯೇ ಇನ್ನೊಂದು ಶಿಲ್ಪದಲ್ಲಿ ಬಿಲ್ಲು, ಬಾಣ, ಭಿನ್ನ ಬಲಹಸ್ತದಲ್ಲಿದ್ದ ಖಡ್ಗ, ಹಾಗು ಗದೆ ಹೊಂದಿರುವ 
ಚತುರ್ಭುಜ ವೀರಶಿಲ್ಪ ಲಕ್ಷಣ ಹೊಂದಿದೆ. ವೀರಗಚ್ಛೆ ಪಾಶ್ಚೋದರ ಪಾದಗಳು (ಸಾಮಾನ್ಯವಾಗಿ ವೀರಭದ್ರನಲ್ಲಿ ಕಾಣುವ ಪಾರ್ಶ್ವಮುಖಿ 
ಪಾದಗಳು) ಶಿರಮುಡಿಯ ಶೈಲಿ (ಮಕುಟ ಅಲ್ಲ. ವೀರ ನಾಯಕನೊಬ್ಬನ ಶಿರಮುಡಿ), ಶಿರದ ಬದಿಗಿರುವ ಬೆಳ್ಳೊಡೆ, ವೀರ ಬಲಬದಿಗೆ ಸ್ಲಾನಕ, 


A ಇದಕ್ಕೆ ಪೂರಕ MY, ಎಂದರೆ ವಿಜಯನಗರ ಕಾಲದ ಲಕ್ಕುಂಡಿ ವೀರಗಲ್ಲೊಂದಕ್ಕೆ Gen, ಚಾಚಿದ (ಸೊಂಟದಿಂದ ಎಡಬದಿಗೆ) 
mw O08, ಕಿರೀಟ ಹಾಗು ಪಾದದ ಬುಡದಲ್ಲಿ ಐದು ರುಂಡಗಳನ್ನು ಕೆತ್ತಿ ಲೆಕ್ಕದ ವೀರಭದ್ರ ಎಂದು ಆ ಶಿಲ್ಪವನ್ನು ಜನಪದ 


ಮಂಡಿಯವರೆಗೆ ಇಳಿಬದ್ದ ಕಳಿತ ಫಸ ಸು ಹೋಲುವ ಆಕಾರಗಳನ್ನು ವೀರಭದ್ರನಲ್ಲಿರುವ ರುಂಡಮಾಲೆಯಲ್ಲಿಯಂತೆ, 
ನ ರ es ಸೇ ಗಮನ ಸೆಳೆಯುತ್ತದೆ. ತುಮಕೂರು ಜಿಲ್ಲೆ ಚೇಳೂರಿನ ದೃಷ್ಟೇಶ್ವರ-ದಕ್ಟೇಶ್ವರ 
jks ti ಎ ಷಾ ಮಲ, ಗಣಪತಿ ಇವುಗಳ ಸಾಲಿನಲ್ಲಿರುವ ಕಿರು ಸೂರ್ಯ ಶಿಲ್ಪ ನಾಲ್ಕು ರುಂಡಗಳಂತೆ 

4, ಮಾ 2, ಮಂಡಿಮಟ್ಟದಲ್ಲಿ ಹೊಂದಿದೆ. ಇದು ಜನಪದ ಮೂಲದಿಂದ ಬಂದ ಹರಕೆಯ ತಾಂತ್ರಿಕಾನ್ವಯ 


14 


a a a A SC am nd 


ಸೂರ್ಯನ ಕಿರಣಗಳು ಮೂರ್ತಿಯ ಅಥವಾ ಲಿಂಗದ ಮುಂಬದಿಗೆ ಬೀಳುವಂಥ ಶಿಲ್ಪ ಸ್ವರೂಪಕ್ಕೆ ಸೂರ್ಯನ ಹೆಸರನ್ನು ಸೇರಿಸಿ 
ಹೆಸರಿಸಿರುವುದುಂಟು. ಇದು ಜಾನಪದ ಮೂಲದಿಂದ ಬಂದದ್ದು, ವಾಸ್ತು ವಿನ್ಯಾಸವನ್ನು ಅವಲಂಬಿಸಿದ್ದೆನ್ನಬೇಕು. ಕೋಲಾರ Oe 
ಹಾದಿಯಲ್ಲಿರುವ ಅಂತ್ರವಳ್ಳಿ ಬೆಟ್ಟದ ಮಲ್ಲೇಶ್ವರನನ್ನು ಈ ಕಾರಣಕ್ಕಾಗಿಯೆ ಸೂರ್ಯಮಲ್ಲೇಶ್ವರ ಎಂದು ಕರೆಯುತ್ತಾರಂತೆ. ಗೊಡಚಿ ವೀರಭದ್ರನ 
ಪಾದದ ಮೇಲೆ ಯುಗಾದಿ aos Dom ಸೂರ, ಕಿರಣಗಳು ಬೀಳುವುವೆಂದಿದೆ. ಆ ವೀರಭದ್ರನನ್ನು ಬಹುಶಃ ಈ ಕಾರಣಕ್ಕೆ ಸೂರ್ಯನ 
ಗರ್ವಹರಣ ಮಾಡಿದವ ಎಂದು ಅಲ್ಲಿನ ಪದ್ಮವೊಂದರಲ್ಲಿ ಉಕ್ತವಾಗಿರುವಂತಿದೆ. ಈ ಹಿನ್ನೆಲೆಯಲ್ಲಿ ಗೊಡಚಿ ವೀರಭದ್ರನನ್ನು ಸೂರ್ಯ 
ವೀರಭದ್ರ ಅಥವಾ ಮಾರ್ತಾಂಡ ಭೈರವ ಎಂದು ಕರೆಯುತ್ತಿದ್ದ ರೂಢಿ ಇತ್ತೇ ಎಂಬುದು ಸ್ಪಷ್ಟವಿಲ್ಲ. ಆದರೆ ಜಾಗೃತ ವೀರಭದ್ರೇಶ್ವರ ಎಂಬ 
ಹೆಸರು ಇವನಿಗಿರುವ ಕಾರಣ ಸೂರ್ಯ ಸಂಬಂಧವಿದ್ದಿರಬಹುದೆ ? ಎಂಬುದನ್ನು ಪರಾಮರ್ಶಿಸಬೇಕು. ಗೊಡಚಿ ತಾಂತ್ರಿಕ ನಾಥಪಂಧೀಯ 
ಕ್ಷೇತ್ರವಾಗಿತ್ತು ಎಂಬುದನ್ನು ಈ ಸಮಯದಲ್ಲಿ ನೆನೆಯಬೇಕು. ಅಲ್ಲದೆ ಮಾರ್ತಾಂಡ ಭೈರವನ ಪೌರಾಣಿಕ ನೆಲೆಗಳು, ಶಿಲ್ಪರೂಪಗಳು, ಈ 
ದಿಸೆಯಲ್ಲಿ ನೆರವಾಗಬಲ್ಲವೆನಿಸುತ್ತದೆ. 


ಕಲ್ಮಾಣಿ ಚಾಲುಕ್ಕರ ಕ್ರಿ.ಶ. 1119ರ ತ್ರಿಭುವನ ಮಲ್ಲದೇವನು ಮಾರ್ತಾಂಡೇಶ್ವರ ದೇವರ ಸೇವೆಗಳಿಗೆ ದಾನದತ್ತಿಗಳನ್ನು (ಬಳ್ಳಾರಿ 
ಜಿಲ್ಲೆ) ಕುಡಿತಿನಿ ವೀರಭದ್ರಗುಡಿಯಲ್ಲಿ ಪ್ರತಿಷ್ಠಾಪಿಸಿ ನೀಡಿದ ವಿಷಯವಿದೆ.'* ಬ್ರಹ್ಮಾಂಡ ಪುರಾಣದ 20ನೇ ಅಧ್ಯಾಯದ ರೀತ್ಮಾ ಸೂರ್ಯನ 
ಇನ್ನೊಂದು ರೂಪವೆ ಮಾರ್ತಾಂಡ ಭೈರವ. ಇವನು ಶಿವನ ಅವತಾರ. ಮಾರ್ತಾಂಡ ಭೈರವ ನಾಲ್ಕು ವೇದಗಳ ಪ್ರತೀಕವಾಗಿ ಚತುರ್ಮುಖಿ, 
ತ್ರಿನೇತ್ರ.'” ಬಾದಾಮಿಯ ಬಳಿಯ ಅರಳುತೀರ್ಥದ ಗವಿಯಲ್ಲಿ ಅಷ್ಟಭುಜ ಸೂರ್ಯನಿದ್ದು ಜಟಾಮಕುಟನಾಗಿ, ಕತ್ತಿ, ಬಿಲ್ಲು, ಬಾಣ ಗುರಾಣಿ, 
ಡಮರು, ತ್ರಿಶೂಲ ಧಾರಿಯಾಗಿ ಹಾಗು 2 ಭಿನ್ನ ಹಸ್ತಗಳ ಭಂಗಿಯನ್ನು ಗಮನಿಸಿದರೆ ಕಮಲಗಳನ್ನು ಹಿಡಿದಿದ್ದನೆಂದು ತೋರುವ ಸೂರ್ಯ 
ಶಿಲ್ಪವಾಗಿದ್ದಾನೆ; ಎಂದಿನ ಸೂರ್ಯ ಶಿಲ್ಪ ಲಕ್ಷಣಕ್ಕೆ ಭಿನ್ನವಾಗಿದ್ದಾನೆ.* ಕಾಳಿಕಾಪುರಾಣ (74ನೇ ಅಧ್ಯಾಯ)ದಲ್ಲಿ ಮಾರ್ತಾಂಡ ಭೈರವನೇ 
ಸೂರ್ಯ ಎಂದರೆ, ಆಗ್ನಿಪುರಾಣದ ಸಂಹಾರಿಣಿ ಮಂತ್ರದಲ್ಲಿ, ಶಿವ, ಸೂರ್ಯ, ವಿಷ್ಣುವನ್ನು ಮಾರ್ತಾಂಡ ಭೈರವನ ಆಕೃತಿಯಲ್ಲಿ ಗುರುತಿಸಲಾಗಿದೆ. 
SA Bored ರೀತ್ಕಾ (ಅಧ್ಯಾಯ 12) ಸ್ವರ್ಣಕಮಲ, ಖಟ್ವಾಂಗ, ಪದ್ಮ, ಪಾಶಧಾರಿಯಾಗಿದ್ದು, ಪಕ್ಕದಲ್ಲಿ ಭಕ್ತ ಹಾಗು ಶಕ್ತಿ ಯೊಡನಿದ್ದಾನೆ. 
ಸಾಮ ಪುರಾಣದ ರೀತ್ಕಾ (16ನೇ ಅಧ್ಯಾಯ) ರುದ್ರ ಬ್ರಹ್ಮ ಕಪಾಲ ಹಿಡಿದುಹೋಗಿ, ಬಿಕ್ಷಾಟನೆ ಮಾಡಿ, ಸೂರ್ಯಾರಾಧನೆ ಮಾಡಿ ದಿಂಡಿ ಎಂಬ 
ಹೆಸರು ಪಡೆದು, ಅವನು ಆರಾಧಿಸಿದ ಕ್ಷೇತ್ರ ಅವಿಮುಖ ಕ್ಲೇತ್ರವಾಗಿ ಅದೇ ಮಾರ್ತಾಂಡ ಭೈರವನ ಕ್ಲೇತ್ರವೆನಿಸಿತೆಂದಿದೆ. ಆ ಪುರಾಣದ 93ನೇ 
ಅಧ್ಯಾಯದಲ್ಲಿ ರುದ್ರ-ಶಿವ-ಸೂರ್ಯರನ್ನು ಮಾರ್ತಾಂಡ ಭೈರವ ರೂಪದಲ್ಲಿ ನೋಡಿ, ಅವನು ಪಾಶ, ಅಂಕುಶ, ಕಪಾಲಪಾತ್ರೆ, ಸರ್ಪ, ಬಿಲ್ಲು, 
ಬಾಣ, ಪದ್ಮಧಾರಣ ಸಮೇತನೆಂದಿದೆ. ಮತ್ಸ್ಯ ಪುರಾಣದಲ್ಲಿ ಸೂರ್ಯ ಶಿವರಲ್ಲಿ ವ್ಯತ್ಯಾಸವಿಲ್ಲ. ಆರಾಧನೆ ಸಮ್ಮಿಲಿತ DOB.” 


ಈ ಅಂಶಗಳನ್ನೆಲ್ಲಾ ಗಮನಿಸಿದರೆ ಮಾರ್ತಾಂಡೇಶ್ವರ-ಮಾರ್ತಾಂಡಭೈರವ-ಸೂರ್ಯ-ವೀರಭದ್ರರ ಸಂಬಂಧಗಳು ತಾಂತ್ರಿಕ ನೆಲೆಯಲ್ಲಿ 
ಸಂಕೀರ್ಣವಾಗಿ ರೂಪುಗೊಂಡು, ಶಿಲ್ಪದಲ್ಲಿ ವ್ಯಕ್ತವಾಗಿಸುವಲ್ಲಿ ಜನಪದ ತನ್ನ ಆರಾಧನೆಯ ಕಲ್ಪನೆಗನುಗುಣವಾಗಿ ಪರಿವರ್ತನೆಗಳನ್ನು 
ಮಾಡಿಕೊಂಡರೂ ವೀರಭದ್ರನನ್ನು ಅವಿಭಾಜ್ಯ ಸಾಂಸ್ಕೃತಿಕ ನೆಲೆಯಲ್ಲಿ ಕಂಡಿರುವುದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ವೀರಪೂಜೆಯ ನೆಲೆಯಲ್ಲಿ ಜಾನಪದ 
ದೇವಾಚರಣೆಗಳನ್ನು ಇದು ಮೇಳ್ಳೆಸಿ ಬಂದಿದೆ. ಮೈಲಾರ ಹಾಗು ಖಂಡೋಬ - ಇವರು ಮಾರ್ತಾಂಡಭೈರವನ ಪ್ರತೀಕಗಳೆಂದಿದ್ದರೂ, ಕಂಚವೀರರು 
ವೀರಪೂಜೆಯ ಅಂಗವಾಗಿ ಶಸ್ತ್ರಪವಾಡ ನಡೆಸುವಲ್ಲಿ ಖಂಡೋಬನಿಗೆ ಖಂಡ (= ಕತ್ತಿ = ಖಡ್ಗ) ವಿರಿಸಿ ಮಹಾರಾಷ್ಟ್ರದಲ್ಲಿ ನಡೆಸುವ 
ವೀರಪೂಜೆಯಲ್ಲಿ ವೀರಭದ್ರ ಪ್ರೇರಣೆಗಳು ಇರಬೇಕೆನಿಸುತ್ತದೆ. ಕಾರೊಡಗಿ ವೀರಭದ್ರನಿಗೆ ಬನ್ನಿಹಬ್ಬದ (ನವರಾತ್ರಿ) ಹಿಂದಿನ ದಿನ - 
ಆಯುಧಪೂಜಾ ದಿನ - ಖಂಡೆಪೂಜೆ (= ಖಂಡಪೂಜೆ) ಅಂದರೆ ಬೆಳ್ಳಿ ಖಡ್ಗವಿಟ್ಟು ಬನ್ನಿಮರದ ಬಳಿ ಪೂಜಿಸಿ ಪುರವಂತರು ನಾಗಪಣಿಹಿಡಿದು 
ಮೈದುಂಬಿ ವೀರಭದ್ರ ಕಾರ್ಣಿಕ ನುಡಿಯುತ್ತಾರೆ. ಇಲ್ಲಿ ಮಾರ್ತಾಂಡಭೈರವ-ವೀರಭದ್ರ ಸಂಬಂಧಗಳು ಏಕತ್ರಿತವಾಗಿ ಗೋಚರವಾಗುವುದು ಜನಪದ 
ಸಂಬಂಧದಿಂದಲೇ ಆಗಿರಬೇಕು. ಹೊಸಪೇಟೆಯ ಜಂಬುಕೇಶ್ವರ ಗುಡಿಯ ನವರಂಗದ ಬಲಭಿತ್ರಿಯ ಬಳಿ ವೀರಭದ್ರನ ನೀಳ ನಿಲುವಿನಂತೆ ಅವನ 
ಪಕ್ಕದಲ್ಲಿ ನೀಳ ಅಂಡಾಕೃತಿಯಾಕಾರದ ಭೈರವನದೆನ್ನುವ ಶಿಲಾಶರೀರದ ಗುಂಡು ಇದೆ. ಅದು ಒಂದು ಅಂಡಾಕೃತಿಯ ಗುಂಡು. ಸದ್ಯ ಈಗಾಗಲೇ 
ಪರಾಮರ್ಶಿಸಿರುವ ಹಿನ್ನೆಲೆಯಲ್ಲಿ ಅದನ್ನು ಅವಿಮುಖ ರೂಪವಾಗಿ ಅರ್ಡಾತ್‌ ಮಾರ್ತಾಂಡಬೈರವ ರೂಪ ಪ್ರತೀಕವಾಗಿ 
ಪರಿಗಣಿಸಬಹುದೆನ್ನಿಸುತ್ತದೆ. ಹಾಗಾದಲ್ಲಿ ಜಂಬುಕೇಶ್ವರ ಒಂದು ಪವಿತ್ರವಾದ ಅವಿಮುಖ ಕ್ಲೇತ್ರವಾಗಿದ್ದಿರಬಹುದೇ | ಎಂಬ ಪರಿಶೀಲನೆಗೆ 
ಒಳಗಾಗುತ್ತದೆ. 


ಇನ್ನು ಚೇಳೂರಿನಲ್ಲಿ ಕಾಣಬರುವ ದೃಷ್ಟೇಶ್ವರ ಲಿಂಗ ವೀರಭದ್ರ, ಮಾರ್ತಾಂಡ ವೀರಭದ್ರ ಯಾ ವೀರಭದ್ರಸೂರ್ಯ/ಸೂರ್ಯವೀರಭದ್ರ 
ಎನ್ನುವಲ್ಲಿ ಕೆಲವು ತಾರ್ಕಣಿಗಳನ್ನು ಗಮನಿಸಬಹುದು. ಈ ಲಿಂಗಕ್ಕೆ ದೃಷ್ಟೇಶ್ವರ ಎಂಬ ಹೆಸರು ಬಂದುದಕ್ಕೆ ವಿಜಯನಗರ ಕಾಲದ 
ಅಚ್ಛುತರಾಯನಿಗೆ ಅಂಟಿದ ಜನಪದ ಕತೆ ಇಲ್ಲಿ ಇದೆ.” ಅರ್ಚಕನೊಬ್ಬನ (ಸ್ತ್ರೀ ಸಹವಾಸದ ಆರೋಪದಲ್ಲಿ) ಅಚಾತುರ್ಕದಿಂದ ಲಿಂಗದ ಮೇಲಿನ 
ಹೂ ಮಾಲೆಯಲ್ಲಿ ನೀಳಕೂದಲೊಂದು ಕಂಡು ಬರಲು, ರಾಜನು ಲಿಂಗಕ್ಕೆ ಜಟೆ ಇದೆಯೆ ? ಎಂದನಂತೆ. ಅರ್ಚಕ, ಇದೆ ತೋರಿಸುವೆ. ನೀವು 
ಶುದ್ಧವಾಗಿ ಬನ್ನಿ ಎಂದು ಹೇಳಿ ಸಮಯ ತೆಗೆದುಕೊಂಡ. ಶಿವನನ್ನು ಪ್ರಾರ್ಥಿಸಿ ತಾನು ಈವರೆಗೆ ಸಲ್ಲಿಸಿದ ಭಕ್ತಿಯ ಸೇವೆಗೆ ಜಟೆ ತೋರಿ 


15 


ಅನುಗಹಿಸಲು ಬೇಡಿದ. ಶಿವ ಕರುಣೆಯಾಯಿತು. ರಾಜ ಬಂದಾಗ ಜಟಾಲಿಂಗ ತೋರಿದನಂತೆ ಅರ್ಚಕ. ಆಗ ಶಿವಲಿಂಗದ ಜಟೆಯನ್ನು 
ನ ಸಂಬದ ಮೇಲೆ ಬಿದ್ದು ಅದು ಎರಡಾಗಿ ನಿಂತಿತಂತೆ. ಗುಡಿಯ ಬಲಿಪೀಠದಾಚೆಗಿನ ವೇದಿಕಾ ದ್ವಯ ಸ್ತಂಭಗಳ 


ಬಡಿಯಲು ಶಿವನ ದೃಷ್ಟಿ ಎದುರಿನ ಸ್ತ 
ಬ್ರಹ್ಮಕಾಂತ ಬುಡ ಮುಖದಲ್ಲಿ ವ್ಯಕ್ತಿಯ ಶಿಲ್ಪ ಗೆತ್ತನೆ ಈ ಕತೆಗನುಗುಣವಾದಂತಿದೆ. ಇಲ್ಲಿ 


ಕುರಿತು ಇರುವ ಕತೆ ಅದು. ಸ್ತಂಭಗಳು 
ಅನ್ವಯಿಸಬಹುದಾದ ಅಂಶವೆಂದರೆ, ವೀರಭದ್ರನೂ ಕ್ರೋಧ ಶಿವಜಟಾಸಂಭವ ಎಂಬ ಪುರಾಣ ಕತೆಯ ಸಂಕೇತವಿಲ್ಲಿದೆ. ಈ ದ್ವಯಸ್ತಂಭಗಳಿಗೆ 


ಅಡ್ಡಪಟ್ಟಕಟ್ಟಿ ರಾಟೆ ಬಿಟ್ಟು ಸೊಡರುಯ್ಕಾಲೆಕಟ್ಟಿ ತೂಗಿ ಕಾರ್ತೀಕದಲ್ಲಿ ಪೂಜೆ ನಡೆಸುತ್ತಿದ್ದರಂತೆ. ಅದು ಸಪ್ರಮಾತೃಣಾಮಭಿರಕ್ಷಕನೆನಿಸಿದ 
ವೀರಭದ್ರಾನ್ವಯದ ಸಪ್ರಮಾತೃಕಾ ಪೂಜೆಯ ಜನಪದ ಸಂಕೇತವಾಗಿದೆ. (ಕೊಡಗಿನಲ್ಲಿ AA BY, ಹಬ್ಬದಲ್ಲಿ ವೀರಭದ್ರ ಹರ(ರಿ) ಸೇವೆ ಹಾಗೂ 
ಸೊಡರುಯ್ಕಾಲೆ ಜೊತೆ ಜೊತೆ ಸಾಗುವ ಸಂಯುಕ್ತ ಜನಪದಾರಾಧನೆ ಇಲ್ಲಿ ನೆನಪಾಗುತ್ತದೆ.) ಅರ್ಚಕನ ಸಾಂಕೇತಿಕ ಕತೆಯಿಂದ ಮೊದಲು ಇಲ್ಲಿದ್ದ 
ವೀರಭದ್ರ-ಭದ್ರಕಾಳಿಯ ದೊಡ್ಡ ಶಿಲ್ಪಗಳು ಊರೊಳಗಿನ ಮಠದ ಅಂಕಣಕ್ಕೆ ಸೇರಿಹೋಗಲು ಕಾರಣವಾಯಿತೆ ? ಎಂಬ ಅನುಮಾನವೊ 
ಹಣಿಕುತ್ತದೆ; ಎರಡನೆಯದಾಗಿ ಒಂದು ಕಾಲಕ್ಕೆ ಗುಡಿಯ ಲಿಂಗದ ಅಥವಾ ಮೂರ್ತಿಯ ಮುಂಬದಿಗೆ ಸೂರ್ಯನ ಕಿರಣ ಬೀಳುವ ವ್ಯವಸ್ಥೆ 
ಇದ್ದು ಈ ಎರಡೂ ಕಂಬಗಳ ನಿಗದಿತ ಅಂತರದ ನಡುವೆ ಕಿರಣ ಸಾಗುತ್ತಿದ್ದು ಕಾಲಾಂತರದಲ್ಲಿ ಗುಡಿಯು ಜೀರ್ಣೋದ್ದಾರವಾಗಿ ಆ ವ್ಯವಸ್ಥೆಗೆ 
ವೃತ್ಸಯ ಬಂದು ಕತೆಯಂತು ಉಳಿದು ದೃಷ್ಟೇಶ್ವರ ಎಂಬ ಹೆಸರು ಮುಂದುವರಿದೋ, ಹೊಸಹೆಸರಾಗಿಯೋ ಬಂದಿರಬೇಕು. ಸೂರ್ಯ-ವೀರಭದ್ರ 
ಸಂಬಂಧಗಳನ್ನು ಅನ್ವಯಿಸಿಕೊಂಡು ಸೂರ್ಯವೀರಭದ್ರನ ಶಿಲ್ಪವೊಂದನ್ನು ಹರಕೆಯ ಕಿರುಶಿಲ್ಪವಾಗಿ ಜನಪದ ರೂಪಿಸಿ ಗುಡಿಗೆ ಒಪ್ಪಿಸಿರಬಹುದು. 


ಇನ್ನು ಪಂಚಲೋಹ ವೀರಭದ್ರ ಶಿಲ್ಪಗಳ ಪೈಕಿ, ಇಕ್ಕೇರಿಯ ಅಘೋರೇಶ್ವರ ಭಿನ್ನ ಶಿಲಾವಿಗ್ರಹದ ಪಾದ ಪೀಠದಲ್ಲಿ ಕಂಡುಬರುವ 
ದಕ್ಷರುಂಡ ಮಾತ್ರ ಅಥವಾ ಪೂರ್ಣ ದಕ್ಟನ ಟಗರದಲೆಯ ಮಾನುಷ ಶರೀರದ ಮೂರ್ತಿ, ವೀರಭದ್ರ ಪಾದಗಳ ನಡುವೆ ಅಥವಾ ಪಾದ ಪೀಠದ 
ಮುಂದೆ ಕೆತ್ತನೆಗೊಂಡಿರುವುದು ಇವೆ. ಮೈಸೂರು ದಳವಾಯಿ ಹೈಸ್ಕೂಲು ರಸ್ತೆಯ ವೀರಭದ್ರಗುಡಿಯ ಲೋಹಶಿಲ್ಪ, ಕನಕಪುರ ತಾಲೂಕು 
ಶಿವನಹಳ್ಳಿಯ ಗುಂಡುತೋಪಿನ ವೀರಭದ್ರಗುಡಿಯ ವೀರಭದ್ರ ಲೋಹಶಿಲ್ಪ ಹಾಗೂ ಅಲ್ಲೇ ಇರುವ ಕೊಡಗಿನ ವೀರಭದ್ರ ಲೋಹಶಿಲ್ಪದ 
ಘನ ಹಲಗೆಗಳಲ್ಲೂ” ಇದು ಕಾಣಬರುತ್ತದೆ. ಹೆಬ್ಬೂರು ಬಳಿಯ ವೀರಣ್ಣಗುಡಿ ಗ್ರಾಮದ ವೀರಣ್ಣಗುಡಿಯ ಪಂಚಲೋಹದ ವೀರಭದ್ರ, 
ಭದ್ರಕಾಳಿಯ ಪ್ರತಿಮಾ ಶಿಲ್ಪಗಳ Meas ತಳದಲ್ಲಿ ರುಂಡದ ಬದಲು ನಾಗಹೆಡೆ ಇರುವ ಶಿಲ್ಪ? (ಸವದತ್ತಿಯ ಅಂಕನಾಥೇಶ್ವರ ಗುಡಿಯ 
ವೀರಭದ್ರನ ಶಿಲಾಶಿಲ್ಪದ ಢಾಲುವಿನ ಶೈಲಿಯ ಪ್ರಭಾವವೆನ್ನಬಹುದು). ಇದು ವೀರಭದ್ರನ ಮನಃ ಕುಂಡಲಿನಿ ಯೋಗ ಶಕಿಯ ಸಂಕೇತವಾಗಿ 
ಪ್ರಾಚೀನ ವೀರಭದ್ರ ಶಿಲ್ಪಗಳಲ್ಲಿ ಕಂಡು ಬರುವ ಪರಂಪರೆಯನ್ನು ವಿಜಯನಗರ ಹಾಗು ವಿಜಯನಗರೋತ್ತರ ಕಾಲದಲ್ಲಿ ಮುಂದುವರಿಸಿದ 
ಒಂದು ರೂಪವಾಗಿದೆ; ಹಾಗು ಅಂದಿನ ಶಿಲ್ಪಗಳ ಮಾದರಿಯಲ್ಲಿ ಇಂದಿನ ಹೊಸ ಪ್ರತಿಮೆಯಾಗಿರುವುದಕ್ಕೆ ಇದೂ ಒಂದು ಉದಾಹರಣೆ. 

ನಾಗಮಂಗಲದ ವೀರಭದ್ರ ಗುಡಿಯ ವ್ಥಾಳೆ ವ್ಯಭಾವಳಿಯಲ್ಲಿನ ಅತಿಭಂಗಿಯ (ಆಲೀಢ ಶೈಲಿಯಲ್ಲಿ) ಚತುರ್ಭುಜ ವೀರಭದ್ರನ ಕುಸುರಿ 


ಕೌಶಲ್ಕದ ಲೋಹ de ಹಾಗು ಆ ಗುಡಿಯಲ್ಲಿ ಪ್ರತ್ಯೇಕವಾಗಿರುವ ತ್ರಿಭಂಗಿಯ 
ಎ ವೀರಭದ್ರ ಭದ್ರಕಾಳಿ ಲೋಹ ಪ್ರತಿಮೆಗಳು ವೀಜಯನ 
ಕಾಲದ ಶೈಲಿಯನ್ನನುಸರಿಸಿಯೂ ತುಂಬ ಕಲಾತ್ಮಕವಾಗಿ ಇರುವ ಶಿಲ್ಪಗಳಾಗಿವೆ. ಸ > oN 


ಚಿತ್ರ ಕಲೆಯ 
Eid ವ್ಯ ಹೇಳುವುದಾದರೆ Sms, ವೀರಭದ್ರಗುಡಿಯಲ್ಲಿ ವಿಜಯನಗರ ಕಾಲದ ದಕ್ಷಯಜ್ಞನಾಶಕಥಾ ಸಹಿತವಾದ 
Mee cab ig a ಈ ಕಾಲದ ಪರಂಪರೆಯನ್ನು ಬಹುಶಃ ಮೈಸೂರರಸರು ಪಾಲಿಸಿ ಬರೆಸಿರುವ ವೀರಭದ್ರ ಚಿತ್ರಗಳಲ್ಲಿ, ವೀರಭದ್ರ 
>, 2 ಒತ್ತಿನಿಂತಿರುವ ಬದಲು, ಅದರ ಶಿರಭಾಗದಿಂದ ಎತ್ತಿ ಹಿಡಿದಿರುವಂತೆ ಹಾಗು ಭದ್ರಕಾಳಿಯ ಸಹಗಾಮಿಯಾಗಿ, 


ಶಿಲ್ಪಗಳಲ್ಲಿ ಭದ್ರಕಾಳಿ ಕಾಣಿಸಿ 
್ರ ಕೊಳ್ಳುವುದು ಬಹುತೇಕ ವೀರಭದ್ರ ಶಿಲಾ ಪ್ರಭಾವಳಿಯ ಕಿರು ಉಬ್ಬುವಾಗಿ ಅಥವಾ ಹರಕೆ ಶಿಲ್ಪಗಳ 


ಒಟ್ಟಾರೆ ವಿಜಯನಗರ 
ಹಂಪೆಯ ಹಬ್ಬದ ಅಟಿರನಗಳು ಅನ್ನ © ವೀರಭದ್ರನ ಕುರಿತಂತೆ ವೀರವರ್ಣನೆಗಳುಳ್ಳ ಕಾವ್ಯ, ಸಾಹಿತ್ಯ, ಶಾಸನ, ಜಾನಪದ ವಡಬುಗಳಿದ್ದಂತ 
ಸಂಖ್ಯೆಯಲ್ಲಿ, ವೈವಿಧ್ಯದಲ್ಲಿ ತುಂ ನ: ಮಾದ ವೀರಭದ್ರನ ಉತ್ಸವಾದಿಗಳು, ವೀರಭಂಗಿಯ ವೀರ್ಮವತ್ತಾದ ಶಿಲ್ಪಸ್ಪರೂಪಗಳು ಗಾತ್ರದಲ್ಲಿ 
ಇನ ಮಂಬಿಕೊಂಡಿರುವುದು ಕಾಣಬರುತ್ತದೆ. ನಯಗಾರಿಕೆಯ ಶಿಲ್ಪಗಳಿಗಿಂತ ಒರಟುಗಲಿ ನ ಶಿಲ್ಪಗಳು ಹಾಗು ವೀರಭದ್ರನ 
ಸ್‌ D2 


16 


ಚಿಕ್ಕ ಚಿಕ್ಕ ಹರಕೆ ಶಿಲ್ಪಗಳು, ವೀರಭದ್ರ ಹಲಗೆ ಘನಗಳೂ ಕಾಣಬರುತ್ತವೆ (ಕೊಡಗಿನ ದೊಡ್ಡಮಳತೆ ಗ್ರಾಮದ ಹೊನ್ನಮ್ಮ ದೇಗುಲದ 
ಕಿರುವೀರಭದ್ರ ಶಿಲ್ಪ, ತಾಕೇರಿಯ AA 83, ಹಬ್ಬದ ಕೊಂಡಕ್ಕೆ ತರುವ ಕಿರು ವೀರಭದ್ರ ಶಿಲೆ ಹಾಗೂ ಲೋಹಶಿಲ್ಪ್ಲ, ನಂಜರಾಯಪಟ ಣದ 
ದುಬಾರೆ ಕಾಡಿನ ಜೇನುಕುರುಬರ ಆರಾಧಿತ ಕಿರುಶಿಲ್ಪ ಕೊಡಗಿನ ಕೆಲವು ವೀರಶೈವಮಠಗಳಲ್ಲಿ ವೀರಭದ್ರ ಹಲಗೆ ಘನಗಳು, ಹಾಗೂ ಅಡಕೆ 
ದಾಳುವಿನ ಹುಲುಕೋಡಯ್ಮನ ಹಬ್ಬದಲ್ಲಿ ದಲಿತರು ತರುವ ವೀರಭದ್ರ ಹಲಗೆಗಳು ಹಾಗೂ ಇತರೇ ಎಡೆಯ ಇದೇ ಬಗೆಯ ಶಿಲ್ಪಗಳು 
ವಿಜಯನಗರ ಕಾಲದ ಮಾದರಿಯನ್ನು ಹೋಲುತ್ತವೆ). ಇವೆಲ್ಲ ಜನಪದ ಆಚರಣೆ ಹಾಗೂ ಹಬ್ಬಗಳಲ್ಲಿ ಹೆಚ್ಚು ಸಡಗರ ಪಡೆದದ್ದು ವಿಜಯನಗರ 
ಕಾಲದಿಂದಲೇ ಎಂದೆನಿಸುತ್ತದೆ. ಹಂಪೆಯ ಹಬ್ಬದ ಆಚರಣೆಗಳು ಪಾರಂಪರಿಕವಾಗಿ ವೀರಭದ್ರನ ಜಾತ್ರೆ, ಉತ್ಸವಗಳಲ್ಲಿ ಮಿಳಿತವಾಗಿ ಗ್ರಾಮ 
ಗ್ರಾಮಗಳಲ್ಲಿ ಇಂದಿಗೂ ಕಾಣಬರುವುದೇ ಅದಕ್ಕೆ ಸಾಕ್ಲಿ. ವಿಜಯನಗರ ಕಾಲದ ಜನಮಾನಸದಲ್ಲಿ ಸಾಮ್ರಾಜ್ಮ ರಕ್ಷಣೆಯ ಸಾಮಾಜಿಕ ಹೊಣೆಗಾರಿಕೆ 
ಹಾಗು ಆಕ್ರಮಣಕ್ಕೆದುರು ಹೋರಾಡುವ ವೀರ ಪ್ರವೃತ್ತಿಯನ್ನು ಬೆಳೆಸುವ ಸಾಧನವಾಗಿ ವಿಜಯನಗರ ಕಾಲದ ಸಾಹಿತ್ಮ, ವಾಸ್ತು-ಶಿಲ್ಪಗಳಲ್ಲಿ, 
ವೀರಭದ್ರಾನ್ನಯ ಪರಂಪರೆಯನ್ನು ಹೀಗೆಲ್ಲ ಬಳಸಿಕೊಂಡುದುದು ಕಾಣಬರುತ್ತದೆ. ವಾದ್ಮ ಹಾಗು ನೃತ್ಮಗಳ ದೃಷ್ಟಿಯಿಂದ ಕರಡೆ, ಸಮ್ಮಾಳ, 
ನಗಾರಿ, ದಿಮ್ಮು, ತಾಳಮೌರಿ, ಶೃತಿ ಕಹಳೆ, ಇತ್ಕಾದಿ ವೀರವಾದ್ಮಗಳ ಧ್ವನಿಗೆ ಮೇಳೈಸಿಕೊಂಡು ಪುರವಂತ/ವೀರಗಾಸಿ/ಲಿಂಗದ weds 
ಕುಣಿತವಾಗಲಿ, ವೀರವೇಷಭೂಷ, ಶಸ್ತ್ರಪವಾಡವಾಗಲಿ, ಅನುಗುಣ ವಡಬುಗಳ ಉಗ್ಗಡಿಕೆಯಾಗಲಿ, ಆಂದ್ರದಲ್ಲಿ ಕಾಣಬರುವ ವೀರನಾಟ್ಕದಂಥ 
ಮಧ್ಯರಾತ್ರಿಯ (ಶಿವರಾತ್ರಿಯಲ್ಲೂ ಸಹ) ನೃತ್ಸವಾಗಲಿ, ಕಡಪಾ ಜಿಲ್ಲೆಯ ರಾಚೋಟಿ ವೀರಭದ್ರನ ಕೆಂಡೋತ್ಸವ, ಶಸ್ತ್ರಪವಾಡವಾಗಲಿ, ಯುಗಾದಿ 
ಸಮಯದಲ್ಲಿ ಶ್ರೀಶೈಲದಲ್ಲಿ ನಡೆಯುವ ಪುರವಂತ/ವೀರಗಾಸಿಗಳ ವೀರಕ್ರೀಡೆ, ಅಗ್ನಿಕೊಂಡ ಪಾದಚಲನೆಯಾಗಲಿ ಇವೆಲ್ಲ ಜಾನಪದ 
ವೀರಶೈಲಿಯನ್ನು ಸಮೃದ್ಧ ವಿಜಯನಗರ ವೀರ ಪರಂಪರೆಯ ಪ್ರತೀಕಗಳಾಗಿ ನಡೆದುಬರುತ್ತಿವೆ. ಇಂಥ ವೀರಕಲೆಗಳು ವಿಜಯನಗರ ಕಾಲದಲ್ಲಿ 
ಗ್ರಾಮ ಗ್ರಾಮಗಳಲ್ಲಿ, ಊರು ಊರುಗಳಲ್ಲಿ ಸಾಂಸ್ಕೃತಿಕ ಚಲಾವಣೆಯನ್ನು ಸಡಗರದಿಂದ ಪಡೆದ ಬಗ್ಗೆ ಸಾಹಿತ, ಶಿಲ್ಪ, ಶಾಸನ ಇತ್ಕಾದಿಗಳು 
ದನಿಯಾಡಿವೆ. ಹೀಗೆ ಜನಪದದಲ್ಲಿ, ಶಿಷ್ಟದಲ್ಲಿ ಸಮಸಮನಾಗಿ ಮಿಳನಗೊಂಡಿರುವ ವೀರಭದ್ರನ ವೀರಯೋಗ, ಇತಿಹಾಸದ ಹಾದಿಯಲ್ಲಿ ನಡದು 
ಬಂದು ಈ ನಾಡಿನ ಶ್ರೇಯ ವೀರಭೋಗಕ್ಕೆ ಕಾರಣವಾಗಿದೆ. 


ಟಿಪ್ಪಣಿಗಳು 


1. (i) ಸೋಮಶೇಖರ ಇಮ್ರಾಪುರ, 1986, 'ಹನುಮಂತನ ಲಿಂಗಧಾರಣ', ಮಾಮಿಡಿ-ಭದ್ರಾಂಕ 2, ಶ್ರೀ ಜಚನಿ ಅಧ್ಯಯನ ಪೀಠ ಮತ್ತು 
ಸಂಶೋಧನ ಸಂಸ್ಥೆ, ಬೆಂಗಳೂರು, ಸಂ..6, ಸಂ. 33, ಪ್ರ. 9. 


(ii) ಎಂ. ಚಂದ್ರಶೇಖರ ಆರಾಧ್ಯ, 'ವಿರೇಶನಿಂದ ಹನುಮಂತನಿಗೆ ಶಿವದೀಕ್ಷೆ, ಮಾಮಿಡಿ, ಅದೇ ಪ್ರ. 8. 


2. ಕೆ.ಎಂ. ಸುರೇಶ್‌, 1988, ಸ್ಥಲ್ಪರಲ್‌ ಆರ್ಟ್‌ ಆಫ್‌ ಹಂಪಿ, ಪುರಾತತ್ವ ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, ಪು. 54. 

3. ಎ.ಕೆ; VIL (ರೈಸ್‌ ಅವೃತ್ತಿ), ಚನ್ನಗಿರಿ 28, ಕ್ರಿ.ಶ. 1404. 

4. ಎಕ IV (1975), ಮೈಸೂರು ಜಿಲ್ಲೆ, ಚಾಮರಾಜನಗರ 372 (ಮಲೆಯೂರು), ಕ್ರಿ.ಶ. 1422. 

3. ಇತಿಹಾಸ Dore, ಸ. 121, 1997, ಪ್ರ" 233. 

6 ಎಚ್‌.ಎಲ್‌ ನಾಗೇಗೌಡ, ಹಳವರು ಮತ್ತು ಅವರ mad, ಸಾಹಿತ್ಯ ಸದನ ಪ್ರಕಾಶನ, ಬೆಂಗಳೂರು, ಪು. 27. 

] ಎಕ: IX (ರೈಸ್‌ ಆವೃತಿ), ನೆಲಮಂಗಲ 77 (ಶಿವಗಂಗೆ, ಕ್ರಿ.ಶ. 1514. 

8. ವೆಂಕಟೇಶ ಬಾ ಜೋಶಿ, 1978, ಪ್ರೀ ವೀರಭದ್ರ ಭಕ್ತಿರಸಮಾಲೆ ಶ್ರೀ ವೀರಭದ್ರ ದೇವಸ್ಥಾನ, ಗೊಡಚಿ, ಪು. vil ಮತ್ತು 21. 

9. ಎಂ.ಜಿ. ನಾಗರಾಜ್‌, 1999, ಸಾಂಸ್ಕೃತಿಕ ಶ್ರೀ ವೀರಭದ್ರಸ್ತಾಮಿ, ಶ್ರೀಮದ್ರಂಭಾಪುರಿಪೀಠ, ಬಾಳೆಹೊನ್ನೂರು, ಪು. 87. 

10. ಎಂ.ಜಿ. ನಾಗರಾಜ್‌, 'ಹಾಸನ ಜಿಲ್ಲೆಯ ವೀರಶೈವ ಮಠಗಳು', ಇತಿಹಾಸದರ್ಶನ, ಸಂ. 121, 1997, ಕರ್ನಾಟಕ ಇತಿಹಾಸ ಅಕಾಡೆಮಿ, 
ಬೆಂಗಳೂರು, ಪು. 227. 

11. ಕೆ.ಎಂ. ಸುರೇಶ್‌, 1988, ಸ್ಥಲ್ಪರಲ್‌ wos, ಆಫ್‌ ಹಂಪಿ, ಪುರಾತತ್ವ ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, ಪು. ೨೨. 

12. ಎಂ.ಜಿ. ನಾಗರಾಜ್‌, 1999, ಸಾಂಸ್ಕೃತಿಕ ಶ್ರೀ ವೀರಭದ್ರಸ್ತಾಮಿ, ಅದೆ, ನೋಡಿ, ಹಾಗೂ ಈತ್ರೀಚಿನ ಕ್ಷೇತ್ರ ಕಾರ್ಯ ಗಳಿಂದ ತಿಳಿದ 
ವಿಷಯ. 

13. ಸೌ.ಇಂಇ., VII, 565, ಪು. 335. 


17 


ಕೆಳದಿ ವೇಂಕಟೇಶ ಜೋಯಿಸ್‌ ಅವರು ಲೇಖನವೊಂದರಲ್ಲಿ (ಇತಿಹಾಸ ದರ್ಶನ, ಸ. 161, 2001) ಉಲ್ಲೇಖಿಸಿರುವ ಪಾಠ. | 
ನಂಜುಂಡದೇವ ಕವಿಯ ಭೈರವೇಶ್ವರ ಕಾವ್ಯ, (ಸಂ.) ಶಿವಬಸವಸ್ವಾಮಿಗಳು, 1ನೇ ಸಂಧಿ, ಪದ್ಧ 108, ಪ್ರ 73. 
ಶಾಂತಲಿಂಗದೇಶಿಕಕ್ಕತ ಭೈರವೇಶ್ವರ ಕಾವ್ಯದ ಕಥಾಮಣಿಸೂತ್ರ ರತ್ನಾಕರ ಭಾಗ ೧, (ಸಂ.) ಡಾ. ಆರ್‌.ಸಿ. ಹಿರೇಮಠ, ಡಾ. ಎಂ.ಎಸ್‌. 
ಸುಂಕಾಪುರ, 1964, ಕವಿವಿ. ಪು 121. 

ಕೆ. ರವೀಂದ್ರನಾಥ್‌, 'ಗುಂಡ-ಬ್ರಹ್ಮಯ್ಕಗಳು ಒಂದು `'ದಾಖಲೆ', ಇತಿಹಾಸದರ್ಶನ, ಸಂ. 15, 2000, ಪ್ರ 77. 

ಸೌಇಂಇ, IX, aot | x. 189, ಪ್ರ 184. 

BROS, ಪಾಲ್‌, 1981, ಹಿಂದೂ ರಿಲಿಜನ್‌ ಅಂಡ್‌ ಐಕನೋಗ್ರಫಿ ಸು. 1 ಪು 131. 

ಶ್ರೀನಿವಾಸ ವಿ. ಪಾಡಿಗಾರ್‌, 1975, ಸ್ಥಲ್‌ಚರ್ಟ್‌ ಇನ್‌ ಅರಳಿ ತೀರ್ಥ, ಕು.ಜೆಎಂ.ಎಸ್‌್‌, ಸು. 67, ಪ್ರ 26. 

ಇದರತ್ತ ನಮ್ಮ ಗಮನ ಸೆಳೆದವರು ಡಾ. ಕೆ.ಟಿ. ಸುದರ್ಶನ ಅವರು. 

ಈ ಕತೆಯನ್ನು ಚೇಳೂರಿನ ನಿವೃತ್ತ ಶಿಕ್ಷಕ ಶ್ರೀ ಎಸ್‌. ಸಿದ್ದಪ್ಪನವರು ಮತ್ತು ಪ್ರೊ. ಎಸ್‌. ಬಸವರಾಜು ಅವರು ತಿಳಿಸಿದರು. 
ಶಿವನ ಹಳ್ಳಿ ವೀರಭದ್ರ ಲೋಹ ಶಿಲ್ಪವನ್ನು ಗಮನಕ್ಕೆ ತಂದವರು ವಾರ್ತಾ ಇಲಾಖೆಯ ನಿವೃತ್ತ ಅಧಿಕಾರಿ ಶ್ರೀ ವಿ.ಸಿ. ಮಂಡಿ ಅವರು. 
ಹೆಬ್ಬೂರಿನ ಸೋಮೇಶ್ವರ ದೇಗುಲದ ಅರ್ಚಕರಾದ ಹಿರೇಮಠದ ಶ್ರೀ ಸಿದ್ದಲಿಂಗಾರಾಧ್ಯರು ಈ ಶಿಲ್ಪವನ್ನು ನೋಡಲು ನೆರವಾದರು. 


18 


2. ಕೃಷ್ಣದೇವರಾಯನ ಸರಸ್ವತಿ ನಮೂನೆಯ ಅಪ್ರಕಟಿತ ನಾಣ್ಯ 


— ಎನ್‌. ಹವಳೆಯ್ಯ 


ವಿಜಯನಗರದ ಅಪ್ರಕಟಿತ ನಾಣ್ಮಗಳು ಇತ್ತೀಚಿಗೆ ಬೆಳಕಿಗೆ ಬರುತ್ತಿರುವುದು ಬಲು ಸಂತೋಷದ ಸಂಗತಿ. ಅದರಲಿ ಯೂ ಈ ಮಾತು 
ವಿಶೇಷವಾಗಿ ತಾಮ್ರದ ನಾಣ್ಯಗಳಿಗೆ ಅನ್ವಯಿಸುತ್ತದೆ. ಚಿನ್ನ ಹಾಗೂ ಬೆಳ್ಳಿಯ ನಾಣ್ಮಗಳು ಅಷ್ಟು ಸುಲಭವಾಗಿ ಬೆಳಕಿಗೆ ಬರುವುದು ಕಷ್ಟ. 
ಸಾಮಾನ್ಯವಾಗಿ ಅವುಗಳು ಅಕ್ಕಸಾಲಿಗನ ಮೂಸೆಯಲ್ಲಿ ಕರಗಿಹೋಗುವುದೇ ಜಾಸ್ತಿ. ಆದರೆ ತಾಮ್ರದ ನಾಣ್ಮಗಳಿಗೆ ಬೆಲೆ ಕಡಿಮೆಯಾದುದರಿಂದ, 
ಅವು WE, ಸಂಗ್ರಹಕಾರರ ಮೂಲಕ ನಾಣ್ಮಶಾಸ್ತ್ರಜ್ಞರಿಗೆ ಸುಲಭವಾಗಿ ದೊರಕುತ್ತವೆ. ಈ ರೀತಿಯ ಒಂದು ತಾಮ್ರದ ನಾಣ್ಮ ಇತ್ತೀಚೆಗೆ ನನ್ನ 
ಸಂಗ್ರಹಕ್ಕೆ ಬಂದಿತು. ಅದನ್ನು ಅಭ್ಯಾಸ ಮಾಡಿದಾಗ ಹಾಗೂ ಈವರೆಗೆ ವಿಜಯನಗರ ನಾಣ್ಯಗಳನ್ನು ಕುರಿತಾದ ಪ್ರಕಟವಾಗಿರುವ, ಇತ್ತೀಚಿನ 
ಗ್ರಂಥಗಳನ್ನು ಗಮನಿಸಿದಾಗ, ನನ್ನ ಬಳಿಯ ಈ ತಾಮ್ರದ ನಾಣ್ಮ ಅಪ್ರಕಟಿತವೆಂಬುದಾಗಿ ತಿಳಿದುಬಂದಿತು. ಅಂದರೆ ಎ.ವಿ. ನರಸಿಂಹ 
ಮೂರ್ತಿಯವರಾಗಲ್ಲಿ' ಗಣೇಶ ಮತ್ತು ಗಿರಿಜಾಪತಿಯವರಾಗಲೀ್‌ ಈ ನಾಣ್ಕವನ್ನು ತಮ್ಮ ವಿದ್ವತ್‌ಪೂರ್ಣ ಗ್ರಂಥಗಳಲ್ಲಿ ಸೇರಿಸಿಲ್ಲ. ಸ್ವಲ್ಪ 
ಹಿಂದೆ ಗ್ರಂಥ ರಚಿತವಾದ ಎನ್‌. ರಮೇಶನ್‌' ಹಾಗೂ ಶಂಕರನಾರಾಯಣ" ಅವರ ಗ್ರಂಥಗಳಲ್ಲಿಯೂ ಈ ನಮೂನೆಯ ನಾಣ್ಮದ ಪ್ರಸ್ತಾಪವಿಲ್ಲ. 
ಇವೆಲ್ಲವನ್ನೂ ಗಮನಿಸಿ, ಈ ನಾಣ್ಯವನ್ನು ಇಲ್ಲಿ ಪ್ರಕಟಿಸುತ್ತಿದ್ದೇವೆ. ಈ ನಾಣ್ಮದ ವಿವರಗಳು ಕೆಳಗಿನಂತಿವೆ. 


ಲೋಹ : ತಾಮ್ರ 
ಅಳತೆ : 1.2 ಸೆಂ.ಮಿ. ವ್ಮಾಸ 
ತೂಕ : 3ಗ್ರಾ. 150 ಮಿ.ಗ್ರಾಂ. 
ಆಕಾರ : ವರ್ತುಲಾಕಾರ 
ದಪ್ಪ : 1 ಮಿಮಿ. 
ಮುಮ್ಮುಖ : ನವಿಲಿನ ಹಿಂಬದಿಯಲ್ಲಿ ದೇವತೆ, ದೇವತೆಯ ಕಿರೀಟ ಚೆನ್ನಾಗಿ ಕಾಣಬರುತ್ತದೆ, ಎಡಗೈ ಸ್ವಲ್ಪ ಮೇಲೆತ್ತಿ ಏನನ್ನೋ 
ಹಿಡಿದಿರುವಂತೆ ಕಾಣುತ್ತದೆ - ಆದರೆ ಸ್ಪಷ್ಟವಿಲ್ಲ. 
ಹಿಮ್ಮುಖ : ಮೂರು ಸಾಲುಗಳ ನಾಗರೀ ಬರಹ 
ಪ್ರತಾಪ 
ಕೃಷ್ಣ 
ರಾಯ 


ವಿಜಯನಗರ ಅರಸರು ಸಾಮಾನ್ಯವಾಗಿ ದೇವತೆಗಳ ಪತಿ-ಪತ್ನಿಯರನ್ನು ಒಟ್ಟಿಗೆ ಸೇರಿಸಿ ನಾಣ್ಯಗಳನ್ನು ಟಂಕಿಸುವ ಪರಂಪರೆಯನ್ನು 
ವಿಶೇಷವಾಗಿ ಬಳಕೆಗೆ ತಂದರು. ಶಿವ-ಪಾರ್ವತಿ, ಲಕ್ಟೀ-ನಾರಾಯಣ, ಲಕ್ಷ್ಮೀ-ನರಸಿಂಹ, ರಾಮ-ಸೀತೆ, ವೆಂಕಟೇಶ್ವರ-ಶ್ರೀದೇವಿ-ಭೂದೇವಿ, 
ಬ್ರಹ್ಮ -ಸರಸ್ವತಿ ಮುಂತಾದ ದೇವತೆಗಳ ನಾಣ್ಯಗಳನ್ನು ವಿಜಯನಗರದ ಅರಸರು ಅಚ್ಚು ಹಾಕಿಸಿದರು ಎನ್ನುವುದು ತಿಳಿದಿರುವ ವಿಷಯವೇ ಆಗಿದೆ. 
ಹಾಗೆ ನೋಡಿದರೆ ಈ ಪರಂಪರೆಯನ್ನು ವಿಜಯನಗರದಲ್ಲಿ ಮೊದಲು ಆರಂಬಿಸಿದವನು ಎರಡನೆಯ ಹರಿಹರ. ಶಿವ-ಪಾರ್ವತಿ, ಲಕ್ಷ್ಮೀ- 
ನಾರಾಯಣ, ಲಕ್ಸೀ-ನರಸಿಂಹ ಮತ್ತು ಬ್ರಹ್ಮ-ಸರಸ್ವತಿಯರ ಚಿತ್ರಗಳುಳ್ಳ ನಾಣ್ಯಗಳನ್ನು ಮೊಟ್ಟ ಮೊದಲನೆಯ ಬಾರಿಗೆ ಟಂಕಿಸಿದ ಕೀರ್ತಿ ಈ 
ದೊರೆಗೆ ಸೇರುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಇವನು ಟಂಕಿಸಿದ ಚಿನ್ನದ ಅರ್ಧ ವರಾಹ ನಾಣ್ಯದ ಮುಮ್ಮುಖದಲ್ಲಿ 
ಪದ್ಮಾಸನದಲ್ಲಿ ಕುಳಿತಿರುವ ಬ್ರಹ್ಮ ಮತ್ತು AA ೈತಿಯರ ಚಿತ್ರಗಳಿವೆ. ಸರಸ್ವತಿಯು ವೀಣೆ ಮತ್ತು ಪುಸ್ತಕಗಳನ್ನು ಹಿಡಿದಿರುವುದರಿಂದ, 
ಈಕೆಯನ್ನು ಸರಸ್ವತಿಯೆಂದು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಇದು ಹರಿಹರನ ನಾಣ್ಯ್ಕವಾದುದರಿಂದ ನಾಗರೀ ಲಿಪಿಯಲ್ಲಿ 'ಪ್ರತಾಪ 


ಹರಿಹರ' ಎಂಬ ಮೂರು ಸಾಲಿನ ಬರಹವಿರುತ್ತದೆ." 


ಈಗ ದೊರಕಿರುವ ನಾಣ್ಮದ ಮುಮ್ಮುಖದಲ್ಲಿ ಆಕೆಯನ್ನು ಸರಸ್ವತಿ ಎಂದು ಗುರುತಿಸಲು ಕೇವಲ ನವಿಲಿನ ಚಿತ್ರ ಮಾತ್ರವಿದೆ, 
ವೀಣೆಯಾಗಲೀ ಪುಸ್ತಕವಾಗಲೀ ಇಲ್ಲ. ನವಿಲು ಸರಸ್ವತಿಯ ವಾಹನ. ಆ ಚಿತ್ರ ಈ ನಾಣ್ಯದಲ್ಲಿ ಇರುವುದರಿಂದ ಈಕೆಯನ್ನು ಸರಸ್ವತಿಯೆಂದು 
ಗುರುತಿಸಬಹುದು. ವಿಜಯನಗರ ಕಾಲದ ಸರಸ್ವತಿಯ ಶಿಲ್ಪಗಳಲ್ಲಿ, ಆಕೆಯ ಕೈಯಲ್ಲಿ ವೀಣೆ ಮತ್ತು ಪುಸ್ತಕಗಳಿರುವುದು ನಮಗೆ 
ತಿಳಿದಿರುವುದರಿಂದ, ವಿಜಯನಗರ ಶಿಲ್ಪಿಗಳಿಗೆ ಈ ಅಂಶ ಗೊತ್ತಿದ್ದಿತು. ಆದರೂ ಇವನ್ನು ಇಲ್ಲಿ ಬಿಟ್ಟಿರುವುದು ಗಮನಾರ್ಹವಾದ ಅಂಶ. 


19 


ಈ ನಾಣ್ಮದ ಮೇಲೆ ಬ್ರಹ್ಮನ ಚಿತ್ರವಿಲ್ಲದೆ ಕೇವಲ ಸರಸ್ವತಿಯ ಚಿತ್ರವಿರುವುದು Jenene ree 
ಗಳನ್ನು ಗಮನಿಸಿದರೆ, ಶಿವ-ಪಾರ್ವತಿ ನಮೂನೆಯ ನಾಣ್ಯಗಳನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲವುಗಳಲ್ಲಿ f 5 

ia wie ಮೇಲೆ ಕಾಣುತ್ತೇವೆ. ಉದಾಹರಣೆಗೆ ಬಾಲಕೃಷ್ಣ, ವೆಂಕಟೇಶ್ವರ, ಲಕ್ಷ್ಮಿ, ಗರುಡ, ನಂದಿ ಇತ್ಕಾದಿ. ಬಾಲಕೃಷ್ಣನ ನಾಣ್ಯದಲ್ಲಿ vies 
ek ಕಾಣುತ್ತೇವೆ. ವೆಂಕಟೇಶ್ವರ ನಮೂನೆಯ ನಾಣ್ಯ ದಲ್ಲಿ ಕೇವಲ ವೆಂಕಟೇಶ್ವರನನ್ನು ಮಾತ್ರ ತೋರಿಸಲಾಗಿದೆ. ಅದೇ ರೀತಿ sp 
ನಮೂನೆಯ ನಾಣ್ಯದಲ್ಲಿ ಕಮಲದ ಮೇಲೆ ಕುಳಿತಿರುವ OF $ಿ ಯನ್ನು ಮಾತ್ರ ತೋರಿಸಲಾಗಿದೆ. ವಿಷ್ಣುವಾಗಲಿ ನರಸಿಂಹನಾಗಲೀ cin 
ಹರಿಹರನು ಟಂಕಿಸಿದ ನಾಣ್ಯಗಳ ನಮೂನೆಯಲ್ಲಿ ಒಂದು ದೇವತೆಯನ್ನು ಬಿಟ್ಟು, ಕೇವಲ ಇನ್ನೊಂದೇ ದೇವತೆಯನ್ನು ವಿನ್ನಾ pis 
ಪದ್ಧತಿಯ ಬಗೆಗೆ ಕೃಷ್ಣದೇವರಾಯನಿಗೆ ವಿಶೇಷ ಒಲವು ಇದ್ದಿತೆಂದು ಇದರಿಂದ ನಿರ್ಧರಿಸಬಹುದು. ಆದುದರಿಂದ ಬ್ರಹ್ಮನನ್ನು a ಲ 
ಸರಸ್ವತಿಯ ಚಿತ್ರವನ್ನು ಮಾತ್ರ ಹಾಕಿಸಿರುವುದು ಈ ಪದ್ಧತಿಗೆ ಅನುಗುಣವಾಗಿಯೇ ಇದೆ. ಬ್ರಹ್ಮನಿಗೆ ಅಂತಹ ಮಹತ್ತರವಾದ ಸ್ಥಾನವೇನೂ 
ಇರಲಿಲ್ಲವೆಂಬುದನ್ನು ಇಲ್ಲಿ ನೆನೆಯಬೇಕು. ಆದರೆ, ಅದೇ ಮುಖ್ಯ ಕಾರಣವೇನಲ್ಲ, ಏಕೆಂದರೆ ಬಿಡಿ ಶಿಲ್ಪಗಳಲ್ಲಿ ಬ್ರಹ್ಮನನ್ನು ಕಾಣುತ್ತೇವೆ. 


ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಇದೊಂದು ವಿಶಿಷ್ಟವಾದ ನಾಣ್ಯವೆಂಬುದು ಗೊತ್ತಾಗುತ್ತದೆ. ವಿಜಯನಗರ ನಾಣ್ಮಶಾಸ್ತ್ರ 
ಇತಿಹಾಸದಲ್ಲಿ ಕೃಷ್ಣದೇವರಾಯನಿಗೆ ಉತ್ತಮವಾದ ಸ್ಥಾನವಿದೆ. ಇದುವರೆಗೆ ಅವನ, ಚಿನ್ನ, ಬೆಳ್ಳಿ ಹಾಗೂ ತಾಮ್ರದ ನಾಣ್ಯಗಳು ಹತ್ತೊಂಬತ್ತು 
ನಮೂನೆಗಳಲ್ಲಿ ದೊರಕಿವೆ.” ಇಷ್ಟೊಂದು ವೈವಿಧ್ಯಮಯ ನಮೂನೆಯ ನಾಣ್ಕಗಳು ವಿಜಯನಗರ ರಾಜನ ಕಾಲದಲ್ಲಿ ಕಾಣಬರುವುದಿಲ್ಲ. ಈಗ 
ನಾವು ಪತ್ತೆ ಮಾಡಿರುವ ನಾಣ್ಮ ಇಪ್ಪತ್ತನೆಯ ನಮೂನೆಯ ನಾಣ್ಮ. ಇನ್ನೂ ಪತ್ತೆಯಾಗದ ನಾಣ್ಕಗಳು ಬೇಕಾದಷ್ಟವೆ ಎಂಬುದು “ಇದರಂದ 
ವ್ಯಕ್ತವಾಗುತ್ತದೆ. 

ಟಿಪ್ಪಣಿಗಳು 
1. ಎ.ವಿ. ನರಸಿಂಹಮೂರ್ತಿ, 1991, ಕಾಯಿನ್ಸ್‌ ಅಂಡ್‌ ಕರಿ Ago ಇನ್‌ ವಿಜಯನಗರ ಎಂಪ್ಲೆರ್‌, ವಾರಣಾಸಿ. 
ಎ.ವಿ. ನರಸಿಂಹಮೂರ್ತಿ, 1997, ಕಾಯಿನ್ಸ್‌ ಅಂಡ್‌ ಕರೆನ್ಸಿ Axo ಇನ್‌ ಕರ್ನಾಟಕ್ಕ ಮೈಸೂರು. 
2. ಗಣೇಶ ಮತ್ತು ಗಿರಿಜಾಪತಿ, 1998, ವಿಜಯನಗರ ಕಾಯಿನ್ಸ್‌ ಬೆಂಗಳೂರು. 
3. ಶಂಕರನಾರಾಯಣ ಎನ್‌, 1997, ಎ ಕ್ಯಾಟಲಾಗ್‌ ಆಫ್‌ ವಿಜಯನಗರ ಕಾಯಿನ್ಸ್‌ ಇನ್‌ ಮದ್ರಾಸ್‌ ಗವರ್ಣ್‌ಮೆಂಟ್‌ ಮ್ಯೂಸಿಯಂ. 


4. ರಮೇಶನ್‌ ಎನ್‌., 1962, ಎ ಕ್ಯಾಟಲಾಗ್‌ ಆಫ್‌ ವಿಜಯನಗರ ಕಾಯಿನ್ಸ್‌ ಇನ್‌ ದಿ ಆಂಧ್ರಪ್ರದೇಶ ಅರ್ಜಿಲಾಜಿಕಲ್‌ ಮ್ಯೂ ಸಿಯಂ, 
ಹೈದರಾಬಾದ್‌. 


೨. ಎ.ವಿ. ನರಸಿಂಹಮೂರ್ತಿ, 1997, ಪೂರ್ವೋಕ್ತ 4 232-34. 
6 sa 256. 


71. ಎ.ವಿ. ನರಸಿಂಹಮೂರ್ತಿಯವರ ಪ್ರಕಾರ ಎಲ್ಲ ಲೋಹದ ನಾಣ್ಯಗಳನ್ನೂ ಸೇರಿಸಿದರೆ, ಅವು ಹತ್ತೊಂಬತ್ತು ನಮೂನೆಗೆ ಸೇರುತ್ತವೆ. 
Poors, 4 274-281. 


20 


3. ಅದೃಶ್ಯ ಕವಿ ಮತ್ತು ಪ್ರೌಢದೇವರಾಯ 


ವಿಜಯನಗರ ಸಾಮ್ರಾಜ್ಮದ ಗತ ವೈಭವವನ್ನು ನಾವು ಕೇವಲ ವಿದೇಶಿ ಪ್ರವಾಸಿಗರ ಬರವಣಿಗೆಗಳಿಂದ ಮಾತ್ರ ಅರಿತುಕೊಳ್ಳಬಹುದು 
ಎಂಬ ಭಾವನೆ ಕೆಲವರಿಗಿರಬಹುದು. ಆದರೆ ನಮ್ಮ ಸಾಹಿತ್ಯದಲ್ಲಿಯೂ ಕೂಡ ಆಯಾ ಕಾಲದ ಸಂಪದ್ಭರಿತ ಸಾಮ್ರಾಜ್ಯಗಳ ಪರಿಸರದ 
ವರ್ಣನೆಗಳು ಉಲ್ಲೇಖಗೊಂಡಿರುವುದನ್ನು ಕಾಣುತ್ತೇವೆ. ವಿಜಯ ಕಲ್ಮಾಣ, ವಿದ್ಮಾನಗರಿ, ಮರೆಯಲಾಗದ ಮಹಾ ಸಾಮ್ರಾಜ್ಮ, ಉತ್ಸವಗಳನಗರ, 
ಸುವರ್ಣನಗರ, ಸಾಹಿತ್ಮ-ಶಿಲ್ಪಕಲೆಯ ಬೀಡು ಎಂದೆಲ್ಲಾ ಹೆಸರುಗಳಿಂದ ಕರೆಯಿಸಿಕೊಂಡು, ಸಾಹಿತ್ಯ ಮತ್ತು ಚರಿತ್ರೆಗಳಲ್ಲಿ ವಿಜೃಂಭಿಸಿದ ಹಾಗೂ 
ಅದಕ್ಕೆ ಕಾರಣ ಕರ್ತನಾದ ರಾಜ ಪ್ರೌಢದೇವರಾಯನ ಬಗ್ಗೆ ಅದೃಶ್ಯ ಕವಿಯು ಕೃತಿ ರಚಿಸಿದ್ದಾನೆ. ಕನ್ನಡ ಸಾಹಿತ್ಮದಲ್ಲಿ ಪ್ರಸಿದ್ದ ರಾಜನೊಬ್ಬನ 
ಶಿರೋನಾಮೆಯನ್ನು ಹೊತ್ತುಕೊಂಡು ರಚಿತವಾದ ಕೃತಿಗಳು ಅತೀ ವಿರಳ. ಧಾರ್ಮಿಕ-ತಿಹಾಸಿಕ ಸಂಗತಿಗಳನ್ನು ಒಳೆಗೊಂಡು ರಾಜಭಕ್ತಿ- 
ಶಿವಭಕ್ತಿಯನ್ನು ಬಿತ್ತರಿಸುವ ಈ ಕೃತಿಯ ಹೆಸರು ಪ್ರೌಢರಾಯನ ಕಾವ್ಯ. ‘ 


ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು, ಚೈನರಿಗೆ ಬಸದಿಗಳನ್ನು, ಮುಸ್ಲೀಮರಿಗೆ ಮಸೀದಿಗಳನ್ನು ಕಟ್ಟಿಸಿಕೊಟ್ಟು ಸರ್ವಧರ್ಮಗಳನ್ನು ಸಮನ್ವಯ 
ದೃಷ್ಟಿಯಿಂದ ಕಂಡ ಮತ್ತು ಭಾಷೆ-ಸಾಹಿತ್ಮ-ಸಂಸ್ಕೃತಿಯ ಬೆಳವಣಿಗೆಗಾಗಿ ನೂರಾರು ಕವಿಗಳಿಗೆ ಆಶ್ರಯ ನೀಡಿದ, ಸ್ವತಃ ಕವಿಯೂ ಪಂಡಿತನೂ 
ಆಗಿದ್ದ ಸಂಗಮ ವಂಶದ ಪ್ರೌಢದೇವರಾಯ ಆಳಿದ್ದು ಕ್ರಿ.ಶ. 1424ರಿಂದ 1446ರವರೆಗೆ. ಕವಿಯು ಈತನ ಮೇಲಿದ್ದ ಭಕ್ತಿ -ಗೌರವಗಳನ್ನು 
ವಿಶೇಷವಾಗಿ ಕಾವ್ಯ ಕಾಣಿಕೆಯ ಮೂಲಕ ಸಮರ್ಪಿಸಿದ್ದಾನೆ. ಮೂಲತಃ ಕೊಲ್ಹಾರ ದೇಸಗತಿಯ ದೇಸಾಯಿಯಾಗಿದ್ದ ಅದೃಶ್ಯ ಕವಿಯು ಜೀವಿಸಿದ್ದು 
ಸುಮಾರು ಕ್ರಿ.ಶ. 1520ರಲ್ಲಿ. ಈತನಿಗೂ ಮತ್ತು ಪ್ರೌಢದೇವರಾಯನಿಗೂ ಯಾವ ರೀತಿಯ ಸಂಬಂಧವಿತ್ತು ಎಂಬುದನ್ನು ಕಾವ್ಯದಲ್ಲೆಲ್ಲೂ 
ಹೇಳಿಕೊಳ್ಳುವುದಿಲ್ಲ. ಆದರೆ ಕೋಲ್ಹಾರ ದೇಶಗತಿಯ ಮೂಲದ ಬಗ್ಗೆ ಸಂ.ಶಿ. ಭೂಸನೂರಮರಠರು ಸಂಗ್ರಹಿಸಿರುವ ಈ ಕೆಳಗಿನ ಕಥೆಯು 
ಅವರಿಬ್ಬರ ಸಂಬಂಧ ತಿಳಿಸುತ್ತದೆ. * | 


"ನಾಲತ್ವಾಡದಲ್ಲಿದ್ದ ಒಂದು ಗಾಣಿಗರ ಮನೆತನವು ಅಲ್ಲಿಯ ಊರಗೌಡನ ಕಾಟ ತಾಳಲಾರದೆ BNL, BBB, ಬಂದು ಊರ 
ಮುಂದಿರುವ ಹಾಳು ಜಾಗೆಯಲ್ಲಿ ಗುಡಿಸಲು ಹಾಕಿಕೊಳ್ಳುತ್ತಾನೆ. ಅಂದು ಕೋಲ್ಡಾರದ ದೇಸಗತಿಯು ಕ್ಲತ್ರಿಯರಾದ ಭೋಜನಾಯಕರ 
ಒಡೆತನದಲ್ಲಿತ್ತು. ಒಮ್ಮೆ ಪ್ರೌಢದೇವರಾಯನ ಪರಿವಾರ ರಾಚೋಟೇಶ್ವರ ಗುಡಿಯಲ್ಲಿ ಬೀಡು ಬಿಟ್ಟಾಗ ಭೋಜಸಾಯಕ ಬಂದು ಸರಿಯಾದ 
ಆದರೋಪಚಾರ ಸಲ್ಲಿಸಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ, ಉದ್ದೇಶ ಪೂರ್ವಕವೋ, ಅನುದ್ದೇಶ ಪೂರ್ವಕವೋ ಕಾರಣ ಸ್ಪಷ್ಟವಾಗಿಲ್ಲ. ಅವನಿಂದ 
ಮಾನ ಮರ್ಯಾದೆಯನ್ನು ನಿರೀಕ್ಷಿಸಿದ್ದ ಮಹಾರಾಜನ DOCG, ಸುಳ್ಳಾಯಿತು. ಸಿಟ್ಟಿಗೆದ್ದ ರಾಜ ಭೋಜನಾಯಕನ ಶಿರಚ್ಛೇದನ ಮಾಡಲು 
ಆಜ್ಞಾಪಿಸಿದ. ರಾಜಾಜ್ಞೆ ಹೊತ್ತ ಸೈನಿಕರು ಕೋಲ್ಡಾರವನ್ನು ಮುತ್ತಿದರು. ನಾಯಕ ಭಯಭೀತನಾಗಿ ಕೋಲ್ಲಾರ ಬಿಟ್ಟೋಡಿ ದಿಕ್ಕಿನ ಪಾಲಾದ. 
ರಾಯನ ವೀರಭಟರು ಊರನ್ನು ವಶಪಡಿಸಿಕೊಂಡು ಊರಲ್ಲೆಲ್ಲಾ ಬೋಜನಾಯಕನನ್ನು ಹುಡುಕಿದರು. ಆಗ ಊರ ಮುಂದಿನ ಗುಡಿಸಲಲ್ಲಿದ್ದ 
ಗಾಣಿಗನೇ ವೇಷ ಮರೆಸಿಕೊಂಡಿದ್ದ ಭೋಜನಾಯಕನೆಂದು ತಿಳಿದು ಸೈನಿಕರು ನಾಲತ್ವಾಡದ ಗಾಣಿಗನನ್ನು ಕೊಂದು ಹಾಕಿದರು. ಆಗ 
ಜಕ್ಕಣಾರ್ಯರೊಡನೆ ಅಲ್ಲಿಗೆ ಪ್ರೌಢದೇವರಾಯ ಬಂದು ಶೋಧಿಸಲು ಶವದ ಮೈಮೇಲೆ ಲಿಂಗವಿದ್ದುದು ಕಂಡು ಬಂತು. ಗಂಡನ 
ದುರ್ಮರಣಕ್ಕಾಗಿ ಎದೆ ಎದೆ ಬಡಿದುಕೊಂಡು ಅಳುವ ಹೆಂಡತಿಯಿಂದ ಅವರ ಪೂರ್ವ ವೃತ್ತಾಂತವನ್ನೆಲ್ಲ ತಿಳಿದು ಸ್ವತಃ ವೀರಶೈವನಾಗಿದ್ದ 
ಪ್ರೌಢದೇವರಾಯ ವೀರಶೈವನಾದ ಗಾಣಿಗನ ವಧೆಗೆ ಮನನೊಂದು ಪಾಪದ ಪರಿಹಾರಕ್ಕೆ ಗತಿಗಾಣದೆ ಗರ್ಭಿಣಿಯಾಗಿದ್ದ ಗಾಣಿಗನ ಹೆಂಡತಿಯ 
ಹೊಟ್ಟೆಯಲ್ಲಿ ಗಂಡು ಮಗು ಹುಟ್ಟಿದರೆ ಕೋಲ್ಲಾರದ ದೇಸಗತಿ ಆತನಿಗೇ ಸಲ್ಲಬೇಕೆಂದು ಸನದು ಕೊಟ್ಟುಹೋದ. ದೈವಲೀಲೆಯಿಂದ ಗಾಣಿಗನ 
ಹೆಂಡತಿ ಗಂಡು ಮಗುವನ್ನೇ ಹೆತ್ತಳು. ಆತನೇ ಅದೃಶ್ಯ. ಪ್ರೌಢದೇವರಾಯನಿಂದ ದೇಸಗತಿಯನ್ನು ಪಡೆದ ಮೂಲಪುರುಷ". ಈ ಕಥೆಯು 
ಕೋಲ್ವಾರದ ದೇಶಗತಿಯು ಕ್ಲತ್ರಿಯ ಬಭೋಜನಾಯಕನ ಒಡೆತನದಿಂದ, ವೀರಶೈವ ಗಾಣಿಗ ಮನೆತನದ ಅದೃಶ್ಯಪ್ಪನಿಗೆ ದೊರೆತುದುದು 
ಪ್ರೌಢದೇವರಾಯನ ಕೃಪೆಯಿಂದ ಎಂದು ತಿಳಿದು ಬರುತ್ತದೆ. ಈತನು ವಯಸ್ಸಿಗೆ ಬಂದ ಮೀಲೆ ವಿಜಯನಗರದ ರಾಯರ ಆಸ್ಥಾನಕ್ಕೆ ಹೋಗಿ 
ಬರುವ ಸಂಪ್ರದಾಯವಿಟ್ಟುಕೊಂಡಿರಬೇಕು, ಕಾರಣ ಒಳ್ಳೆಯ ವಿದ್ವಾಂಸನಾಗಿದ್ದ. ಈತನು ರಾಜನ ಯಣ ತೀರಿಸಲು ತನ್ನ ಕೃತಿಗೆ ಪ್ರೌಢರಾಯನ 
ಕಾವ್ಯ ಎಂದಿರುವನಲ್ಲದೆ ಮಳೆಯ ಮಲ್ಲೇಶನ ಪುರಾಣ, ಮುಗ್ಗಸಂಗಾರ್ಯರ ಪುರಾಣಗಳನ್ನು ರಚಿಸಿದ್ದಾನೆ. 


ಅದೃಶ್ಯ ಕವಿಯ ಹವ್ಯದ ಕಥಾನಾಯಕ ಪ್ರೌಢದೇವರಾಯನಿರಬಹುದು. ಆದರೆ ಆ ಕಾವೃದ ಸೂತ್ರಧಾರ ಜಕ್ಕಣಾರ್ಯ. ನೂತನ-ಪುರಾತನ 
ಶಿವಶರಣರ ಕಥೆಗಳನ್ನು ಜಕ್ಕಣಾರ್ಯ ಹೇಳುತ್ತಾ ಹೋಗುತ್ತಾನೆ. ಪ್ರೌಢದೇವರಾಯ ಕೇಳುತ್ತಾ ಹೋಗುತ್ತಾನೆ. ಈ ಶರಣರ ಕಥೆಗಳನ್ನು ಕೇಳಲು 
ರಾಜನಲ್ಲಿದ್ದ ಆಸಕ್ತಿ ಕುತೂಹಲ ಎಷ್ಟಿತ್ತೆಂದರೆ 


21 


ನರನಾಥ ತಲೆದೂಗಿ ಬೆರಗಾಗಿ ಮನ ತಿರುಗಿ 


ಹರ ಶರಣರುನ್ನತಿಯ ಕಥೆಯನ್ನಿನ್ನೊಂದ ನೀ 
ನೊರೆವುದೆನೆ ಜಕ್ಕಣಾರ್ಯ ಪೇಳ್ಹಂ ನೃಪಗೆ ಮತ್ತೋಂದು ಸತ್ಯಥೆಯನು 
(ಸಂಧಿ 12, ಪದ್ಮ 22) 


ಅರಸನ ಈ ಆಸಕ್ತಿ ಕುತೂಹಲವನ್ನು ಗಮನಿಸಿದರೆ ಅವನೂ ಸಹ ವೀರಶೈವ ಮತಕ್ಕೆ ಒಲಿದಿದ್ದನು ಎಂಬ ಅಂಶ ಸ್ಪಷ್ಟವಾಗುತ್ತದೆ. 
ಹಿಂದೆ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರ ಮೂಲಕ ಬಿಜ್ಜಳನ ರಾಜಧಾನಿ ಕಲ್ಮಾಣದಲ್ಲಿ ನಡೆದ ವೀರಶೈವ ಧರ್ಮದ ಶರಣ 
ಚಳುವಳಿಯಲ್ಲಿ ಆದ ಪರಿವರ್ತನೆ ಪುನಃ ವಿಜಯನಗರದ ಪ್ರೌಢದೇವರಾಯನ ಕಾಲದಲ್ಲಿ ಅನೇಕ ವೀರಶೈವ ಕವಿಗಳ ನೂರೊಂದು ವಿರಕ್ಷರ 
ಮೂಲಕ ಸಾಹಿತ್ಯ-ಸಂಸ್ಕೃತಿ ಪುನರುಜ್ಜೀವನಗೊಂಡು ವಿಜಯಕಲ್ಮಾಣ ಎಂಬ ಬಿರುದಿಗೆ ಪಾತ್ರವಾಗುತ್ತದೆ." 


ವಿಜಯಕಲ್ಮಾಣದ ವೈಭವವನ್ನು ವರ್ಣಿಸುವ ಕವಿ ಪದ್ಯವೊಂದರಲ್ಲಿ ಅಲ್ಲಿನ ಕೋಟಿ-ಕೊತ್ತಳಗಳನ್ನು ಈ ರೀತಿ ಪರಿಚಯಿಸಿದ್ದಾನೆ. 


ಪರಮ ಸೊಬಗಿಂದೆಸೆವ ಆ ದೇಶವೆಣ್ಣಿನ ಮು 

ಕುರದಂತೆ ಒಪ್ಪಿ ವಿದ್ಯಾನಗರಮೆಸೆಯೆ ಫಣಿ 

ವರ ತನ್ನ ಪೆಡೆಯೆತ್ತಿ ನೋಡುತಿಹನೆಂಬಂತೆ ಮೆರೆವ ಕೋಟೆಯ ತೆನೆಗಳು 

ನರನಾಗ ಪುರಗಳನು ಜರೆದು ಅಮರಾವತಿಯ 

ಸರಿಯಪ್ಪೆನೆಂದುಬ್ಬಿ ಬೆಳೆದವೋ ಎಂದೆಂಬ 

ತೆರದಿ ಬಹುಚೆಲ್ವಿಂದೆ ತತ್ವಟ್ಟಣದ ಸುತ್ತ ಕೋತ್ತಳಗಳೇನೆಂಬೆನೋ 

(ಪ್ರೌ.ಕಾ. ಸಂಧಿ. 1, ಪದ್ಮ ೩೬) 

ಎಜಯನಗರದ ಸಂಪತ್ತು ನಗರ ನಗರಗಳಲ್ಲಿ, ಹಳ್ಳಿ ಹಳ್ಳಿಗಳಲ್ಲಿ ಶಿವದೇವಾಲಯ, ಭಾವಿ, ಕೆರೆ, ಕಾಲುವೆ, ಕಂಗೊಳಿಸುವ ತೋಟ, 
ತಾವರೆಯ ಕೊಳಗಳು ಹಲವು ತರದ ಹಣ್ಣಿನ ವೃಕ್ಷಗಳು ಸಮೃದ್ಧಿಯಿಂದ ಸಾಮ್ರಾಜ್ಯದ ಎಲ್ಲೆಡೆಯೂ ಕಾಣಿಸುತ್ತಿದ್ದವಂತೆ ಮುಂದುವರಿದು 

ಎಲ್ಲಿ ನೋಡಿದರೆ ಕಳವೆಯ ಪೊಲಂಕಾಸಾರ 

ಎಲ್ಲಿ ನೋಡಿದರೆ ಮನಸಿಜನ ಚಾಪದ ಬೆಳೆಯು 

ಎಲ್ಲಿ ನೋಡಿದರೆ ದಾಳಿಂಬ ನಿಂಬೆಯು ದ್ರಾಕ್ಷೆ ಪನಸೀಳೆ ಕಿತ್ರಳೆಗಳು 

ಎಲ್ಲಿ ನೋಡಿದರೆ ಪೂಕಾಯ್ದಣ್ಣ ತಳೆದ ಮರ 

ಎಲ್ಲಿ ನೋಡಿದರೆ ಅಳಿಯಂತೆ ಗಿಳಿ ಸೋಗೆಗಳು 

ಎಲ್ಲಿ ನೋಡಿದರನ್ನ ಛತ್ರ ಅರವಟಗೆಗಳು ಗಲ್ಲಿಗಲ್ಲಿಗೆ ಇಪ್ಪವು 
ಎಂದು ವರ್ಣಿಸಿರುವನು. 


ಸಂಗೀತಾದಿ ಗೊ 
“ಹಗಳು ನಡೆಯುತ್ತಿದ್ದವು ಎಂಬುದಕ್ಕೆ ಅದೃಶ್ಯ ಕವಿ ಸಾಕ್ಷ್ಯಚಿತ್ರವನ್ನು ನೀಡುತಾನೆ. 


ಒಂದು ದಿನ ಅರಸು ತನ್ನೋಲಗದ ಸಾಲೆಯೊಳು 
ಗೊಂದಣದ ಮಂತ್ರಿಮಂಡಲಿಕ ಸಾಮಾಂತರಿಂ 


22 


ಚೆಂದ ಚೆಂದದೊಳೆಸೆವ ಕವಿಗಮಕಿ ವಾದಿ ವಾಗ್ಮಿಕ ಭಟ್ಟ ಪರಿಹಾಸಕ 
ಹಿಂದಾದ ಕಥೆಗಳಂ sey, ಪೌರಾಣಿಕರು 
ಮುಂದಿನ ಭವಿಷ್ಠಮಂ ನುಡಿವ ಪ್ರೌಢರು ಭಟರು 
ಚಂದಿರ ಮುಖದ ಚೆಲ್ವ ಪಾತ್ರಗಾಯಕ ನಟವರಿಂದೆಸೆದುದೊಡ್ಡೋಲಗಂ 
(ಪ್ರೌ;ಕಾ. ಸಂಧಿ. 14, ಪದ್ಮ 5) 
ಈ ಕಾವ್ಯದಲ್ಲಿ ಜಕ್ಕಣಾರ್ಯನಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ತಿಳಿಸುತ್ತಾನೆ. ಆತ ಮಂತ್ರಿಯಾಗಿದ್ದು ಆ ಕಾಲದಲ್ಲಿ ನಡೆದ 


ವೀರಶೈವ ಸಂಘಟನೆಯಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿ 'ಏಕೋತ್ತರ ಶತಸ್ಥಲ'ವೆಂಬ ಗ್ರಂಥವನ್ನು ರಚಿಸಿ ತದನಂತರ ಈ ಕೃತಿಯ ಮೆರವಣಿಗೆ 
ಮಾಡಿದ ರೀತಿಯನ್ನು ಈ ರೀತಿ ಚಿತ್ರಿಸುತ್ತಾನೆ. 


ಹರರೂಪವಾದ ನೂರೊಂದು ಸುವಿರಕ್ತರುರೆ 
ಕರಸ್ಥಲದನಾಗಿದೇವನು ಕಲ್ಲುಮಠದ ಪ್ರಭು 
ವರನು ವೀರಣ್ಣೊಡೆಯರುಂ ಚಾಮರಸಾದಿ ಶಿವಭಕ್ತ ತತಿಯುನೆರೆದು 
ಭರದಿಂದ ಭೋರ್ಗರೆವ ಬೇರಿ ನಿಸ್ಸಾಳೊಳಿಂ | 
ತರತರದೊಳೇದರುತಿಹ ಕಹಳೆ FAY VO 
ಧರೆಯೊಳಚ್ಚರಿಯೆನಿಸಿ ಮೆರೆಯಿಸಿದರಾಯಿರುಳು ಏಕೋತ್ತರ ಶತಸ್ಥಲವನು 
(ಪ್ರೌ.ಕಾ. ಸಂಧಿ 1, BB, 42) 


ಈ ಮೇಲಿನ ಘಟನೆಯಿಂದ ತಿಳಿದುಬರುವ ಸಂಗತಿಯೇನೆಂದರೆ ಏಕೋತ್ತರ ಶತಸ್ನಲ ರಚಿತವಾಗಿ ಅದರ ಮೆರವಣಿಗೆ ಮಾಡುವ 
ಕಾಲಕ್ಕಾಗಲೇ ವಿಜಯನಗರದಲ್ಲಿ ನೂರೊಂದು ವಿರಕ್ತರು ಸಂಘಟನೆಯಾಗಿ ವೀರಶೈವ ಧರ್ಮಾಭ್ಮದಯ ಕಾರ್ಯದಲ್ಲಿ ನಿರತರಾಗಿದ್ದರು. ಅಷ್ಟೇ 
ಅಲ್ಲದೆ ಜಕ್ಕಣಾರ್ಯನು ಕರಸ್ಥಲದ ನಾಗಿದೇವ, ಕಲ್ಲು ಮಠದ ಪ್ರಭುದೇವ, ವೀರಣ್ಣೊಡೆಯ ಹಾಗೂ ಚಾಮರಸರೊಂದಿಗೆ 
ಸಂಪರ್ಕವಿಟ್ಟುಕೊಂಡಿದ್ದನು. ಹಾಗೂ ಈ ಎಲ್ಲಾ ಸಂಗತಿಗಳನ್ನಲ್ಲದೆ ವೈಷ್ಣವ ಗುರುಗಳಾದ ಮುಕ್ಕುಂದ ಪೆದ್ದಿ, ವೃಂದಾಚಾರ್ಯರೊಡನೆ ವಾದ- 
ವಿವಾದ ನಡೆದು ಚಾಮರಸನು ಪ್ರಭುಲಿಂಗಲೀಲೆ ಕೃತಿ ರಚಿಸಲು ಕಾರಣವಾದ ಅಂಶ, ಲಕ್ಕಣ್ಣ ದಂಡೇಶನು ಮಂತ್ರಿ ಪದವಿ ಪಡೆದದ್ದು ಹೀಗೆ 
ಅಂದಿನ ವೈಷ್ಣವ-ವೀರಶೈವರ ತತ್ವಗಳ ಮತ ಸಂಘರ್ಷ ನಡೆದಿದ್ದು ಈ ಎಲ್ಲಾ ಅಂಶಗಳನ್ನು ವಿವರವಾಗಿ ತಿಳಿಸುವ ಈ ಕೃತಿ 
ಅತ್ಮಪೂರ್ವವಾದುದು, ಅಲ್ಲದೆ ಐತಿಹಾಸಿಕ ಮನ್ನಣೆಯುಳ್ಳದ್ದು. 


ಮರೆತು ಹೋದ ಮಹಾಸಾಮ್ರಾಜ್ಯದ ಮರೆಯಲಾರದ ರಾಜರೊಬ್ಬರ ಶರೋನಾಮೆಯಡಿಯಲ್ಲಿ ಕಾವ್ಮ ರಚಿಸಿದ ಕವಿಯ ಊರು ಇಂದಿನ 
ಬಾಗಲಕೋಟೆ ಜಿಲ್ಲೆಯ ಕೊರ್ತಿಕೋಲ್ಡ್ಲಾರ. ಇಂದಿಗೂ ಊರಮುಂದಿರುವ ತೋಟದಲ್ಲಿ ದೇಸಾಯಿಗಳ ಸಮಾಧಿ ay ) ನವಾದ ಕಣಿಗೇರಿಯಲ್ಲಿ ರುವ 
ಒಂಬತ್ತು ಸಮಾಧಿಗಳಲ್ಲಿ ಎತ್ತ ರವಾದ ಹರವಾದ ಕಟ್ಟೆಯ ಕೆಳೆಗಿರುವ ನೆಲಮನೆಯಲ್ಲಿ ಇಂದಿಗೂ ಪೂಜೆಗೊಳ್ಳುತ್ತಿ ರುವ ದೊಡ್ಡ ಸಮಾಧಿ 'ಅದೃಶ್ಮ' 
ಕವಿಯದಾಗಿದೆ. ಆದರೆ ಇಂದು ಆ ಸ್ಥಳದ ಪರಿಸ್ಲಿತಿ ತೀರಾ” ಗಂಭೀರವಾಗಿದ್ದು ಮರೆತುಹೊದ ಸಾಮ್ರಾಜ್ಯದ ನೆನಪಿಗೆ ಕಾರಣನಾದ ಕವಿಯ 
ಮಾತೃಸ್ತಾನ ಕೃಷ್ಣಾನದಿ ಹಿನ್ನಿ €ರಿನಲ್ಲಿ ಮುಳುಗಿಹೋಗುತಿ ಿ ರುವುದು ನಮ್ಮ ದುರ್ದೈವದ ಸಂಗತಿಯೇ ಸರಿ. 


23 


4. ಶಿಲ್ಪಗಳಲ್ಲಿ ಭಕ್ತ ಸಿರಿಯಾಳನ ಕಥೆ 


— ಚೆನ್ನಬಸಪ್ಪ ಎಸ್‌. ಪಾಟೀಲ 


ರುತ್ತವೆ. ಇಂತಹ ಶಿಲ್ಪಗಳು ಕರ್ನಾಟಕದ 
ಕಥಾನಕ ಶಿಲ್ಪಗಳು ಅಲ್ಲಲ್ಲಿ ಕಂಡುಬರುತ್ತ 
ಯನಗರ ಕಾಲದ ದೇವಾಲಯಗಳಲ್ಲಿ pad 
i ಆಂಧ್ರ ಪ್ರದೇಶದ ದೇವಾಲಯಗಳಲ್ಲಿ ಹೆಚ್ಚಿಗೆ ಕಾಣುತ್ತವೆ. ಆಂಧ್ರ ಪ್ರದೇಶದ ಲೇಪಾಕ್ಷಿ ಮತ್ತು Jad 

೪ಿವೆ. 
ದೇವಾಲಯಗಳ ಗೋಡೆಯ ಮೇಲೆ ಭಕ್ತಸಿರಿಯಾಳನ ಕಥೆಯನ್ನು ನಿರೂಪಿಸುವ ಶಿಲ್ಪಗ 


ಕಥೆ : 
ಭಕ್ತ ಸಿರಿಯಾಳದ ಕಥೆಯು ಪೆರಿಯ ಪುರಾಣದಲ್ಲಿ ಹೀಗಿದೆ : 


BA OWS Sci, eh, sa,*o> Goce anes ee mun 
ಈತನ ಭಕ್ತಿಗೆ ಮೆಚ್ಚಿದ ಶಿವನು, ಈತನನ್ನು ಪರೀಕ್ಷಿಸಲು ಭೈರವನ ವೇಷದಲ್ಲಿ ಈತನ ಮನೆಗೆ ಬರುತ್ತಾನೆ. ಅಷ್ಟರಲ್ಲಿ ಭಕ್ತನನ್ನು 

ಸಿರಿಯಾಳನು ಹೊರಗೆ ಹೋಗಿರುತ್ತಾನೆ. ಸಿರಿಯಾಳನ ಹೆಂಡತಿ ಭೈರವನನ್ನು ಒಳೆಗೆ ಕರೆದರೂ ಆತನು ಗಂಡಸರಿಲ್ಲದ ಮನೆಯೊಳೆಗೆ ಬರುವುದಿಲ್ಲ. 
ಗಣಪತೀಶ್ವರ ದೇವಾಲಯದ ಹತ್ತಿರವಿರುವ ಅತ್ತಿ ಮರದ ಕೆಳಗೆ ಕುಳಿತಿರುತ್ತೇನೆಂದು ಹೇಳಿ ಹೋಗುತ್ತಾನೆ. ಭಕ್ತರಾರೂ ಸಿಗದೆ ನಿರಾಶನಾಗಿ 
ಮನೆಗೆ ಬಂದ ಸಿರಿಯಾಳನು ಹೆಂಡತಿಯಿಂದ ವಿಷಯವನ್ನು ಕೇಳಿ ಭೈರವನಿದ್ದಲ್ಲಿಗೆ ಹೋಗುತ್ತಾನೆ. ತನ್ನ ಮನೆಗೆ ಬಂದು ಪ್ರಸಾದವನ್ನು 


SBD AGS ವೀರಭದ್ರ ದೇವಾಲಯವನ್ನು ವಿಜಯನಗರ ಅರಸ ಅಚ್ಕುತರಾಯನ ಕಾಲದಲ್ಲಿ 4,2 1530ರಲ್ಲಿ ಆತನ ಅಧಿಕಾರಿಯಾದ 
ವಿರುಪಣ್ಣನು ಕಟ್ಟಿಸಿದನು. ದೇವಾಲಯದ ಅಂತರಾಳದ ಮುಂದಿನ ಮಂಟಪದ ಪೂರ್ವ ಮತ್ತು ಉತ್ತರ ಗೋಡೆಗಳ ಮೇಲೆ ಭಕ ಸಿರಿಯಾಳನ 


- 


ಕಥೆಯನ್ನು ನಿರೂಪಿಸುವ ಶಿಲ್ಪಗಳಿವೆ. ಕಥೆಯನ್ನು ಪೂರ್ವಗೋಡೆಯ ಮೇಲೆ ಪ್ರಾರಂಭಿಸಿ ಎಡದಿಂದ ಬಲಕ್ಕೆ ಹದಿನಾರು ದೃಶ್ಯಗಳಲ್ಲಿ 


3. ಮನೆಯ ಮುಂದಿ ನಿಂತಿರುವ ಸಿರಿಯಾಳ ಮತ್ತು ಆತನ ಹೆಂಡತಿ ವಿಚಾರ ವಿನಿಮಯ ಮಾಡುತ್ತಿದ್ದಾರೆ. ಸಿರಿಯಾಳನು ಅಡಿಗೆ ಮಾಡಲು 
ಹೆಂಡತಿಗೆ ಹೇಳುತ್ತಿ ದ್ಲಾನೆ. 


24 


a 
ನನಾ ರಾ ದಾ nea aia ಮನದಾ ಲವನಾದಾವರಾದನಿಬಿ ಎ ಯಂರರವಾಯಿನವನರುರ ne Ee 


MUNN 


16. 


ಗುರು ಕುಲದಲ್ಲಿ ಸಿರಿಯಾಳನ ಮಗನು ಗುರುವಿಗೆ ನಮಸ್ಕರಿಸುತ್ತಿದ್ದಾನೆ. ಇನ್ನೂ ಇಬ್ಬರು ವಿದ್ಮಾರ್ಥಿಗಳಿದ್ದಾರೆ. 
ಸಿರಿಯಾಳನ ಮಗನು ಕರೆಯಲು ಬಂದ ಸೇವಕನ ಮುಂದೆ ನಿಂತಿದ್ದಾನೆ. 
ಸೇವಕನು ಬಾಲಕನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದಾನೆ. 


ಬಾಲಕನಿಗೆ ಸ್ನಾನ ಮಾಡಿಸುತ್ತಿದ್ದಾರೆ. ಮಧ್ಯದಲ್ಲಿ ಬಾಲಕನು ಬಲಕ್ಕೆ ಮುಖಮಾಡಿ ಕುಳಿತಿದ್ದಾನೆ. ಅವನ ಹಿಂದೆ ಸಿರಿಯಾಳ ನಿಂತಿದ್ದಾನೆ. 
ಅವನ ಮುಂದೆ ನಿಂತಿರುವ ತಾಯಿ ನೀರನ್ನು ತಲೆಯ ಮೇಲೆ ಸುರಿಯುತ್ತಿದ್ದಾಳೆ. g 


ಬಾಲಕನನ್ನು ಮಂಚದ ಮೇಲೆ ಮಲಗಿಸಿದ್ದಾರೆ. ಕಾಲ ಬಳಿ ನಿಂತ ತಾಯಿ ಬಾಲಕನ ಕಾಲುಗಳು ಮತ್ತು ಎಡಗೈಯನ್ನು ಹಿಡಿದಿದ್ದಾಳೆ. 
ತಲೆಯ ಬಳಿ ನಿಂತ ತಂದೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದಾನೆ. ಬಾಲಕನನ್ನು ಕೊಲ್ಲುವುದು ಈ ದೃಷ್ಕದಲ್ಲಿದೆ. 


ಸಿರಿಯಾಳನ ಹೆಂಡತಿ ಬಾಲಕನ ತಲೆಯನ್ನು ಮಡಿಕೆಯಲ್ಲಿ ಮುಚ್ಚಿಡುತ್ತಿದ್ದಾಳೆ. 

ಮರದ ಕೆಳಗೆ ಮೂರು ಜನ ಮುನಿಗಳು ನಿಂತಿದ್ದಾರೆ. ಅವರ ಎದುರಿಗೆ ಸಿರಿಯಾಳ ಕೈಮುಗಿದು ನಿಂತಿದ್ದಾನೆ. 
ಮೂವರು ಮುನಿಗಳು ಕುಳಿತಿದ್ದಾರೆ. ಸಿರಿಯಾಳನು ಕೈಮುಗಿದು ನಿಂತಿದ್ದಾನೆ. 

ಬಾಲಕನ ಕತ್ತರಿಸಿದ ತಲೆಯನ್ನು ಒರಳು ಕಲ್ಲಿಲ್ಲಿಟ್ಟು ಇಬ್ಬರು ಹೆಂಗಸರು ಒನಕೆಯಿಂದ ಕುಟ್ಟುತ್ತಿದ್ದಾರೆ. 
ಹೆಂಡತಿಯು ಬೈರವನಿಗೆ ಊಟ ಬಡಿಸುತ್ತಿದ್ದಾಳ. 

ಮಗನನ್ನು ಬರುವಂತೆ ಕೂಗಿದಾಗ ಅವನು ಬಂದು ತಾಯಿಯ ಮುಂದೆ ನಿಂತಿದ್ದಾನೆ. 


ಸಿರಿಯಾಳನು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಮತ್ತೊಮ್ಮೆ ಮಗನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ಅವನ ಎದುರಿಗೆ ಬಾಲಕ 
ನಿಂತಿದ್ದಾನೆ. 


ಶಿವ-ಪಾರ್ವತಿ ನಂದಿಯ ಮೇಲೆ ಪ್ರತ್ಯಕ್ಷವಾಗಿದ್ದಾರೆ. ಸಿರಿಯಾಳ ದಂಪತಿಗಳು ಮತ್ತು ಬಾಲಕ ಕೈಮುಗಿದು ನಿಂತಿದ್ದಾ ರೆ. ಒಬ್ಬ ಗಣನು 


- ಕಹಳೆಯನ್ನು ಊದುತ್ತಿದ್ದಾನೆ. 


ಫೆನುಗೊಂಡೆಯ ಶಿವ ದೇವಾಲಯದ ಶಿಲ್ಪಗಳು : 


ಹದಿನಾರನೇ ಶತಮಾನದ ಈ ದೇವಾಲಯದ ಹೊರಗೋಡೆಯ ಮೇಲೆ ಭಕ್ತ ಸಿರಿಯಾಳನ ಕಥೆಯನ್ನು ನಿರೂಪಿಸುವ ಶಿಲ್ಪಗಳಿವೆ. 


ಕಥೆಯನ್ನು ಒಂಬತ್ತು ದೃಶ್ಯಗಳಲ್ಲಿ ನಿರೂಪಿಸಿದೆ. 


L. 


2 
3 
4. 
5 
6 


= 


ಭೈರವ ವೇಷದ ಶಿವನನ್ನು ಸಿರಿಯಾಳ ಮನೆಗೆ ಆಹ್ವಾನಿಸುತ್ತಾನೆ. 

ಸಿರಿಯಾಳನ ಮಗನು ಗುರುಕುಲದಲ್ಲಿ ಗುರುವಿನ ಮುಂದೆ ಇತರ ವಿದ್ಯಾರ್ಥಿಗಳೊಂದಿಗೆ ಕುಳಿತಿದ್ದಾನೆ. 

ಬಾಲಕನು ಗುರುವಿಗೆ ಸಾಷ್ಟಾಂಗ ಸಮಸ್ಕಾರ ಮಾಡುತ್ತಿದ್ದಾನೆ. 

ಬಾಲಕನು ಮನೆಗೆ ಬಂದು ತಾಯಿಯ ಮುಂದೆ ನಿಂತಿದ್ದಾನೆ. 

ಬಾಲಕನು ತೊಟ್ಟಿಲಲ್ಲಿ ಮಲಗಿದ್ದಾನೆ. ಪಕ್ಕದಲ್ಲಿ ತಾಯಿ ನಿಂತಿದ್ದಾ ಛೆ. 

ಬಾಲಕನು ಮಂಚದ ಮೇಲೆ ಮಲಗಿದ್ದಾನೆ. ಕಾಲ ಬಳಿ ತಾಯಿ ನಿಂತಿದ್ದಾಳೆ. ತಲೆಯ ಬಳಿ ನಿಂತಿರುವ ತಂದೆ ಕತ್ತಿಯಿಂದ ಕತ್ತನ್ನು 
ಕತ್ತರಿಸುತ್ತಿದ್ದಾನೆ. 

ಅಡಿಗೆ ಮಾಡುತ್ತಿರುವುದು. 

ಅಡಿಗೆಯನ್ನು ಬಡಿಸುತ್ತಿರುವುದು. 

ನಂದಿಯ ಮೇಲೆ ಕುಳಿತ ಶಿವ-ಪಾರ್ವತಿ ಪ್ರತ್ಯಕ್ಟರಾಗಿದ್ದಾರೆ. ಸಿರಿಯಾಳ ದಂಪತಿ ಮತ್ತು ಮಗ ನಿಂತಿದ್ದಾರೆ. 


25 


5, ಕೆರೆಯ ಪದ್ಮರಸ ಮತ್ತು ಹಂಪೆ 


— ಎಫ್‌.ಟಿ. ಹಳ್ಳಿಕೇರಿ 


ಕನ್ನಡ ಸಾಹಿತ್ಯದಲ್ಲಿ ಹನ್ನೆರಡನೆಯ ಶತಮಾನದ ಕವಿಗಳದು ಪ್ರಗತಿಶೀಲ ಮನೋಧರ್ಮ. ಬಸವಾದಿ ಪ್ರಮಥರಿಂದ ನಡೆದ ಬಹುಮುಖ 
ಕ್ರಾಂತಿಯಿಂದಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸತನ ಮೈದೋರಿತು. ಜನ ಬದುಕಬೇಕೆಂಬ ದೃಷ್ಟಿಯನ್ನಿಟ್ಟುಕೊಂಡು ಶಿವಶರಣರು ಸೃಷ್ಟಿಸಿದ 
'ವಚನ' ಎಂಬ ರೂಪದ ಫಲವಾಗಿ ಸಾಹಿತ್ಯ ಜನಪರತೆ, ಜನಪ್ರಿಯತೆಗಳನ್ನು ಪಡೆಯಿತು. ತರುವಾಯದ ವೀರಶೈವ ಕವಿಗಳಿಗೆ ಇವರ ಜೀವನ 
ತತ್ವಗಳೇ ಕಾವ್ಯವಸ್ತುವಾಗಿ ಪರಿಣಮಿಸಿದವು. ಹರಿಹರರು ರಾಘವಾಂಕರು ರಗಳೆ, ಷಟ್ಟದಿಗಳೆಂಬ ಹೊಸ ಛಂದೋರೂಪಗಳಲ್ಲಿ ಶಿವಶರಣರ ಜೀವನ 
ತತ್ವಗಳನ್ನು ಕುರಿತು ಕಾವ್ಯ ರಚಿಸಿದರು. ಇವರ ಸಮಕಾಲೀನನಾಗಿ ಹೊಯ್ಸಳ ನರಸಿಂಹಬಲ್ಲಾಳನಲ್ಲಿ ಮಂತ್ರಿಯಾಗಿ, ಕವಿಯಾಗಿ 
ವ್ಯಕ್ತಿವೈಶಿಷ್ಟ್ಯವನ್ನು ಮೆರೆದವನು ಕೆರೆಯ ಪದ್ಮರಸ. ಈತನ ವಂಶಜರು ಕನ್ನಡ ಸಾಹಿತ್ಯ-ಸಂಸ್ಕೃತಿಗೆ ನೀಡಿದ ಕೊಡುಗೆ ಅನನ್ಯವಾದುದು. 
ಶಿವಯೋಗಿ ಮಲ್ಲರಸನಿಂದ ಪದ್ಮಣಾಂಕನವರೆಗೆ ಸುಮಾರು ಹತ್ತು ತಲೆಮಾರಿನ ವ್ಯಾಪ್ತಿ ಈ ಮನೆತನಕ್ಕಿದ್ದುದು ಚರಿತ್ರೆಯಿಂದ ತಿಳಿದುಬರುತ್ತದೆ. 
ಈ ಮನೆತನದವರು ಶಿವಯೋಗಿಗಳಾಗಿ, ಶಿವಶರಣರಾಗಿ, ಆಚಾರ್ಯರಾಗಿ, ಶಿವಕವಿಗಳಾಗಿ ಮಂತ್ರಿಗಳಾಗಿ ಮೇಲ್ಮೆಯನ್ನು ತೋರಿದ್ದಾರೆ. ಹೀಗಾಗಿ 
ವೀರಶೈವ ಸಾಹಿತ್ಯ, ಧರ್ಮದ ಬೆಳವಣಿಗೆಯಲ್ಲಿ ಈ ಮನೆತನದವರದು ವಿಶೇಷ ಕೊಡುಗೆಯೆನಿಸಿದೆ. ಇವರಲ್ಲಿ ಬಸವಣ್ಣನವರ ಹಿರಿಯ 
ಸಮಕಾಲೀನನಾದ ಶಿವಶರಣ ಸಕಲೇಶ ಮಾದರಸ, ಹರಿಹರ ರಾಘವಾಂಕರ ಸಮಕಾಲೀನನಾದ ಕೆರೆಯ ಪದ್ಮರಸ, ಕುಮಾರ ಪದ್ಮರಸ, 
ಭೀಮಕವಿಯ ಬಸವಪುರಾಣದ ಮಾದರಿಯಲ್ಲಿ ತನ್ನ ವಂಶಜನಾದ ಕೆರೆಯ ಪದ್ಮರಸನನ್ನು ಕುರಿತು ಪದ್ಮರಾಜ ಪುರಾಣವೆಂಬ ಕಾವ್ಯ ರಚಿಸಿದ 
ಪದ್ಮಣಾಂಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಎದ್ದು ಕಾಣುವ ವ್ಯಕ್ತಿಗಳಾಗಿದ್ದಾರೆ. 


ಕೆರೆಯ ಪದ್ಮರಸನ ಕಾರ್ಯಕ್ಷೇತ್ರ ಬೇಲೂರು. ಆದರೆ ಹಂಪೆಯೊಂದಿಗೆ ನಿಕಟವಾದ ಸಂಬಂಧವನ್ನಿಟ್ಟುಕೊಂಡಿದ್ದನೆಂಬುದಕ್ಕೆ ಪದ್ಮರಾಜ 
ಪುರಾಣದಲ್ಲಿ ಕೆಲವು ಉಲ್ಲೇಖಗಳಿವೆ. ಪದ್ಮರಸ-ಹರಿಹರರು ಕ್ರಮವಾಗಿ ಹೊಯ್ಸಳ ನರಸಿಂಹ ಬಲ್ಲಾಳನಲ್ಲಿ ಮಂತ್ರಿ ಮತ್ತು ಕರಣಿಕರಾಗಿದ್ದರು. 


: ಈ ಘಟನೆ ಪದ್ಮರಸ ಮತ್ತು ಹರಿಹರನ ಗಾಢವಾದ ಸ್ನೇಹವನ್ನು ಎತ್ತಿ ತೋರಿಸುತ್ತದೆ. ಇಬ್ಬರೂ ಶಿವಭಕ್ತರು. ಈಶ್ವರನ ಸೇವಾಸಕ್ತರು. 
i ಶೈವಭಕ್ತಿ, ಮಹಿಮೆಯನ್ನು ತೆರೆಯ ಪವಾಡದ ಮುಖಾಂತರ ಪದ್ಮರಸನು ತಿಳಿಸುತ್ತಾನೆ. ಪದ್ಮರಸನು ತ್ರಿಬುವನ ತಾತನೊಡನೆ 
ಮಾಡಲು ಹೋಗುವ ಸಂದರ್ಭದಲ್ಲಿ ಅಲ್ಲಿ ಹರಿಹರನಿದ್ದಂತೆ ಯಾವ ಕಾವ್ಯಗಳಲ್ಲಿಯೂ ಹೇಳಿಲ್ಲ. ಬಹುಶಃ ಅರಸನ ಜೊತೆಗಾದ ಈ 


oe eng ಕುಮಾರ ಪದ್ಮರಸನಿಗೆ ಆಚಾರ್ಯಪಟ್ಟಕಟ್ಟಿ ಕಾಶೀ ಕ್ಷೇತ್ರದತ್ತ ಪ್ರಯಾಣ ಬೆಳೆಸಿದಾಗ ದಾರಿಯಲಿ ಹಂಪೆಗೆ 
೨ನೆ. ೯ಯನ್ನು ಕೇಳಿ ಹರಿಹರನು ಸಕಲ a 
me ae ಸಂಭ್ರಮಗಳೊಂದಿಗೆ ಪದ್ಮರಸನನ್ನು ಬರಮಾಡಿಕೊಂಡು ವಿರೂಪಾಕ್ಷನಾಲಯಕ್ಕೆ 


ದೇವಕುಲ ಸಾರ್ವಭೌಮನನೆಯೆ ಕಂಡು ನಾ 
MOBS DIA ತತ್ಸರುಣಮಂ ಪಡೆದು ಸ 


Op, ಹರಿಹರದೇವನೊಡನೆನಾಲ್ಕೈರಡು ಪಗಲೀಶ್ವರಾನುಭವಸುಖದಿಂ ॥ 


26 


ಇದ್ದು ಹೊರಡುವ ವೇಳೆಯಲ್ಲಿ ಪದ್ಮರಸನು ಹರಿಹರನನ್ನು ಕರೆದು ಉಮಾವರಂ ನಿಮ್ಮ ನಿಂದಿಂಗೊಟನೆಯ ದಿನಕೆ 
ತನ್ನೊಳನೆರಪಲಿರ್ದಪಂ. ಆದ್ದರಿಂದ ನೀವೀಗಳೊರೆವೀ ಮಹಾಕಾವ್ಯಮಂ ತಡೆಯದ ನಿತರೊಳ್‌ ಪಾರವೆಯ್ಲಿಪುದೆಂದು ಹೇಳಿ ಕಾಶೀಪುರದತ್ತ 
ಪ್ರಯಾಣಿಸುತ್ತಾನೆ. ಎಂಟನೆಯ ದಿನಕ್ಕೆ ಪಂಪಾಪುರಾಧೀಶ್ವರನಾದ ವಿರೂಪಾಕ್ಸನು ಹರಿಹರನನ್ನು ಮೆಚ್ಚಿ ಕರುಣದಿಂದ ತನ್ನುದರದೊಳಗೆ 
ಅಡಗಿಸಿಕೊಳ್ಳುತ್ತಾನೆ. 


ಈ ಮೇಲಿನ ವಿವರಗಳೊಂದಿಗೆ ಪದ್ಮರಸ ಮತ್ತು ಹರಿಹರರು ಸಮಕಾಲೀನರಾಗಿದ್ದು ಒಂದೇ ಸ್ವಭಾವವನ್ನು ಹೊಂದಿದ್ದರು. ಬೇಲೂರು 
ಮತ್ತು ಹಂಪೆಯಲ್ಲಿದ್ದುಕೊಂಡು ಶಿವಸಮಯವನ್ನು ಮೆರೆದು ಪ್ರಖ್ಯಾತರಾಗಿ ಬಾಳಿದರೆಂಬುದು ಸ್ಪಷ್ಟವಾಗುತ್ತದೆ. 


27 


6. ಕಟ್ಟೆ ವೆಂಕಟೇಶ ಒಂದು : ಅಭಿಜ್ಞ 


— ಮೃತ್ಯುಂಜಯ ರುಮಾಲೆ 


ಪೊಡವಿಗಧಿಕ ವಿಜಯನಗರ | ದೊಡೆಯ ಕಟ್ಟೆ ವೆಂಕಟೇಶ | 
ಕಡುಚೆಲ್ವಸತ್ವದ ಧೀರಕನಕನೊಡೆಯನ | 

ಬಾಡದಾದಿ ಕೇಶವನ ಪಾದ | ಬಿಡದೆ ಭಕ್ತಿಯಿಂದ ಭಜಿಸಿ | 
ಜಡದೈವಗಳಗೊಡವೆ ಬೇಡ ನರಕ ತಪ್ಪದು | 


ಕನಕ ದಾಸರು ತಮ್ಮ ಒಂದು ಕೀರ್ತನೆಯಲ್ಲಿ ಹೇಳವ ಈ 'ವಿಜಯನಗರದೊಡೆಯ ಕಟ್ಟೆ ವೆಂಕಟೇಶ" ಯಾವುದು ? ಈ ದೇವಸ್ಥಾನದ 
ಔಚಿತ್ಯವೇನು ? 


ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ 'ದ್ವಪರದಲ್ಲಿ ವಿರೂಪಾಕ್ಸನೆಂಬ ಮೂಲಸ್ಥಾನ'ವೆಂದೂ (ವಚನ ಸಂಖ್ಯೆ-395); 
ಕುಮಾರವ್ಯಾಸ ತನ್ನ ಭಾರತದಲ್ಲಿ 'ವಿರೂರಾಕ್ಷಸೀಮೆ' ಎಂದೂ (ಸಭಾಪರ್ವ, ಸಂಧಿ-5, ಪದ್ಮ-6); ಹರಿಹರ ತನ್ನ ರಗಳೆಗಳಲ್ಲಿ 'ಪಂಪಾಪುರದಾಸ 
'ಹೇಮಾಕೂಟದೊಡೆಯ', 'ಪಂಪಾವಿರೂಪಾಕ್ಷ' ಎಂದೂ ಸು. 1613ರಲ್ಲಿದ್ದ ಅಹೋಬಲನೆಂಬ ಕವಿ ತನ್ನ ಕೃತಿಗೆ 'ವಿರೂಪಾಕ್ಷ ವಸಂತೋತ್ಸವ 
ಚಂಪೂ' ಎಂದೂ, ಹಂಪೆಯನ್ನು ಶ್ರೀ ವಿರೂಪಾಕ್ಷನೊಂದಿಗೆ ಬೆಸೆದು ನೋಡಲಾಗಿದೆ. ಅಲ್ಲದೇ, ಚಂದ್ರಶೇಖರನೆಂಬ ಕವಿ ಹಂಪೆಯನ್ನು 


ಎಂದಿದ್ದಾಗ ಕನಕದಾಸರು ಮಾತ್ರ 'ಕಟ್ಟೆ ವೆಂಕಟೇಶ'ನನ್ನು ವಿಜಯನಗರದೊಡೆಯ ಎನ್ನುವೂದರ ಜೌಚಿತ್ಯವೇನು ? ಎಂಬುದು ಆ ಕಾಲದ 
ವಿಶ್ಲೇಷಣೆಗೆ ಗಮನ ಹರಿಸುವಂತೆ ಪ್ರೇರೇಪಿಸುತ್ತದೆ. 


ಸಾರ್ವಕಾಲಿಕವಾದ ಹಂಪೆಯ ದೈವತ್ವದ ಮಧ್ಯೆ ಸಮಕಾಲೀನವಾದ ವಿಜಯನಗರ ದೈವತ್ವವನ್ನು ತರುವುದರಲ್ಲಿ ಕನಕದಾಸರ ಭಕ್ತಿಯ 
ಭಾವುಕತೆಯ ಪರಮಾವಧಿಯೂ ಒಂದು ಪ್ರಮುಖ ಕಾರಣವಾಗಿದೆ. 


ಕನಕದಾಸರ ಕ್ಷೌತ್ರೀಯ ವ್ಯಕ್ತಿತ್ವಕ್ಕೆ ಆಧ್ಯಾತ್ಮಿಕತೆಯ ಸೊಂಕು ತಗುಲಿದ್ದು ವಿಜಯನಗರದ ವ್ಯಾಸರಾಯರ ಶ್ರೀಮಠದಲ್ಲಿ. ಆದರೆ, 
"ಮೋಹನ ತರಂಗಿಣಿಯಲ್ಲಿ ಮುಂದುವರೆದ ಕನಕದಾಸರು ಶ್ರೀವೈಷ್ಣವಧರ್ಮ ಸಂಸ್ಥಾಪನಾಚಾರ್ಯ, ವಿಶಿಷ್ಟಾದ್ವೈತದ್ಮುಮಣಿ 
ಶ್ರೀರಾಮಾನುಜಾಚಾರ್ಯರ ಶಿಷ್ಠಪರಂಪರೆಯಲ್ಲಿ ಬಂದ ತಮ್ಮ ಶಿಕ್ಷಾಗುರು ಶ್ರೀ ತಾತಾಚಾರ್ಯರನ್ನು ಸ್ಮರಿಸಿ, ‘Od, ವಿಶಾಲಾಕ್ಟಿಯೆ, ಹರಿಶರಣರ 
ಪಾದಧೂಳಿಯನ್ನು ನೆತ್ತಿಯಲ್ಲಿ ಅಂತು ಶ್ರೀರಾಮಾನುಜರ ಸಿದ್ದಾಂತವನ್ನು ನೆನೆದು, ಅತ್ಯಂತ ಪ್ರೀತಿಯಿಂದ ಕಥೆ ಹೇಳುತ್ತೇನೆ ಕೇಳು' ಎಂದು ಶ್ರೀ 
ಕೈಷ್ಣನ ದ್ವಾರಕಾಪುರದ ಬ್ರಾಹ್ಮಣೋತ್ತಮರ ಮಂದಿರಗಳಲ್ಲಿ ನಿತ್ಯವೂ 'ರಾಮಾನುಜ ವ್ಯಾಖ್ಯಾನ'ದ ಒಳ್ಳೊಳ್ಳೆಯ ತತ್ತ್ವ, ಸಾಮವೇದ ಘೋಷಣೆ 
ಕೇಳುತ್ತಿದ್ದವೆಂದು ಹೇಳುತ್ತಾರೆ”! - ಎಂದಿರುವುದರಿಂದ ಅವರಿಗೆ ಶ್ರೀರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಪ್ರಭಾವವನ್ನುಂಟುಮಾಡಿದೆ. 


ವಿಷ್ಣುಭಕ್ತಿಯನ್ನು ಉಪದೇಶಿಸಿದ ಮೇಲೆ, ಕುರುಬರಲ್ಲಿ ಅನೇಕರು ತಿರುಪತಿಯ ವೆಂಕಟೇಶನನ್ನು ಪೂಜಿಸಲಾರಂಭಿಸಿದರು. ಭಸ್ಮಕ್ಕೆ ಬದಲಾಗಿ 
ಕುಂಕುಮ ತಿಲಕವು ಆ ಜನರ ಮನಚಿಷ್ನೆಯಾಯಿತು"? - ಎಂಬುದೂ ಗಮನಾರ್ಹ." ಇದರ ಜೊತೆಗೆ "ಕಾಖಂಡಿಕಿ ಮಹೀಪತಿರಾಯನ ಮಗ 
aes ಕೃಷ್ಣರಾಯನು ಹರಿಪದ ವನಜ ಮಧುಪರಾದ ಶ್ರೀಪಾದರೇ ಮೊದಲಾದ ಅನೇಕ ಜಿನ ದಾಸಪುಂಗವರುಗಳನ್ನು ಅನುದಿನವೂ 
ic ಹೇಳುತ್ತಾ, 'ನೆರೆತಾಳಪಾಕರ ಸಂತಮತಿ ಕನಕರ ಹರಿಭಕ್ತಿ ಉಲ್ಲಾಸಕರ' ಎಂದು ಏಡುಕುಂಡಲವಾಸ ತಿರುಪತಿಯ 

ಣನನ್ನು ಅಂಕಿತವಾಗುಳ್ಳ ಪ್ರಸಿದ್ಧ ತೆಲುಗು ಕೀರ್ತನಕಾರ, ವಾಗ್ಗೇಯ ನಿಧಿ ತಾಳಪಾಕ ಅನ್ನಮಾರ್ಯನನ್ನು, ಕಾಗಿನೆಲೆ ಆದಿಕೇಶವ 
ಅಂಕಿತವುಳ್ಳ ಕನ್ನಡ ಕವಿ, ಕೀರ್ತನಾ ಚಾರ್ಯ ಕನಕದಾಸನನ್ನು ಜೊತೆ ಜೊತೆಯಲ್ಲಿಯೇ ಕೊಂಡಾಡಿದ್ದಾನೆ” ಎಂಬುದು ಮೇಲಿನ ಮಾತುಗಳೊಂದಿಗೆ 


2s ಪುಪ್ಪಿದೊರಕುತ್ತದೆ. ಒಂದು ಕೀರ್ತನೆಯಲಿ 'ಕನಕ ek 
ಕನಕದಾಸರು ಹೇಳು 2, 'ಕನಕಪ್ರಿಯ ತಿರುಪತಿಯ ಗಿರಿಯಾದಿಕೇಶವನೆ ಬಲಿದ ನಿಲ್ಲಿಸಿದ' ಎಂದೂ 


28 


sa 


ಕನಕದಾಸರು ವಿಜಯನಗರಕ್ಕೆ ಬಂದುದು ಕೃಷ್ಣದೇವರಾಯನ ಅಧಿಕಾರಾವಧಿಯಲ್ಲಿ; ಅಂದರೆ ಕ್ರಿ.ಶ. 1509-1529. ಪ್ರೌಢದೇವರಾಯನ 
ಕಾಲ (ಕ್ರಿ.ಶ. 1424-1446)ದಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನನ ಭಕ್ತಿಪಾರಮ್ಮಮೆರೆದಂತೆ ಕೃಷ್ಣದೇವರಾಯನ ಕಾಲದಲ್ಲಿ ತಿರುಪತಿಯ ವೆಂಕಟೇಶ 
ಭಕ್ತಿಪಾರಮ್ಮ ಮೆರೆದಿದೆ. ಪ್ರೌಢದೇವರಾಯ ತನ್ನ ಇಬ್ಬರು ಮಕ್ಕಳಿಗೆ ವಿರೂಪಾಕ್ಸ, ಮಲ್ಲಿಕಾರ್ಜುನ ಎಂದು ಹಸರಿಟ್ಟಂತೆ ಕೃಷ್ಣದೇವರಾಯ 
ತಿರುಮಲರಾಯನೆಂದು ತನ್ನ ಮಗನಿಗೆ ಹೆಸರಿಟ್ಟಿದ್ದಾನೆ. ತನ್ನೊಡನೆ ತನ್ನ ಇಬ್ಬರು ಹಂಡತಿಯರು ವಿನೀತರಾಗಿ ನಿಂತ ಕಂಚಿನ ವಿಗ್ರಹಗಳನ್ನು 
ತಿರುಪತಿಗೆ ದಾನರೂಪದಲ್ಲಿ ನೀಡಿದ್ದು ಇಲ್ಲಿ ಮುಖ್ಯ. ಕೃಷ್ಣದೇವರಾಯನ ಇಂಥ ಭಕ್ತಿಯ ಪರಾಕಾಷ್ಮೆಯ ಕಾಲದಲ್ಲಿ ತಿರುಪತಿ ವೆಂಕಟೇಶನ 
ನೆನಪಿಗೆ ಒಂದು ದೇವಸ್ಥಾನವನ್ನು ಹಂಪೆಯ ಪರಿಸರದಲ್ಲಿ ಕೃಷ್ಣದೇವರಾಯ ನಿರ್ಮಿಸಿರಬೇಕು. ಅದು ವೈಭವದಿಂದ ಪೂಜೆಗೊಳ್ಳುವ ಕಾಲದಲ್ಲಿ 
ಶ್ರೀ ರಾಮಾನುಜಾಚಾರ್ಯರ ತತ್ವಕ್ಕೆ ಮಾರು ಹೋಗಿ, ತಿರುಪತಿಯ ವೆಂಕಟೇಶನ ಕಡೆಗೆ ಭಕ್ತಿಯ ಒಲವು ತಾಳಿದ್ದ ಕನಕದಾಸ ಆ ದೇವಸ್ಥಾನವನ್ನು 
'ವಿಜಯನಗರದೊಡೆಯ ಕಟ್ಟೆಯ ವೆಂಕಟೇಶ' ಎಂದು ಕರೆದಿರಬೇಕು. | 


ಈ ಕಟ್ಟೆ ವೆಂಕಟೇಶ ತಿರುಪತಿಯ ದೇವಸ್ಥಾನಕ್ಕೆ ಭಿನ್ನವಾದುದು ಎಂಬುದಕ್ಕೆ 'ಕಟ್ಟೆ' ಎಂಬ ಸ್ಥಳೀಯತೆಯ ಸೂಚನೆಯೇ ಸಾಕ್ಲಿ ಹೇಳುತ್ತದೆ. 


ಹಂಪೆಯ ಶಾಸನಗಳಲ್ಲಿಯೂ ಈ ದೇವಸ್ಥಾನದ ಉಲ್ಲೇಖವಿದೆ. 'ಹಂಪೆ ಕಟ್ಟೆ ತಿರುಮಲೇಶ", “Men, ಬಾಗಿಲ ತಿರುಮಲದೇವರು' 
ಎಂದೂ (ಕ್ರಿ.ಶ. 1513) ಶಾಸನಗಳು ದಾಖಲಿಸುತ್ತವೆ. 


ಚಕ್ರತೀರ್ಥಕ್ಕೆ ಅಭಿಮುಖವಾಗಿರುವ ಕೋದಂಡರಾಮದೇವಸ್ಥಾನದ ಬಲಹಿಂಭಾಗದಲ್ಲಿ ಈ ವೆಂಕಟೇಶ ದೇವಸ್ಥಾನವಿದೆ. ಅಲ್ಲಿಯ 
ಶಾಸನವೊಂದು 'ವೆಂಕಟೇಶ' ಎಂಬ ಹೆಸರಿನ ಈ ದೇವಸ್ಥಾನವನ್ನು ಕುರಿತು ವಿವರವಾದ ಮಾಹಿತಿ ನೀಡುತ್ತದೆ. 


ಹಂಪೆಯ ಶಾಸನಗಳಲ್ಲಿ 'ಚಿಂತಾಯಕ ದೇವಂಣನು ಕಟ್ಟಿಸಿದ ಕಟ್ಟೆ ಶ್ರೀ ವಿರೂಪಾಕ್ಟ' ಎಂದೂ 'ಕಟ್ಟೆ ನಾಗಯನ ಮಂಮಗನೂ 
ಮಲ್ಲಯನು' ಎಂಬ ಉಲ್ಲೇಖ ಸಿಗುತ್ತದೆ. ‘seq! ಪೂರ್ವಪದದ ಕೆಲವು ಹೆಸರುಗಳಲ್ಲಿರುವುದರ ವೈಶಿಷ್ಟ್ಯ ತಿಳಿಯದು. 


ಒಟ್ಟಿನಲ್ಲಿ ಕನಕದಾಸರು ವಿಜಯನಗರದಲ್ಲಿದ್ದಾಗ, ಕೃಷ್ಣದೇವರಾಯನ ಆಶ್ವಿಕೆಯ ಕಾಲದಲ್ಲಿ ಈ 'ಕಟ್ಟೆ ವೆಂಕಟೇಶ' ದೇವಸ್ಥಾನ 
ವೈಭವವೋಪೇತ ಪೂಜೆಗೆ ಒಳಗಾಗುತ್ತಿರಬೇಕು. 


ಟಿಪ್ಪಣಿಗಳು 
ಹ ಮೋಹನ ತರಂಗಿಣಿ ದ್ವಾರಕಾಪುರ ವರ್ಣನೆ, ಪದ್ಮ-36 (ಸಂ. ಕೋತಿವ). 
2.  ಕರ್ನಾಕಟ ಭಕ್ತಿ ವಿಜಯ, 1963, ಪು. 269-70. 
3 we. ವರದರಾಜರಾವ್‌, ಕನಕದಾಸರ ಕಾಲ ದೇಶ ಮತ್ತು ಜೀವನ, 'ಕನಕಕಿರಣ', ಪು. 3, (ಸಂ) ಶಾ.ತ. ಚಿಕ್ಕಣ್ಣ. 


29 


7. ವಿಜಯನಗರ ಕಾಲದ ಅಪ್ರಕಟಿತ ತಾಮ್ರನಾಣ್ಯ! 
= ಎಂ.ಪಿ. ಮಹದೇವಯ್ಯ 


ಎ.ವಿ. ನರಸಿಂಹಮೂರ್ತಿಯವರ ಗ್ರಂಥವನ್ನು ಪರಿಶೀಲಿಸಿದಾಗ ಈ ನಾಣ್ಕವು ಇದುವರೆವಿಗೂ ಪ್ರಕಟಿತವಾಗದಿದ್ದ ಒಂದು ಹೊಸ 
ಮಾದರಿಯದಾಗಿದೆ ಎಂದು ತಿಳಿದು ಬರುತ್ತದೆ.” ಇದೊಂದು ವೃತ್ತಾಕಾರದ ತಾಮ್ರ ನಾಣ್ಯವಾಗಿದ್ದು ಉತ್ತಮ ಸ್ಥಿತಿಯಲ್ಲಿದೆ. ಇದರ ಮೇಲಿನ 
ಬರಹ ಮತ್ತು ಇತರ ಸಂಕೇತಗಳು ಸ್ಪಷ್ಟವಾಗಿ ಕಂಡು ಬರುತ್ತವೆ. ಇದರ ತೂಕ 3.1 ಗ್ರಾಂಗಳು ವಾಸ 1.5 ಸೆಂ.ಮೀ, ದಪ್ಪ 1 ಮಿ.ಮೀ. 
ಎರಡೂ ಕಡೆಗಳಲ್ಲೂ ಬರಹವಿರುವುದರಿಂದ ಅದರ ಮುಮ್ಮುಖ ಮತ್ತು ಹಿಮ್ಮುಖಗಳನ್ನು ತೀರ್ಮಾನಿಸುವುದು ಕಷ್ಟ. ಎಲ್ಲಿ ಬರಹ 


ಪ್ರಾರಂಭವಾಗುತ್ತದೊ ಅದನ್ನು ಮುಮ್ಮು ಖವೆಂದೂ ಎಲ್ಲಿ ಬರಹ ಕೊನೆಗೊಳ್ಳುತ್ತದೊ ಅದನ್ನು ಹಿಮ್ಮು ಖವೆಂದು ಅನುಕೂಲದ ದೃಷ್ಟಿಯಿಂದ 
ಪರಿಗಣಿಸಲಾಗಿದೆ. 


ಮುಮ್ಮುಖ : ರೇಖಾತ್ಮಕ ವೃತ್ತದೊಳೆಗೆ ಎರಡು ಸಾಲು ನಾಗರಿ ಬರಹವಿದೆ, ಅದರೊಂದಿಗೆ ನಡುನೆ ಒಂದು ಅಡ್ಡ ರೇಖೆ ಇದೆ. 
ಶ್ರೀ ಪ್ರ 
ತಾ ಪ 

ಹಿಮ್ಮುಖ : ಎರಡು ಸಾಲು ನಾಗರಿ ಬರಹವಿದ್ದು ಅದರ ನಡುವೆ ಒಂದು ಅಡ್ಡ ರೇಖೆ ಇದೆ 
ದೇ ವ 


rs ಸೂತ್ರವನ್ನು ರೂಪಿಸಿದ್ದಾರೆ. ಎರಡನೆಯ ದೇವರಾಯನು ಆನೆಗಳ ಬಗ್ಗೆ ವಿಶೇಷ ಬಲವಿದ್ದವನು. ಆತನಿಗೆ ಆನೆಗಳನ್ನು 
Sl ವಿಶೇಷ ಆಸಕ್ತಿ ಇತ್ತೆಂಬುದು ಆತನ ಗಜಬೇಟೆಕಾರ ಎಂಬ ಬಿರುದಿನಿಂದಲೇ ವ್ಯಕ್ತವಾಗುತ್ತದೆ. ಆದ್ದರಿಂದ ನಾಣ್ಕದ 
ಮುಮ್ಮುಖದಲ್ಲಿ ಆನೆಯ ಮುದ್ರೆ ಇರುವ ನಾಣ್ಯವನ್ನು ಎರಡನೆಯ ದೇವರಾಯನಿಗೆ ಸೇರಿದ್ದೆಂದು ನಿರ್ಧರಿಸಬಹುದು ಹಾಗೂ ಎರಡನೆಯ 


ಬರಹಗಳಿರುತ್ತವೆ. ಆದರೂ ಈ ಸಾಮಾನ್ನ ನಿಯಮಕೆ 
[) 


ಹರಿಹರನ 

ಓಮು ೧ಬ. ಎದು ಬೆಳ್ಳಿಯ ನಾಣ್ಯದ ಮುಮ್ಮುಖದಲ್ಲಿ ಜ್‌" ಮಲು ಎಗರ ಬಜಿ ಮತ್ತು ಎರಡೂವರೆ ಸಂಖೆ ಇದೆ ಹಾಗೂ 
ದಲ್ಲಿ 'ಹರಿಹರ' ಎಂದು ನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ é : : 

ಹಿಮ್ಮುಖವನ್ನು aooag,s K 


ಸಾಮಾನ್ಯ ರೀತಿಯವಾಗಿವೆ ಆದರೆ ಪ್ರಸ 
ಶಸ್ತುತೆ Ml ಈ ಸಾಮಾನ್ಮ ನಮೂನೆಗೆ ಹೊರತಾಗಿ 
ಆದಾಗ್ಕೂ ಹಿಮ್ಮುಖದ ನ ತುವ ಮತ್ತು ಚಿಕ್ರಗ : : an | ಎರಡೂ ಕಡೆಗಳಲ್ಲೂ ಬರಹವನ್ನು ಹೊಂದಿದೆ. 


ಹಿಂಬದಿಯ ಬರಹವು ಸರಿಯಾದ ಸ್ಥಾನದಲ್ಲಿರುವಂತೆ ಕಂಡುಬರುತ್ತದೆ. ಈ ನಾಣ್ಕದ ವಿರಳತೆ ಮತ್ತು ವಿಶಿಷ್ಟ ಲಕ್ಷಣವನ್ನು ಗಮನಿಸಿ 
ಹೇಳುವುದಾದರೆ ಇದೊಂದು ದೋಷಪೂರ್ಣವಾದದ್ದಿರಬಹುದು ಅಥವಾ ಕರಡು ರೂಪದ್ದಿರಬಹುದು. ಈ ದೋಷವನ್ನು ಗಮನಿಸಿ ಈ ಮಾದರಿಯ 
ಹೆಚ್ಚು ನಾಣ್ಮಗಳನ್ನು ಮುದ್ರಿಸಿರಲಾರರು ಎಂಬುದು ಸ್ಪಷ್ಟ. 

ಟಿಪ್ಪಣಿಗಳು 
1. ಈ ತಾಮ್ರದ ನಾಣ್ಮವು ಎನ್‌. ಹವಳಯ್ಯನವರ ಔದಾರ್ಯದಿಂದ ಲಭ್ಯವಾಗಿದ್ದು ಅವರಿಗೆ ನನ್ನ ಕೃತಜ್ಞತೆಗಳು. 
ಎ.ವಿ. ನರಸಿಂಹಮೂರ್ತಿ, ದ ಕಾಯನ್ಸ್‌ ಅಂಡ್‌ ಕರೆನ್ಸಿ AY? ಇನ್‌ Fv, ಮೈಸೂರು, ಪು. 259-269. 
ಎ.ವಿ. ನರಸಿಂಹಮೂರ್ತಿ, 1991, ದ ಕಾಯನ್ಸ್‌ ಅಂಡ್‌ FQ, AV ಇನ್‌ ವಿಜಯನಗರ ಎಂಪ್ಯರ್‌, ವಾರಣಾಸಿ, ಪು. 53. 
ಎ.ವಿ. ನರಸಿಂಹಮೂರ್ತಿ, CHE ಪ್ರ 257. 


ae ee 


ಕೆ. ಗಣೇಶ ಮತ್ತು ಗಿರಿಜಾಪತಿ, ದ ಕಾಯನ್ಸ್‌ ಆಫ್‌ ವಿಜಯನಗರ ಎಂಪ್ಸೆರ್‌ ಪ್ರ 46-47. 


31 


8. ಹೊಸಪೇಟೆಯ ಮೂಲ ನೆಲೆ ಬಿಸಿಲ ಹಳ್ಳಿ 


- ಸಿ. ಮಹದೇವ 


ಇತ್ತೀಚಿನ ವರ್ಷಗಳಲ್ಲಿ ಸ್ಥಳನಾಮ ಕುರಿತ ಅಧ್ಯಯನದೆಡೆಗೆ ವಿದ್ವಾಂಸರು ಹೆಚ್ಚು ಆಸಕ್ತಿವಹಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. 
ಇದರಿಂದ ಸ್ಥಳೀಯ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ಕುರಿತ ಅಧ್ಯಯನಗಳು ಹೆಚ್ಚು ನಿಖರತೆಯನ್ನು ಪಡೆಯಲು ಸಾಧ್ಯವಾಗುವುದು. ಸ್ಥಳನಾಮ 
ಕುರಿತ ಅಧ್ಯಯನದಿಂದ ಹೊಸ ಹೊಸ ಸಂಗತಿಗಳು ಬೆಳಕಿಗೆ ಬರುತ್ತಿವೆ. ಈ ಸ್ವರೂಪದ ಅಧ್ಯಯನಗಳು ಎಲ್ಲೊ ಒಂದು ಹಂತದಲ್ಲಿ 
ನಿಲುಗಡೆಗೊಂಡರೂ ಅದು ತಾತ್ಕಾಲಿಕವಾದುದು. ಏಕೆಂದರೆ ಹೊಸ ಹೊಸ ಸಾಕ್ಟಾಧಾರಗಳು ದೊರೆತಾಗ ಸಂಬಂಧಪಟ್ಟ ವಿಷಯಗಳ ಪುನರ್‌ 
ಅಧ್ಯಯನಗಳು ಆರಂಭಗೊಳ್ಳುತ್ತವೆ. 

ಪ್ರಸ್ತುತ ಲೇಖನಕ್ಕೆ ಸಂಬಂಧಿಸಿದಂತೆ, ವಿಜಯನಗರದ ಒಂದು ಭಾಗವಾಗಿದ್ದ ತಿರುಮಲಾದೇವಿಯರ ಪಟ್ಟಣವೇ ಇಂದಿನ ಹೊಸಪೇಟೆಯ 
ಮೂಲನೆಲೆ ಎಂದು ಇದೇ ಲೇಖಕನ ಅಭಿಪ್ರಾಯವಾಗಿತ್ತು. ಅಂದರೆ "'ತಿರುಮಲಾದೇವಿಯರ ಪಟ್ಟಣ-ನಾಗಲಾಪುರ-ಹೊಸಪೇಟೆ: ಒಂದು 
ಪರಿಶೀಲನೆ” ಎಂಬ ಲೇಖನದಲ್ಲಿ ತಿರುಮಲಾದೇವಿಯರ ಪಟ್ಟಣ, ನಾಗಲಾಪುರ ಮುಂತಾದ ಊರುಗಳು ಸೇರಿಕೊಂಡು, ಇಂದಿನ ಹೊಸಪೇಟೆ 
ರೂಪುಗೊಂಡಿತೆಂದು ಹೇಳಲಾಗಿದೆ.' ಹೊಸಪೇಟೆಯ ನೈರುತ್ಮ ಭಾಗದಲ್ಲಿರುವ ನೆಹರೂ ಸಹಕಾರ ಕಾಲೋನಿ ಪ್ರದೇಶವೇ ವಿಜಯನಗರ ಕಾಲದ 
ತಿರುಮಲಾದೇವಿಯರ ಪಟ್ಟಣ. ಕೃಷ್ಣದೇವರಾಯನು ತನ್ನ ಹಿರಿಯ ಹೆಂಡತಿ ತಿರುಮಲಾದೇವಿಯ ಹೆಸರಿನಲ್ಲಿ ಪಟ್ಟಣವನ್ನು ನಿರ್ಮಿಸಿ, 
ದೇವಾಲಯಗಳನ್ನು ಕಟ್ಟಿಸುತ್ತಾನೆ. 


ಗ್ರಾಮವೊಂದು ಅಸ್ತಿತ್ವದಲ್ಲಿ Zor ಸುಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಆ ಪ್ರಾಚೀನ ಗ್ರಾಮ ಯಾವುದು ಎಂದು ಗುರುತಿಸುವ ಹಾಗೂ ಆ ಪ್ರಾಚೀನ 
ಗ್ರಾಮವೇ ಇಂದಿನ ಹೊಸಪೇಟೆಯ ಮೂಲನೆಲೆಯಾಗಿತ್ತೆಂಬುದನ್ನು ತಿಳಿಸುವುದೆ' ಪ್ರಸ್ತುತ ಲೇಖನದ ಮುಖ್ಯ ವಿಷಯವಾಗಿದೆ. 


ಸಾಮಾನ್ಯವಾಗಿ ಪ್ರಾಚೀನ ಕರ್ನಾಟಕದಲ್ಲಿ ಹಳೆಯ ಗ್ರಾಮಗಳನ್ನು ಅಗ್ರಹಾರಗಳನ್ನಾಗಿ ಪರಿವರ್ತಿಸಿ ಹೊಸ ಹೆಸರನ್ನಿಡುವುದು 
coves: - ಇಂತಹ ಉದಾಹರಣೆಗಳು ಅನೇಕ. ಈ ಪದ್ಧತಿ ವಿಜಯನಗರ ಕಾಲದಲ್ಲೂ ಮುಂದುವರೆಯಿತು. ಹೆಚ್ಚೆಂದರೆ ಸ್ವಾತಂತ್ರ 
ಪೂರ್ವದಲ್ಲೂ ಕೆಲವು ಸಂಸ್ಥಾನಗಳಲ್ಲಿ ಸ್ಥಳನಾಮ ಬದಲಾಯಿಸುವ ರೂಢಿ ಆಚರಣೆಯಲ್ಲಿತ್ತು. 


ತ i ಹ (ಪೂರ್ವದಂಡೆ) ಎತ್ತರ ಪ್ರದೇಶದಲ್ಲಿ ವಿಜಯನಗರ ಕಾಲದ ಕಟ್ಟಡವೊಂದರ vom, ನ 
Me Med hee ಇತ್ತೀಚೆಗೆ ಹೊಸಪೇಟೆಯ ನೆಹರೂ ಕಾಲೋನಿಯಲ್ಲಿ (ಕೆ.ಇ.ಬಿ. ಹತ್ತಿರ) 
ro as aes 2 ಕೋಟೆಗೋಡೆಯ ಅವಶೇಷಗಳು ಕಂಡುಬಂದಿವೆ. ಅಸಿಸ್ಟೆಂಟ್‌ ಕಮಿಷನರ್‌ ಕಛೇರಿಯ ಉತ್ತರ 

ತ್‌ ಬಲ್ಲ ೯ಪಶ್ಚಿಮವಾಗಿ ಕೋಟಿ ನಿರ್ಮಾಣಗೊಂಡಿದ್ದ ಭೂ ಲಕ್ಷಣಗಳು ಕಂಡುಬರುತ್ತವೆ. ಕ್ರಿ.ಶ. 1521ರ ಶಾಸನ 


ತಿರುಮಲಾದೇವಿಯರ a3 ಕೋಟೆಯನು ಖಿಸುತ 
ಮುಚ್ಚಲಾಯಿತಂತೆ.4 aie ಸಿ ಉಲ್ಲೇಖಿಸುತ್ತದೆ.” ಈ ಹಿಂದೆ ಮಲೇರಿಯದಿಂದಾಗಿ ಕೋಟೆಗೋಡೆಗಳನ್ನು ಕೆಡವಿ ಕಂದಕಗಳನ್ನು 


ಎರಡನೆಯದಾಗಿ ಹಿ 
ವ ಕ nn ನೆಹರೂ ಕಾಲೋನಿಯಲ್ಲಿರುವ ಸಣ್ಣಕ್ಕಿ ವೀರಭದ್ರ ಗುಡಿಯ ಆವರಣದಲ್ಲಿ ಸು. 12ನೆಯ ಶತಮಾನಕ್ಕೆ 
ಸಿನವೊಂದರ ಮೇಲಿನರ್ಧಭಾಗ ಕಂಡುಬರುತ್ತದೆ. ಉಳಿದ ಕೆಳಗಿನರ್ಧ ಬಾಗ ಕಾಣಸಿಗುವುದಿಲ್ಲ. ಶಾಸನವು ಕಂತಳ ದೇಶವನು 


32 


posh me Cs dm ee 


ಹಾಗೂ ಅದನ್ನಾಳುವ ಬಿಜ್ಜಳನನ್ನು ಉಲ್ಲೇಖಿಸುತ್ತದೆ. ಇದರ ಮೇಲ್ಭಾಗದಲ್ಲಿ ಮುಕ್ಕೊಡೆ ಮತ್ತು ಜಿನಬಿಂಬಗಲಿವೆ. ಲಭ್ಮವಿರುವ ಶಾಸನಪಾಠದಲ್ಲಿ 
ಸಂಬಂಧಿಸಿದ ಬಸದಿಯಾಗಲಿ ಅಥವಾ ಊರಿನ ಹೆಸರಾಗಲಿ ತಿಳಿದುಬರುವುದಿಲ್ಲ. ಆದರೂ ಇದು ಅದೇ ಪ್ರದೇಶದಲ್ಲಿದ ಬಸದಿಯೊಂದಕ್ಕೆ 
ಎದಿ « pS 


ಸೇರಿದ್ದೆನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂದರೆ ಇಲ್ಲಿ: ಬಸದಿ ಮತ್ತು ಜೈನ ಧರ್ಮೀಯರನ್ನು ಒಳಗೊಂಡ ಹಳೆಯ ಗ್ರಾಮವಿತ್ತೆಂಬುದು 
ಸುಸ್ಪಷ್ಟ. : 


ಮೂರನೆಯದಾಗಿ ಈಗಾಗಲೇ ತಿಳಿಸಿರುವಂತೆ ಕೃಷ್ಣದೇವರಾಯನು ತನ್ನ ಪಟ್ಟದರಸಿ ತಿರುಮಲಾದೇವಿಯ ಹೆಸರಿನಲ್ಲಿ ಪಟ್ಟಣವನ್ನು 
ನಿರ್ಮಿಸುತ್ತಾನೆ." ಹಾಗೂ ತಿರುವೆಂಗಳನಾಥ ಮತ್ತು ಗೌರೇಶ್ವರ ದೇವಾಲಯಗಳನ್ನು ಕಟ್ಟಿಸಿ ದತ್ತಿ ಬಿಡುತ್ತಾ ನೆ. ಈ ಪಟ್ಟಣದಲ್ಲಿ ವಾಸಿಸುತ್ತಿದ್ದ 
ಸೆಟ್ಟಿ ಪಟ್ಟಣಸ್ವಾಮಿಗಳು Meo, ವರ್ತಕರಾಗಿದ್ದರು. ಇದನ್ನು ಪಾಯಸ್‌ ಹೇಳಿಕೆಗಳಲ್ಲೂ ಸಹ ಕಾಣಬಹುದು.' ಕ್ರಿ.ಶ. 1513," ಕ್ರಿ.ಶ. 1515,” 
ಕ್ರಿ.ಶ. 1510" ಹಾಗೂ ಕ್ರಿ.ಶ. 1535,''ರ ಹಂಪಿ ಮತ್ತು ಹೊಸಪೇಟೆಯ ಶಾಸನಗಳು ತಿರುಮಲಾದೇವಿಯರ ಪಟ್ಟಣವನ್ನು ಉಲ್ಲೇಖಿಸುತ್ತವೆ. 
ಕೃಷ್ಣದೇವರಾಯನು ಪಟ್ಟಕ್ಕೆ ಬಂದ ಮೂರನೆಯ ವರ್ಷದಲ್ಲಿ ತಿರುಮಲದೇವಿಯರ ಪಟ್ಟಣದ ಉಲ್ಲೇಖ ಶಾಸನದಲ್ಲಿ ಕಾಣಸಿಗುತ್ತದೆ. ಬಹುಶಃ 
ಹಳೆಯ ಗ್ರಾಮವನ್ನು ಜೀರ್ಣೋದ್ದಾರಗೊಳಿಸಿ ಹೊಸದಾಗಿ ದೇವಾಲಯಗಳನ್ನು ಕಟ್ಟಿಸಿ ತನ್ನ ಪಟ್ಟದರಸಿಯ ಹೆಸರನ್ನಿಟ್ಟಿರಬೇಕು. ಏಕೆಂದರೆ 
ಇದಕ್ಕೂ ಮುಂಚೆ ಇಲ್ಲಿ ಜನವಸತಿ ಇತ್ತೆಂಬ ರಜಾಕನ ವಿವರಣೆ ಗಮನಾರ್ಹವಾಗಿದ್ದು, ಮೇಲಿನ ಅಭಿಪ್ರಾಯವನ್ನು ಸಮರ್ಥಿಸುತ್ತದೆ. 


ಇನ್ನು ನಾಲ್ಕನೆಯದಾಗಿ ಕೆಲವು ಶಾಸನಗಳು ಬಿಸಿಲಹಳ್ಳಿ ಕಣಿವೆಯನ್ನು ಉಲ್ಲೇಖಿಸುತ್ತವೆ. ಕ್ರಿ.ಶ. 1535ರ ಹೊಸಪೇಟೆ ಶಾಸನವೊಂದು 
ತಿರುಮಲದೇವಿಯರ ಪಟ್ಟಣದ ತಿರುವೆಂಗಳನಾಥ ದೇವರನ್ನು ಉಲ್ಲೇಖಿಸುವುದರ ಜೊತೆಗೆ ಬಿಸಿಲಹಳ್ಳಿ ಕಣಿವೆಯನ್ನು ಸಹ ಪ್ರಸ್ತಾಪಿಸಿದೆ.” ಕ್ರಿ.ಶ. 
1531ರ ಕಣಿವೆ ವೀರಭದ್ರ ದೇವಾಲಯದ ಶಾಸನದಲ್ಲಿ ಉಭಯ ನಾನಾದೇಶಿ ಸೆಟ್ಟಿ ಪಟ್ಟಣಸ್ವಾಮಿಗಳು ಬಿಸಿಲಹಳ್ಳಿ ಕಣಿವೆಯ ವೀರಭದ್ರ 
ದೇವರಿಗೆ ಕೆಲವು ತೆರಿಗೆಗಳನ್ನು ದತ್ತಿ ಬಿಟ್ಟರೆಂದಿದೆ.'? ಮಲಪನಗುಡಿ ಶಾಸನವು, ಭಾಸ್ಕರ ಕ್ಷೇತ್ರದ ಶ್ರೀ ವಿರೂಪಾಕ್ಷ ದೇವರಿಗೆ ಪಂಚಕೋಶದೊಳಗ 
(ಐದನೆಯ ಸುತ್ತಿನ ಕೋಟೆ) ಬಿಸಿಲಹಳ್ಳಿಯ ಕಣಿವೆ ಮತ್ತು ಬಡವಲಿಯ ಕಣಿವೆಯ ಹಾದಿಕೂಡುವ ಮಹಾಪಥದಲ್ಲಿ ಬಾವಿಯನ್ನು ಮಾಡಿಸಿದ 
ಬಗ್ಗೆ ತಿಳಿಸುತ್ತದೆ." ಅಂದರೆ ಮಲಪನಗುಡಿ ಗ್ರಾಮದಿಂದ ಹೊಸಪೇಟೆ ಮಾರ್ಗವಾಗಿ ಜೋಳದರಾಶಿ ಗುಡ್ಡದ ಪಕ್ಕದಲ್ಲಿ ಹಾಯ್ದು ರಾಷ್ಟ್ರೀಯ 
ಹೆದ್ದಾರಿ 13ರಲ್ಲಿರುವ ಕಣಿವೆಯನ್ನು (ಕಣಿವೆ ವೀರಭದ್ರ ದೇವಾಲಯ) ಸಂಪರ್ಕಿಸುವ ದಾರಿಯೇ ಬಿಸಿಲಹಳ್ಳಿಯ ಕಣಿವೆ ಹಾದಿ ಎಂದು ಮೇಲಿನ 
ಶಾಸನದಿಂದ ಸ್ಪಷ್ಟವಾಗುವುದು. ಈ ದಾರಿಯನ್ನು ಮಹಾಪಥವೆಂದು ಕರೆಯಲಾಗಿದೆ. ರಜಾಕ್‌, ಪಾಯಸ್‌ ಮುಂತಾದ ವಿದೇಶಿ ಪ್ರವಾಸಿಗರು 
ಈ ದಾರಿಯ ಮೂಲಕ ವಿಜಯನಗರವನ್ನು ಪ್ರವೇಶಿಸಿದ್ದಾರೆ. ಜೊತೆಗೆ ಪಶ್ಚಿಮಕರಾವಳಿಯ ವ್ಯಾಪಾರ ವೃವಹಾರಗಳು ಈ ಮೂಲಕವೇ 
ನಡೆಯುತ್ತಿದ್ದವು. ಕಣಿವೆ ವೀರಭದ್ರ ದೇವಾಲಯದಲ್ಲಿರುವ ಶಾಸನದಿಂದ, ದೇವಾಲಯವಿರುವ ಕಣಿವೆಯೇ ಬಿಸಿಲಹಳ್ಳಿ ಕಣಿವೆ ಎಂದು 
ಖಚಿತವಾಗುತ್ತದೆ. ಈ ದೇವರನ್ನು ಬಿಸಿಲಹಳ್ಳಿ ಕಣಿವೆಯ ವೀರಭದ್ರದೇವರೆಂದು ಶಾಸನದಲ್ಲಿ ಕರೆಯಲಾಗಿದೆ. ಇಲ್ಲಿ ಸಹಜವಾಗಿ ಗ್ರಹಿಸಬಹುದಾದ 
ಸಂಗತಿ ಎಂದರೆ ಈ ಕಣಿವೆಗೆ ಸಮೀಪದಲ್ಲಿ ಬಿಸಿಲಹಳ್ಳಿ ಗ್ರಾಮವಿತ್ತೆಂಬುದು. ಈ ಗ್ರಾಮದ ಹೆಸರನ್ನೇ ಸಮೀಪದಲ್ಲಿದ್ದ ಕಣಿವೆಗೆ ಅನ್ವಯಿಸಿ 
ಕರೆದಿರುವುದನ್ನು ಅಲ್ಲಗೆಳೆಯುವಂತಿಲ್ಲ. ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಬಿಸಿಲಹಳ್ಳಿ ಚಾರಿತ್ರಿಕವಾಗಿ ಮಹತ್ವದ ಗ್ರಾಮ. 


ಈ ಮೇಲಿನ ಆದಾರದ ಪರಿಶೀಲನೆಯಿಂದ ಇಂದಿನ ಹೊಸಪೇಟೆಯ ನೈರುತ್ಮ ಭಾಗದಲ್ಲಿ (ನೆಹರೂ ಕಾಲೋನಿ) ಸುಮಾರು 13ನೆಯ 
ಶತಮಾನ ಅಥವಾ ಅದಕ್ಕೂ ಪೂರ್ವದ ಪ್ರಾಚೀನ ಗ್ರಾಮವೊಂದು ಅಸ್ತಿ ತ್ವದಲ್ಲಿತ್ಲೆಂಬುದು ಸುಸ್ಪಷ್ಟ. ಈ ಪ್ರಾಚೀನ ಗ್ರಾಮವೇ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವ ಬಿಸಿಲಹಳ್ಳಿ ಇರಬಹುದು. ಮೇಲೆ ಹೇಳಿದ ಭಗ್ಗ ಜೈನಶಾಸನ ಬಿಸಿಲಹಳ್ಳಿಗೆ ಸಂಬಂಧಿಸಿದ್ದೆನ್ನಬಹುದು. ಈ ಶಾಸನದ 
ಉಳಿದ ಭಾಗ ದೊರೆತಲ್ಲಿ ಹೆಚ್ಚಿನ ವಿವರಗಳು ದೊರೆಯುತ್ತ ವೆ. ಅಂದರೆ ಕಲ್ಮಾಣ ಚಾಲುಕ್ಕರ ಕಾಲದಲ್ಲೆ ಅಸ್ತಿ ತ್ವದಲ್ಲಿದ್ದ ಬಿಸಿಲಹಳ್ಳಿಯು ಜೈನರ 
ಧಾರ್ಮಿಕ ಹಾಗೂ ಸಾಮಾಜಿಕ ಕೇಂದ್ರವಾಗಿತ್ತು. ನಂತರ ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯನು ತನ್ನ ಪಟ್ಟಿದರಸಿ ತಿರುಮಲಾದೇವಿಯ 
ತವರಿನ (ಶ್ರೀರಂಗಪಟ್ಟಣ) ಮಾರ್ಗದಲ್ಲಿದ್ದ ಈ ನೆಲೆಯಲ್ಲಿ, ತಿರುಮಲಾದೇವಿಯರ ಪಟ್ಟಣವನ್ನು ನಿರ್ಮಿಸುತ್ತಾನೆ. ಇದರಿಂದಾಗಿ ಬಿಸಿಲಹಳ್ಳಿಯು 
ತನ್ನ ಹಳೆಯ ಹೆಸರನ್ನು ಕಳೆದುಕೊಂಡಿತು. ಇದರ ನೈರುತ್ಯದಲ್ಲಿದ್ದ ಕಣಿವೆಯನ್ನು (ರಾಯರಕೆರೆ ಹತ್ತಿರ) ಗುರುತಿಸಲು ಬಿಸಿಲಹಳ್ಳಿ ಹೆಸರನ್ನು 
ಬಳೆಸಿದಂತೆ ಕಾಣುತ್ತದೆ. ಈ ಮೊದಲು ತಿರುಮಲಾದೇವಿಯರ ಪಟ್ಟಣವನ್ನು ಹೊಸಪೇಟೆಯ ಮೂಲನೆಲೆ ಎಂದು ಗುರುತಿಸಲಾಗಿತ್ತು.” ಇದು 
ಮಧ್ಯಕಾಲೀನ ಚರಿತ್ರೆಯ ಹಂತಕ್ಕೆ ಸರಿ ಎನಿಸಿದರೂ ಅಧ್ಯಯನದ ದೃಷ್ಟಿಯಿಂದ ಅಪೂರ್ಣವಾದುದು. ಪ್ರಸ್ತುತ ಅಧ್ಯಯನದಲ್ಲಿ ಪ್ರಾಚೀನ 
ಬಿಸಿಲಹಳ್ಳಿ'" ಗ್ರಾಮವನ್ನು ಗುರುತಿಸಿ, ಇದು ಹೊಸಪೇಟೆಯ ಮೂಲನೆಲೆಯಾಗಿತ್ತೆಂದು ತಿಳಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಟಿಪ್ಪಣಿಗಳು 


| ಮಹದೇವ ಸಿ, 1995, "ತಿರುಮಲಾದೇವಿಯರ ಪಟ್ಟಣ-ನಾಗಲಾಪುರ-ಹೊಸಪೇಟೆ: ಒಂದು ಪರಿಶೀಲನೆ”, ಇತಿಹಾಸದರ್ಶನ, ಸಂಪುಟ 
10, ಪ್ರ 133, ಸೂರ್ಯನಾಥ ಕಾಮತ್‌ ಮತ್ತು ಕೃಷ್ಣಮೂರ್ತಿ ಪಿ.ವಿ. (ಸಂ.) ಕರ್ನಾಟಕ ಇತಿಹಾಸ ಅಕಾಡಮಿ, ಬೆಂಗಳೊರು. 


33 


3). 95-97. 
ಸದಾನಂದ ಕನವಳಿ (ಅನು), ಮರೆತುಹೋಗಿರುವ ಸಾಮ್ರಾಜ್ಯ ವಿಜಯನಗರ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ಪು. 
R 4 


2 
ವಿದಾಲಯ ಶಾಸನ ಸಂಪುಟ-], ಹೊಸಪೇಟೆ, ಸಂಖ್ಯೆ 4. 

| ape ಹೆಚ್‌., 1965, ಸುವರ್ಣ ಪುಷ್ಪಾಂಜಲಿ, ಹೊಸಪೇಟೆ ನಗರಸಭೆ ಸ್ಮರಣ ಸಂಚಿಕೆ, ಹೊಸಪೇಟೆ. 

5. 832 ವಿಶ್ವವಿದ್ಯಾಲಯ ಶಾಸನ ಸಂಪುಟ-1, ಹೊಸಪೇಟೆ, ಸಂಖ್ಯೆ-2. 

6. ಮಹದೇವ ಸಿ, ಪೂರ್ಮೋಕ್ಷ. 

7. ಸದಾನಂದ ಕನವಳ್ಳಿ (ಅನು), ಪೂರ್ವೋಕ್ತ, ಪು. 264-66. 

8 ಸೌ.ಇಂ.ಇ., ಸಂಪುಟ-4, ಹಂಪೆ, ಸಂಖ್ಯೆ 255. 

9. " ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ 3, ಹಂಪಿ, ಸಂಖ್ಯೆ 74. 

10. ಅದೇ, ಸಂಪುಟ-1, ಹೊಸಪೇಟೆ, ಸಂಖ್ಯೆ 1. 

Il. ಅದೇ, ಹೊಸಪೇಟೆ, ಸಂಖ್ಯೆ 3. 

12. ಅದೇ ಹೊಸಪೇಟೆ, ಸಂಖ್ಯೆ 8. 

13. ಅದೇ, ಹೊಸಪೇಟೆ, ಸಂಖೆ 12. 

14. ಅದೇ ಹೊಸಪೇಟೆ, ಸಂಖ್ಯೆ 32. 

15. ಮಹದೇವ ಸಿ, ಪೂರ್ಮ್ವೋಕ್ತ. 


16.(ಅ) ಬಿಸಿಲಹಳ್ಳಿ ಹೆಸರಿನ ಅನೇಕ ಗ್ರಾಮಗಳು ಕರ್ನಾಟಕದಲ್ಲಿವೆ, ಪ್ರಸ್ತುತ ಲೇಖನದಲ್ಲಿರುವ ಬಿಸಿಲಹಳ್ಳಿ ಭಾಸ್ಕರ ಕ್ಷೇತ್ರವೆಂದು ಕರೆಯಲಾದ 
ಹಂಹಿಯ ಪ್ರದೇಶದಲ್ಲಿದೆ. ಬಳ್ಳಾರಿ ಜಿಲ್ಲೆ ಬಿಸಿಲಿನ ತಾಪಮಾನಕ್ಕೆ ಪ್ರಸಿದ್ಧ. ಈ ಪ್ರದೇಶದಲ್ಲಿನ ಕಲ್ಮಾಣ ಚಾಲುಕ್ಕರ ಕಾಲದ ಬಹುತೇಕ | 


- ಚೆನ್ನರಾಯಪಟ್ಟಣ ತಾಲೂಕು 
2 - ಸಕಲೇಶಪುರ ತಾಲೂಕು 
ee ಫಾ RAM, ತಾಲೂಕು 
Sakae 2 ಶಿರಸಿ ತಾಲೂಕು 

ea! = ಗೌರಿಬಿದನೂರು ತಾಲೂಕು 
ae - ಗೌರಿ ಬಿದನೂರು ತಾಲೂಕು 
ಬಿಸಲೆರೆ a ಕಡೂರು ತಾಲೂಕು 
ಬಿಸಲೇಹಳ್ಳಿ Pe ಕಡೂರು ತಾಲೂಕು 

ಬಿಸನೆಲೆ - ಕುಣಿಗಲ್‌ ತಾಲೂಕು 
ಬಿಸಲಹಳ್ಳಿ = ಗುಬ್ಬಿ ತಾಲೂಕು 

ಬಿಸಲಹಳ್ಳಿ & ತುಮಕೂರು ತಾಲೂಕು 
ಬಸಲಹಳ್ಳಿ WBA ತಾಲೂಕು 


34 


ಬೀಸಳ್ಳಿ ಬಿಸಲಹಳ್ಳಿ - ಬಳ್ಳಾರಿ ತಾಲೂಕು 


DAO’, — ಬೈಲಹೊಂಗಲ ತಾಲೂಕು 
ಬಿಸಲವಾಡಿ — ಚಾಮರಾಜನಗರ ತಾಲೂಕು 
ಬಿಸಲಹಳ್ಳಿ > ಮಾಗಡಿ ತಾಲೂಕು 
ಬಿಸಲಕೊಪ್ಪ — ಬಸವನ ಬಾಗೇವಾಡಿ ತಾಲೂಕು 
ಬಿಸಲಕೊಪ್ಪ — ಹುನಗುಂದ ತಾಲೂಕು 
ಬಿಸಲದಿನ್ನಿ — ಹುನಗುಂದ ತಾಲೂಕು 
ಬಿಸಿಲಹಳ್ಳಿ = ಶಿಕಾರಿಪುರ ತಾಲೂಕು 
ಬಿಸಿಲಹಳ್ಳಿ = ಅರಕಲಗೂಡು ತಾಲೂಕು 
ಬಿಸಲೇಹಳ್ಳಿ = ಅರಸಿಕೆರೆ ತಾಲೂಕು 


35 


9. ಆಂಧ್ರಪ್ರದೇಶದ ವಿಜಯನಗರ ಕಾಲದ ಕನ್ನಡ ಶಾಸನಗಳಲ್ಲಿನ 
ಸ್ಥಳನಾಮಗಳು 


— ಸಿ.ಎಸ್‌. ವಾಸುದೇವನ್‌ 


ವಿಜಯನಗರ ಸಾಮ್ರಾಜ್ಯವು ಕ್ರಿ.ಶ. 14ನೆಯ ಶತಮಾನದ ಮಧ್ಯದಲ್ಲಿ ಸ್ಥಾಪನೆಗೊಂಡ ನಂತರ ದಕ್ಷಿಣ ಭಾರತದ ರಾಜಕೀಯ 
ಇತಿಹಾಸದಲ್ಲಿ ಹೊಸದೊಂದು ಅಧ್ಯಾಯವು ಪ್ರಾರಂಭಗೊಂಡಿತು. ವಿಜಯನಗರ MARK, ಇಂದಿನ ದಕ್ಷಿಣ ಭಾರತದ ಬಹುತೇಕ 
ಭಾಗಗಳನ್ನು ಒಳಗೊಂಡಿತ್ತು. ಈ ಎಲ್ಲಾ ಭಾಗಗಳಲ್ಲಿಯೂ ಅವರ ಕಾಲದ ಅನೇಕ ಸಾಂಸ್ಕೃತಿಕ ಕುರುಹುಗಳನ್ನು ಇಂದಿಗೂ ಕಾಣಬಹುದಾಗಿದೆ. 
ವಿಜಯನಗರ ಕಾಲದ ದೇವಾಲಯಗಳು, ಶಿಲ್ಪಗಳು, ಶಾಸನಗಳು, ಕೋಟೆ, ಕೊತ್ತಲಗಳನ್ನು ಪ್ರಸ್ತುತ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ 
ಮತ್ತು ಕೇರಳ ರಾಜ್ಯಗಳಲ್ಲಿ ಕಾಣಸಿಗುತ್ತವೆ. ವಿಜಯನಗರ ಕಾಲದ ಸಹಸ್ರಾರು ಶಾಸನಗಳು ಇಂದು ನಮಗೆ ಲಭ್ಯವಿದ್ದು ಅವುಗಳು ಕನ್ನಡ, 
ತಮಿಳು, ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿವೆ. 


ಆಂಧ್ರಪ್ರದೇಶದಲ್ಲಿ ಒಟ್ಟು ಒಂದು ಸಾವಿರಕ್ಕೂ ಅಧಿಕವಾದ ಕನ್ನಡ ಶಾಸನಗಳು ಇಲ್ಲಿಯವರೆಗೆ ದೊರಕಿವೆ. ಇವುಗಳ ಸಂಖ್ಯೆಯು ಇನ್ನೂ 
ಅಧಿಕವಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಅಧಿಕಾಂಶ ಶಾಸನಗಳು ಕಲ್ಮಾಣ ಚಾಲುಕ್ಕರ ಕಾಲಕ್ಕೆ ಸೇರಿದುದಾಗಿವೆ. ಸುಮಾರು 200 
ಶಾಸನಗಳು ವಿಜಯನಗರ ಕಾಲಕ್ಕೆ ಸೇರಿವೆ. ವಿಜಯನಗರ ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವ ಪ್ರತಿನಾಮಧೇಯವುಳ್ಳ ಗ್ರಾಮನಾಮ ಅಥವಾ 
ಸ್ಥಳನಾಮಗಳನ್ನು ಕುರಿತು ಚರ್ಚಿಸುವುದೇ ಈ ಲೇಖನದ ಮೂಲ ಉದ್ದೇಶ. 


ಒಂದು ಗ್ರಾಮವನ್ನು ದೇವಾಲಯಕ್ಕೆ ಅಥವಾ ವ್ಯಕ್ತಿಗೆ ದಾನ ನೀಡುವುದು ಪ್ರಾಚೀನ ಕಾಲದಿಂದಲೂ ಬಂದಿರುವ ಪದ್ಧತಿಯಾಗಿದೆ. ಒಂದು 
ಗ್ರಾಮವನ್ನು ಸ್ಥಾಪಿಸಿದಾಗ ಅದಕ್ಕೆ ಹೆಸರನ್ನು ಇಡುವುದೂ ಸಹ ಹಿಂದಿನಿಂದ ರೂಢಿಯಲ್ಲಿರುವುದು ತಿಳಿದ ಸಂಗತಿಯೇ. ಅಂತಹ ಗ್ರಾಮಗಳನ್ನು 


ae ಸದರಿ ಗ್ರಾಮವನ್ನು ದೇವಾಲಯದ ಖರ್ಚು ವ್ಯಚ್ಚೆಕ್ಕಾಗಿ ನೀಡಲಾಗುತ್ತಿತ್ತು. ಇನ್ನೂ ಕೆಲವು ಸಂದರ್ಭಗಳಲ್ಲಿ ದೇವಾಲಯದ 
lhe ಸಹ ಮಾಡಲಾಗುತ್ತಿತ್ತು. ಮತೊಂದು ಸಂದರ್ಭದಲ್ಲಿ ಗ್ರಾಮವು ಹಾಳು ಬಿದ್ದಾಗ ಅಥವಾ ಗ್ರಾಮವನ್ನು ಜನರು 
೪ಿಂದ ತ್ಯಜಿಸಿದಾಗ, ಆ ಗ್ರಾಮವನ್ನು ಪುನರ್‌ ಸ್ಹಾಪಿಸಿ ಜನರನ್ನು ವಸತಿಗೆ ಆಹ್ವಾನಿಸಿದಾಗಲೂ ಗ್ರಾಮಕ್ಕೆ ಹೊಸ ಹೆಸರು 


ಕೊಳ 

= ce ಕ್ಯ ಹೆಸರಿತ್ತೆಂದು ತಿಳಿಸುತ್ತದೆ. ಈ ಶಾಸನವು ಸುಮಾರು 10-1 1ನೆಯ ಶತಮಾನಕ್ಕೆ ಸೇರಿದ್ದು, 

ae Shin a x wr ಇಡಲಾಗಿತ್ತೆಂದು ತಿಳಿಯಬಹುದು.' ಇವರ ನಂತರ ಕಾಲದಲ್ಲಿ, ಅಂದರೆ ಕಲ್ಮಾಣ ಚಾಲುಕ್ಕರ 
2s iS ನ್ನು ಬದಲಿಸಿಯೋ ಅಥವಾ ಜೊತೆಗೆ ಪರ್ಯಾನು ನಾಮಗಳನ್ನು ಇಡಲಾಗುತ್ತಿತ್ತು ಎಂಬುದು ಶಾಸನಗಲ 


ದೇವರಾಯನ 4 
ಸ ಘೇ 2೬ ಹಿತ ಒಂದನೆಯ ದೇವರಾಯನ ಆಜ್ಞೆಯಂತೆ ಅವನ ಮಗ ಯುವರಾಜ ರಾಮಚಂದ್ರನು ಆಂಧ್ರದೇಶಕೆ 
' ದಾರಿಯ ಮಧ್ಯೆದಲ್ಲಿ ಬರುವ ಶ್ರೀಶೈಲದಲ್ಲಿ (ಈಶ್ವರ) ಲಿಂಗವನ್ನು ಪ್ರತಿಷ್ಠಾಪಿಸಿದ. ಅವನ ಪತ್ನಿ ಬುಕ್ಕಾಂಬಳು, 


ಪತಿಯ ಒಪ್ಪಿಗೆಯನ್ರು ಪಡೆ 
ಬ್ರಾಹ್ಮಣರಿಗೆ ದಾನ ee ಕಂಚಿಕುಂಟ ಎಂಬ ಗ್ರಾಮವನ್ನು ಬುಕ್ಕಾಪುರವೆಂದು ಹೆಸರಿಸಿ ಸರ್ವಮಾನ್ಯ ಅಗ್ರಹಾರವಾಗಿ ಎಂಟು ಜನ 
೨ ಈ ಶಾಸನದಲ್ಲಿ ಉಲ್ಲೇಖಿತವಾಗಿರುವ ಗ್ರಾಮಕ್ಕೆ ಒಬ್ಬ ಮಹಿಳೆಯ ಹೆಸರು ಇಟ್ಟಿರುವುದು ಗಮನಾರ್ಹ 


ಮೇಲೆ ಉಲ್ಲೇಖಿಸಿದ 
ಈ ಮೂರು ಶಾಸನಗಳ sheet ತೌಲೂಳಿನಲ್ಲಿರುವ ಗೊ್ರಪಲ್ಲಿ ಗ್ರಾಮದ ಮೂರು ಶಾಸನಗಳು ಗಮನ ಸೇಳಿಯುವಂತಪದ್ದಗಿವ: 
ಯ ವಿರಪಣ್ಣಯ್ಮನ ಸಲಹೆಯ ಮೇರೆಗೆ ದಾನಿಗಳು ಒಂದೇ ದೇವಾಲಯಕ್ಕೆ ಗ್ರಾಮಗಳನ ದಾನವನ್ನು 


36 


ಮಾಡಿರುತ್ತಾರೆ. ಮೊದಲ ಶಾಸನದಲ್ಲಿ ತಿಮ್ಮರಸನು ಮುತ್ತಕಾಡಹಳ್ಳಿ ಎಂಬ ಗ್ರಾಮವನ್ನು ಮಹಾಲಕ್ಷ್ಮೀಪುರವೆಂಬ ನಾಮದೊಂದಿಗೆ ಹರುಚಿ- 
ಲಕ್ಕಣ್ಣಾಪುರದಲ್ಲಿರುವ ಮಹಾಲಕ್ಲ್ಮಿದೇವಿಯ ಪೂಜಾ ಸೇವೆಗಳಿಗೆ ದಾನವನ್ನು ನೀಡುತ್ತಾನೆ." ಇದೇ ದೇವಾಲಯಕ್ಕೆ ಸಾನಿ ಚೆನ್ನಪ್ಪನಾಯಕನ ಮಗ 
ಕೃಷ್ಣಪ್ಪನಾಯಕನು ಗೊರವನಹಳ್ಳಿ ಗ್ರಾಮಕ್ಕೆ ಲಕ್ಲ್ಮೀಸಾಗರ ಎಂಬ ಹೆಸರಿಟ್ಟು ದಾನ ನೀಡುತ್ತಾನೆಂದು ಮತ್ತೊಂದು ae ತಿಳಿಸುತ್ತದೆ." 
ಪೆನುಗೊಂಡೆಯ ವಿರಪಣ್ಣಯ್ಯನ ಸಹೋದರ ವೀರಣ್ಣ ನಾಯಕನು ಮೋದಯ ಗ್ರಾಮದ ಎತ್ತರಕ್ಕೆ ನೂತನ ತುಂಗಭದ್ರಾ ಎಂಬ ಕಾಲುವೆಯನ್ನು 
ನಿರ್ಮಿಸುತ್ತಾನೆ. ಆ ಕಾಲುವೆಯ ಆಯಕಟ್ಟಿಗೆ ಬರುವ ಭೂಮಿಯನ್ನು ಹರುಚೆ-ಲಕ್ಕಣ್ಣಾಪುರದ ಮಹಾಲಕ್ಷ್ಮಿ ದೇವಿಗೆ ದಾನ ನೀಡುತಾನೆ. ಸದರಿ 
ಗ್ರಾಮವನ್ನು ಅಚ್ಛುತರಾಯ ಮಹಾರಾಜನು ವೀರೇಶ್ವರ, ಪಾಪವಿವಾಶದೇವ ಮತ್ತು ರಾಘವೇಶ್ವರ ದೇವರ ಸೇವೆಗೆ ದತ್ತಿಯನ್ನು ನೀಡುತ್ತಾ ನೆ. 
ಈ ಮೂರು ಶಾಸನಗಳು ಅಚ್ಮುತರಾಯ ಮಹಾರಾಯನ ಕಾಲಕ್ಕೆ ಸೇರಿದುದಾಗಿದೆ. ky 


ಕೊಂಡಾಪುರಂನ ಶಾಸನವೊಂದು ಸದಾಶಿವರಾಯನ ಕಾರ್ಯಕರ್ತನಾದ ದಳವಾಯಿ ಕೃಷ್ಣಪ್ಪನಾಯಕನು ಸದಾಶಿವರಾಯರಿಗೆ ಹಿಂಹಾಸನವು 
ಸ್ಥಿರವಾಗಿ ಉಳಿಯಲೆಂಬ ಪ್ರಾರ್ಥನೆಯೊಂದಿಗೆ ಚೆನೂರು ಎಂಬ ಗ್ರಾಮಕ್ಕೆ ಚೆನ್ನಕೇಶವಪುರವೆಂದು ಹೆಸರಿಸಿ ಚೆನ್ನಕೇಶವಸ್ವಾಮಿ ದೇವಾಲಯಕ್ಕೆ 
ದಾನ ನೀಡಿದನೆಂದು ತಿಳಿಸುತ್ತದೆ.” ಈ ಮೇಲಿನ ನಾಲ್ಕು ಗ್ರಾಮಗಳನ್ನು ದೇವಾಲಯಗಳಿಗೆ ನೀಡಲಾಗಿದ್ದು, ಆಯಾ ದೇವಾಲಯದ ಪ್ರಧಾನ 
ದೇವರುಗಳ ಹೆಸರನ್ನೇ ಮುಖ್ಯವಾಗಿ ಆಧಾರಿಸಿ ಸ್ಥಳನಾಮಗಳನ್ನು ಇಡಲಾಗಿದೆ. 


Seas, OO ಒಂದು ಶಾಸನವು ವೀರಣ್ಣನ ಪ್ರಾರ್ಥನೆಯಂತೆ, ಅಚ್ಛುತರಾಯ ಮಹಾರಾಜನು WOH, ಎಂಬ ಗ್ರಾಮಕ್ಕೆ 
ಅಚ್ಛುತೇಂದ್ರಪುರವೆಂದು ಹೆಸರಿಸಿ, ಲೇಪಾಕ್ಷಿಯ ವೀರಭದ್ರ, ರಘುನಾಥ ಮತ್ತು ಪಾಪವಿನಾಶ ದೇವರುಗಳ ಸೇವೆಗೆಂದು ದಾನವನ್ನು ನೀಡಿದನೆಂದು 
ಉಲ್ಲೇಖಿಸುತ್ತದೆ. ಈ ಗ್ರಾಮಕ್ಕೆ ರಾಜನ ಹೆಸರನ್ನೇ ಇಟ್ಟಿರುವುದು ಗಮನಾರ್ಹ. ಇದೇ ಊರಿನ ಇನ್ನೊಂದು ಶಾಸವು ರಾಜನು OHA Medes 
ಗೌಡರಿಗೆ ವಿರ್ದೇಶಿಸಿದ ಶಾಸನವಾಗಿದೆ." ಅದರಂತೆ BODOG, ಗ್ರಾಮಕ್ಕೆ ಕೊಮಾರ-ವೆಂಕಟಾದ್ರಿಯಾಪುರವೆಂದು ಪ್ರತಿನಾಮವಿದ್ದು, ಅದನ್ನು 
ಪಾಪಿವಿನಾಶ ದೇವರ ಸೇವೆಗೆ ದಾನ ನೀಡಿದುದಾಗಿ ತಿಳಿಸುತ್ತದೆ. ಇದರೊಂದಿಗೆ ಗಣಪತಿಹಳ್ಳಿ, ಮತ್ತು ಚೆಲವಿಂದ್ಹ ಗ್ರಾಮಗಳು ಪೆನುಗೊಂಡೆಯ 
ವೀರಪ್ಪಣ್ಣನ ವಶದಲ್ಲಿರುತ್ತದೆಯೆಂದು ದಾಖಲಿಸಿದೆ. ಈ ಎರಡೂ ಶಾಸನಗಳು ಚೆಲವಿಂದ್ಹ ಗ್ರಾಮಕ್ಕೆ ಎರಡು ಹೆಸರುಗಳು ಇತ್ತೆಂದು ಸೂಚಿಸುತ್ತವೆ. 
ಮೊದಲನೆಯದು ಅಚ್ಛುತೇಂದ್ರಪುರ ಮತ್ತು ಎರಡನೆಯದು ಕೊಮಾರ-ವೆಂಕಟಾದ್ರಿಯಾಪುರ. ಇವೆರಡೂ ಶಾಸನಗಳು ಅಚ್ಚುತರಾಯನೇ 
ಹೊರಡಿಸಿದ್ದು ತೇದಿಗಳ ವಿವರಗಳು ಸ್ಪಷ್ಟವಿಲ್ಲ. ಬಹುಶಃ ತೆಲವಿಂದ್ಹ ಗ್ರಾಮಕ್ಕೆ ಅಚ್ಛುತೇಂದ್ರಪುರವೆಂಬ ಹೆಸರಿದ್ದು, ನಂತರ ದಾನ ನೀಡುವ 
ಸಮಯದಲ್ಲಿ ಅದನ್ನು ಕುಮಾರ-ವೆಂಕಟಾದ್ರಿಪುರವೆಂದು ಬದಲಾಯಿಸಿರಬಹುದು. ವೀರಣ್ಣ ಒಡೆಯನ ಶಿಷ್ಕನೊಬ್ಬನು ಕಂಚಿ ಸಮುದ್ರದ 
ಸೋಮೇಶ್ವರ ದೇವರಿಗೆ ಚಿನ್ನವನ್ನು ನೀಡಿದನೆಂದು ಕಂಚಿ ಸಮುದ್ರದ ಶಾಸನವು ಉಲ್ಲೇಖಿಸುತ್ತದೆ.” ಕಂಚಿ ಸಮುದ್ರ ಗ್ರಾಮಕ್ಕೆ 
ಪ್ರತಾಪದೇವರಾಯಪುರ ಎಂಬ ಪ್ರತಿನಾಮವಿತ್ತೆಂದು ಶಾಸನವು ತಿಳಿಸುತ್ತ ದೆ. 


ಲೇಪಾಕ್ಲಿಯ ಇನ್ನೊಂದು ಶಾಸನವು ಅಚ್ಕುತರಾಯ ಮಲ್ಲಪ್ಪಣ್ಣ ಎಂಬುವವನು ತಿಮ್ಮಪ್ಪನವರಿಂದ ನಂದಿಚೆರ್ಲೆ ಎಂಬ ಗ್ರಾಮವನ್ನು 
ಖರೀದಿಸಿ ವೀರೇಶ ದೇವರಿಗೆ ದಾನ ಮಾಡಿದನೆಂದು ದಾಖಲಿಸಿದೆ.!" ಈ ಗ್ರಾಮಕ್ಕೆ ವಿರೂಪಾಕ್ಷರಾಯಪುರ ಎಂಬ ಪ್ರತಿನಾಮವಿದ್ದು, ಇದನ್ನು 
ದಾನಿ ತಿಮ್ಮಪ್ಪನ ಅಜ್ಜನಾದ ವೀರಮರನನಿಗೆ ವಿರೂಪಾಕ್ಷದೇವರಾಯ ಮಹಾರಾಜನು ಮಾನ್ಯವಾಗಿ ನೀಡಿದನೆಂದು ತಿಳಿಸುತ್ತದೆ. ಸದರಿ ಗ್ರಾಮದ 
ಬೆಲೆಯನ್ನು ಮಧ್ಯಸ್ಥನು ವಿರ್ಧರಿಸಿದನೆಂದು ಉಲ್ಲೇಖಿಸುವುದು ವಿಶೇಷ. 


ಪೆನುಗೊಂಡೆಯ ವೀರಪ್ಪಣ್ಣನು ಕೆಲವು ಬ್ರಾಹ್ಮಣರುಗಳಿಂದ ಕಳನೂರು ಅಥವಾ ತ್ರಯಂಬಕ ನಾರಾಯಣಪುರವೆಂಬ ಗ್ರಾಮದಲ್ಲಿನ ಕೆಲವು 
ವೃತ್ತಿಗಳನ್ನು ಖರೀದಿಸಿ ಲೇಪಾಕ್ಷಿಯ ವೀರೇಶ್ವರ ದೇವರಿಗೆ ಕ್ರಿ.ಶ. 31537ರಲ್ಲಿ ದಾನ ನೀಡಿದನೆಂದು ಇದೇ ಗ್ರಾಮದ ಶಾಸನವು ವಿವರಿಸುತ್ತದೆ."' 
ಇದೇ ದಾನಿಯು ಚಿಕ್ಕನಂದಿಚೆರುವು ಅರ್ಥಾಥ್‌ ದೇವರಾಯಪುರವನ್ನು ಖರೀದಿಸಿ ಲೇಪಾಕ್ಷಿಯ ವೀರಭದ್ರದೇವರಿಗೆ ಕ್ರಿ.ಶ. 1538ರಲ್ಲಿ ದತ್ತಿಯಾಗಿ 
ನೀಡಿದನೆಂದು ಮತ್ತೊಂದು ಶಾಸನವು ಉಲ್ಲೇಖಿಸುತ್ತದೆ. ಪ್ರಸ್ತುತ ಗ್ರಾಮವನ್ನು ಬ್ರಾಹ್ಮಣರ ಪೂರ್ವಜರಿಗೆ ಫ್ರೌಢದೇವ ಮಹಾರಾಯರು 
ಸರ್ವಮಾನ್ಯವಾಗಿ ನೀಡಲಾಗಿತ್ತೆಂದು ಸಹ ತಿಳಿಸುತ್ತದೆ. ಮೂರನೆಯ ಶಾಸನವು ಸಹ ಸದರಿ ವ್ಯಕ್ತಿಯೇ ಅದೇ ವರ್ಷ ಸದಾಶಿವಪುರ ಮತ್ತು 
ದೇವರಾಯಪುರವೆಂಬ ಪ್ರತಿನಾಮವುಳ್ಳ ಗ್ರಾಮದ ಅರ್ಧಭಾಗವನ್ನು ಕೆಲವು ಬ್ರಾಹ್ಮಣರುಗಳಿಂದ 108 ವರಾಹಗಳಿಗೆ ಖರೀದಿಸಿ ಲೇಪಾಕ್ಟಿಯ 
ವೀರಭದ್ರದೇವರಿಗೆ ದಾನ ನೀಡಿದನೆಂದು ಉಲ್ಲೇಖಿಸಿದೆ.” ಈ ಗ್ರಾಮವನ್ನು ಸಹ ಫ್ರೌಢದೇವರಾಯನು ದೇವರಾಯ ಸೋಮಯಾಜಿ 
ಎಂಬುವವರಿಗೆ ದಾನ ನೀಡಿದ್ದಾಗಿ ತಿಳಿಸುತ್ತದೆ. ಈ ಗ್ರಾಮದ ಅರ್ಧ ಬಾಗಕ್ಕೆ 108 ಪರಾಹಗಳೆಂದು ತಿಳಿಸುವುದರಿಂದ ಉಳಿದ ಅರ್ಧಭಾಗಕ್ಕೆ 
ಸಹ ಅಷ್ಟೇ ಮೌಲ್ಯವಿದ್ದಿದ್ದು, ಅಂದಿನ ಕಾಲದಲ್ಲಿ ಆ ಗ್ರಾಮಕ್ಕೆ 216 ವರಾಹ ಮೌಲ್ಯವಿತ್ತೆ ಂದು ನಾವು ಗಣಿಸಬಹುದು. ನಾಲ್ಕನೆಯ ಶಾಸನವು 
ಸದರಿ ದಾನಿಯು ತನ್ನ ಸಹೋದರನೊಂದಿಗೆ ಕೂಡಿ ನಾಗರಗೆರೆ ಪ್ರತಿನಾಮ ಕೃಷ್ಣರಾಯಸಮುದ್ರ ಗ್ರಾಮದ ಕೆಲವು ವೃತ್ತಿಗಳೆಷ್ಟು ಭೂಮಿಯನ್ನು 
ಕೊಂಡು ವೀರೇಶ್ವರ ದೇವರಿಗೆ ದಾನ ಮಾಡಿದರೆಂದು ಉಲ್ಲೇಖಿಸುತ್ತದೆ.! ಗ್ರಾಮನಾಮದಲ್ಲಿ ಸಮುದ್ರ ಎಂಬ 
ಈ ಗ್ರಾಮದಲ್ಲಿ ಕೆರೆಯು ಇದ್ದಿರಬೇಕು, ಜನರು ಆ ನೀರಿಗೆ ಸಮುದ್ರ ಎಂದು ಕರೆಯುವ ವಾಡಿಕೆಯಿಂದ, ಗ್ರಾಮಕ್ಕೆ ಕೃಷ್ಣರಾಯ ಸಮುದ್ರವೆಂದು 


37 


ಹೆಸರು ಇಟಿರುವರು ಎಂದು ಅಭಿಪ್ರಾಯಪಡಬಹುದು. ಈಗಾಗಲೇ ಮೇಲೆ ಉಲ್ಲೇಖಿಸಿರುವ ಐದು ಶಾಸನಗಳಲ್ಲಿ ಗ್ರಾಮ ಮತ್ತು ಟಾಟ 
a eeesael ದಾನ ಮಾಡಿರುವುದು ಕಂಡುಬರುತ್ತದೆ. ಅದರಂತೆಯೇ ಕೊನೆಯ ನಾಲ್ಕು ಶಾಸನಗಳಲ್ಲಿ ಉಲ್ಲೇಖಿತವಾಗಿರು 

se ಒಬ್ಬನೇ ವ್ಯಕ್ತಿಯಾಗಿದ್ದು, ಆತನು ಗ್ರಾಮಗಳನ್ನು ಖರೀದಿಸಿ ದಾನ ನೀಡಿರುವುದು ಕಂಡು ಬಂದಿದೆ. ಈತನು ಸಮಾಜದಲ್ಲಿ 
ದಾ ರಿ ದ? 
ಮುಖ್ಯಸ್ಥಾನವನ್ನು ಹೊಂದಿದ ವ್ಯಕ್ತಿಯೆಂದು ನಾವು ಊಹಿಸುವುದು ತಪ್ಪಾಗಲಾರದು. 

ಕಲ್ಕಾಣದುರ್ಗ ತಾಲೂಕಿನ ಬೆಳಗುಪ್ಪ ಗ್ರಾಮದ ಶಾಸನವೊಂದ ಹಡಪದ ಗೌರನಾಯಕನು ರಾಜನ ಒಳಿತಿಗಾಗಿ ಬೆಳಗುಪ್ಪೆ ಗ್ರಾಮಕ್ಕೆ 

poe eee ಮಹಾರಾಯಪುರ ಎಂಬ ಪ್ರತಿನಾಮಧೇಯವುಳ್ಳ ಗ್ರಾಮವನ್ನು ಮಲ್ಲಿಕಾರ್ಜುನದೇವನೆಂಬ ತಪಸ್ವಿಗೆ ಮಠಪುರ 
(ಮಠಮಾನ್ಸ)ವಾಗಿ ದಾನಮಾಡಿದನೆಂದು ತಿಳಿಸುತ್ತದೆ.” ತೇದಿಯ ವಿವರಗಳು ಸ್ಪಷ್ಟವಿಲ್ಲದ ಈ ಶಾಸನವು ನರಸಿಂಹರಾಯನ ಕಾಲಕ್ಕೆ ಸೇರಿದ್ದಾಗಿದೆ. 
ಸದರಿ ಗ್ರಾಮವನ್ನು ಒಬ್ಬ ಹಡಪದವನು ದಾನ ನೀಡಿರುವುದರಿಂದ ಅಂದಿನ ಸಮಾಜದಲ್ಲಿ ಅವರಿಗೆ ದಕ್ಕಿರುವ ಸ್ಥಾನ-ಮಾನಗಳನ್ನು ನಾವು 
ಗಮನಿಸಬಹುದು. ಈ ಗ್ರಾಮಕ್ಕೆ ರಾಜನ ಹೆಸರನ್ನೇ ಪ್ರತಿನಾಮವಾಗಿ ಇರಿಸುವುದು ಗಮನಾರ್ಹ. 


ಮಡಕಸಿರಾ ತಾಲೂಕಿನ ದೊಡ್ಡೇರಿ ಗ್ರಾಮದ ಕ್ರಿ.ಶ. 1586ರ ಶಾಸನವು ಮಹಾನಾಯಕಾಚಾರ್ಯ ರಂಗಪ್ಪ ನಾಯಕನು ವೆಂಕಟೇಶ್ವರ 
ಸಮುದ್ರವೆಂಬ ಪ್ರತಿನಾಮವುಳ್ಳ ದೊಡ್ಡೇರಿ ಗ್ರಾಮವನ್ನು ತಿರುಮಲೆಯ ಕೃಷ್ಣಯ್ಮನ ಅಮರನಾಯಕತನಕೆ ದಾನ ನೀಡಿದನೆಂದು ತಿಳಿಸುತ್ತದೆ. ಇದು 
ಪೆನುಗೊಂಡೆಯ ವೆಂಕಟಪತಿದೇವನ ಕಾಲಕ್ಕೆ ಸೇರಿದ ಶಾಸನವು. ಇಲ್ಲಿ ಸಹ ರಾಜನ ಹೆಸರನ್ನೇ ಸದರಿ ಗ್ರಾಮವು ಹೊಂದಿದೆ. '* 


ಇದೇ ತಾಲೂಕಿನ ರತ್ನಗಿರಿಯ ಶಾಸನವು ಪೆನುಗೊಂಡೆಯ ಶ್ರೀರಂಗದೇವರಾಯನ ಕಾಲಕ್ಕೆ ಸೇರಿದ್ದಾಗಿದೆ. ಈ ಶಾಸನವು ಭೂತ್ತೇನಹಳ್ಳಿ 
ಗ್ರಾಮಕ್ಕೆ ರಂಗಾಪುರವೆಂಬ ಪ್ರತಿನಾಮವನ್ನು ಇಟ್ಟು ಮಹಾನಾಯಕಾಚಾರ್ಯ ರಂಗಪ್ಪನಾಯಕನು ಭದ್ರಪ್ಪದೇವನಿಗೆ ದಾನ ಮಾಡಿದನೆಂದು 
ದಾಖಲಿಸಿದೆ.” ಈ ಶಾಸನದಲ್ಲಿ ತೇದಿಯ ವಿವರಗಳು ಲಭ್ಯವಿಲ್ಲ. ಪ್ರಸ್ತುತ ಶಾಸನದಲ್ಲಿ ಉಲ್ಲೇಖವಾಗಿರುವ ರಾಜ ಮತ್ತು ದಾನಿಯ 
ಹೆಸರುಗಳಲ್ಲಿ ರಂಗ ಎಂದಿರುವುದರಿಂದ ರಾಜನ ಹೆಸರಾದ ಶ್ರೀರಂಗದೇವನಿಂದಲೋ ಅಥವಾ ದಾನಿಯ ಹೆಸರಾದ ರಂಗಪ್ಪ ನಾಯಕನ 


ಹೆಸರಿನಿಂದಲೋ ಪ್ರೇರೇಪಿತರಾಗಿ ಸದರಿ ಗ್ರಾಮಕ್ಕೆ ಆ ಹೆಸರನ್ನೇ ಇಟ್ಟಿರುವ ಸಾಧ್ಯತೆಗಳಿವೆ. 


ಮಹಬೂಬ್‌ನಗರ ಜಿಲ್ಲೆಯ ಅಲಂಪುರ ತಾಲೂಕಿನ ಅಲಂಪುರ ಗ್ರಾಮದ ಕ್ರಿ.ಶ. 1521ರ ಶಾಸನವು ಗೌರೆ-ದಂಡನಾಯಕ ಬಸವಪಯ್ಯನು 
ಆಲಂಪುರದ ಯೋಗಾನಂದ ನರಸಿಂಹದೇವರಿಗೆ ಬಯರಾಪುರ ಗ್ರಾಮ ಬಿನ್‌ ನರಸಿಂಹಪುರ ಎಂಬ ಗ್ರಾಮವನ್ನು ದಾನವಾಗಿ ನೀಡಿದನೆಂದು 


ಗೋಕುಲಪಾಡು ಗ್ರಾಮಕ್ಕೆ ಭಂಡಾರದ ಪೆದಾಪುರವಂಬ ಪ್ರತಿನಾಮವನ್ನು ಕೊಟ್ಟು ಈ ಗ್ರಾಮವನ್ನು ಚೆನ್ನಪಾಡುವಿನ ಚೆನ್ನಕೇಶವ ದೇವರಿಗೆ 
ದತ್ತಿಯಾಗಿ ನೀಡುತ್ತಾನೆಂದು ಹೇಳುತ್ತದೆ.” ಇನ್ನೊಂದು ಶಾಸನವು ಇದೇ ದೇವರಿಗೆ ಪುಸಲಪಾಡು ಗ್ರಾಮವನ್ನು ಕೃಷ್ಣರಾಯಪುರವೆಂಬ 
ಪ್ರತಿನಾಮದಿಂದ ರಾಜ ಮತ್ತು ದೇಮರಸಯ್ಮನ ಒಳಿತಿಗೆ ದೀಕ್ಷಿತಯ್ಯನೆಂಬುವವನು ದಾನವಾಗಿ ನೀಡಿದನೆಂದು ಉಲ್ಲೇಖಿಸಿದೆ. 


ಕಾ 
; 2G ಎಂಬುದು ಗಮನಾರ್ಹ. ಅವನ ಕಾಲದಲ್ಲಿ 11 ಶಾಸನಗಳು ಪ್ರತಿನಾಮಗಳನ್ನು ಉಲ್ಲೇಖಿಸಿದೆ. ಸದಾಶಿವರಾಯ ಮತ್ತು 
a ಎಂಾಯನ ತಲಾ ನಾಲ್ಕು ಶಾಸನಗಳು, ನರಿಂಹದೇವರ ಕಾಲದ ಎರಡು ಶಾಸನಗಳು ಒಂದನೆಯ ದೇವರಾಯ, ವೆಂಕಟಪತಿದೇವ ಮತು 


ಅಚ್ಚುತ 4 
ಗ ಸ ಕಾಲದಲ್ಲಿ ಗ್ರಾಮಗಳಿಗೆ ಪ್ರತಿನಾಮಗಳನ್ನು ಇರಿಸುವುದು ಮತ್ತು ಅವುಗಳನ್ನು ಶಾಸನಗಳಲ್ಲಿ ಉಲ್ಲೇಖಿಸುವುದು 
= >, ಎಂದು ಅಭಿಪ್ರಾಯಪಡಬಹುದು. ಇದರೊಂದಿಗೆ ಗ್ರಾಮಗಳನ್ನು ಖರೀದಿಸಿ ದಾನ ನೀಡುವ ಸಂದರ್ಭದಲ್ಲಿ ಗ್ರಾಮಗಳ 

ಅಧಿಕಾರ 2.233, ಅವುಗಳ ಹೆಸರನ್ನು ಬದಲಿಸುವ ಅಧಿಕಾರವನ್ನು ಖರೀದಿಸುವವರು ಪಡೆಯುತ್ತಿದ್ದರು ಮತು ನಂತರ 


38 


ಗ್ರಾಮಗಳಿಗೆ ಹೆಸರಿಸುತ್ತಿದ್ದರು ಎಂದು ಕಂಡು ಬಂದಿದೆ. ಇದರೊಂದಿಗೆ ಮಹಿಳೆಯರ ಹೆಸರನ್ನು ಸಹ ಗ್ರಾಮಕ್ಕೆ ಇಟ್ಟ ಪುರಾವೆಗಳು ದೊರ 

ಓರ್ವ ಹಡಪದವನು ಗ್ರಾಮವನ್ನು ದಾನ ನೀಡಿರುವ ಉಲ್ಲೇಖವಿದೆ. ಇದರಿಂದ ಅಂದಿನ ಸಮಾಜದಲ್ಲಿ as ಮಮ ಹಡಪದ rae 
ದೊರಕಿದ್ದ ಸ್ಥಾನ ಮಾನಗಳನ್ನು ನಾವು ಅರಿಯಬಹುದಾಗಿದೆ. ಪ್ರತಿ ಗ್ರಾಮಕ್ಕೆ ಸಹ ಮೌಲ್ಕವಿದ್ದು, ಅವುಗಳನ್ನು ಖರೀದಿಸುವ ಮತು 
ಮಾರಾಟಮಾಡುವ ಪದ್ಧತಿಯು ಇತ್ತು. ಗ್ರಾಮಗಳ ಮೌಲ್ಮವನ್ನು ತಿಳಿಸುವ ಶಾಸನಗಳಿಂದ ಅಂದಿನ ಆರ್ಥಿಕ ಪರಿಸಿ ais ಬಗೆಗೆ 
ಈ ಅಧ್ಯಯನ ನೀಡಿದೆ. ಇವೆಲ್ಲಕ್ಕಿಂತ ಮುಖ್ಯವಾದ ಒಂದು ಅಂಶವು ಬೆಳಕಿಗೆ ಬರುತ್ತದೆ. ಹಲವಾರು een ಗ್ರಾಮಗಳಿಗೆ ಇದ ಹೆಸರನು 
ಬದಲಿಸಿ ಪ್ರತಿನಾಮಗಳನ್ನು ಇರಿಸಿದರೂ ಪ್ರಾಚೀನ ಹೆಸರುಗಳೇ, ' ಅಂದರೆ ರೂಢಿಯಲ್ಲಿ ಬಂದಂತಹ ನಾಮಗಳೇ ಕಹ statoctiees 
ಕಳೆದರೂ ಉಳಿದುಕೊಂಡು ಬಂದಿದ್ದು, ಹೊಸ ನಾಮಗಳು ಕೇವಲ ಕೆಲವು ವರ್ಷಗಳ ಕಾಲ ಚಾಲ್ತಿಯಲ್ಲಿದ್ದು ನಂತರ ಅವುಗಳು ಕಾಲಗರ್ಭದಲ್ಲಿ 
ಹುದುಗಿ ಹೋಗಿರುವುದು ಈ ಅಧ್ಯಯನದಿಂದ ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಇಂತಹ ಅಧ್ಯಯನವನ್ನು ಬೇರೆ ರಾಜ ವಂಶಗಳ ಶಾಸನಗಳಿಂದ 
ಮತ್ತು ಬೇರೆ ರಾಜ್ಕಗಳಲ್ಲಿ ದೊರಕಿರುವ ಶಾಸನಗಳ ಅಧ್ಯಯನ ಮಾಡಿದರೆ ಹಲವಾರು ಹೊಸ ಅಂಶಗಳು ಬೆಳಕಿಗೆ ಬರುತ್ತವೆ ಎನ್ನುವುದರಲ್ಲಿ 


ಸಂಶಯವಿಲ್ಲ. 


- We 


ಟಿಪ್ಪಣಿಗಳು 


ಸುದೇವನ್‌ (ಸಂ.), ಸೌಥ್‌ ಇಂಡಿಯನ್‌ ಇನ್ಸ್‌ಕ್ರಿಷ್ಟನ್ಸ್‌ (ಎಸ್‌.ಐ.ಐ.), ಸಂ. IX, ಭಾಗ-1, ಸಂ. 41 ಮತ್ತು ಕನ್ನಡ 


ಇನ್ಟ್‌ಕ್ರಿಪ್ಪನ್ಸ್‌ ಆಫ್‌ ಆಂಧ್ರ ಪ್ರದೇಶ್‌ (ಕೆಐಎಪಿ), ಸಂ. 311. 


ಎಆರ್‌ಎಸ್‌, 1959-60, ಸಂ. ಬಿ. 140; ಎಪಿಜೆಐಎಸ್‌, 3, ಸಂ. ಎಂಎನ್‌ 9; ಕೆಐಎಖಿ, ಸಂ. 


Jaz ಎಫಿಗ್ರಾಫಿ 
4: ಎಸ್‌: 

4. ಅದೇ ಸಂ 
5; ಅದ, ಸಂ 
6. ಅದೇ, ಸಂ 
7. ಅದೇ, ಸಂ 
8. ಅದೇ ಸಂ 
©: ಅದೇ ಸಂ 
10. ಅದೊ ಸಂ 
11. ಅದ ಸಂ 
12. . ಆದೆ6 ಸಂ 
13 ಅದೇ, ಸಂ 
14. ಅದೇ ಸಂ 
15. ಅದೊ ಸಂ 
16. ಅದೇ ಸಂ 
17. CBE NO 
18. 

19. 

20. 

pA 


. 571 ಮತ್ತು COE 
. 583 ಮತ್ತು wae 
. 605 ಮತ್ತು eae 
. 535 ಮತ್ತು Oe 
. 650 ಮತ್ತು Cae 
. 537 ಮತ್ತು 06 
. 580 ಮತ್ತು ae 
. 582 ಮತ್ತು ae 
587 ಮತ್ತು ಅದೇ 
. 588 ಮತ್ತು ಅದ, 
. 590 ಮತ್ತು ಅದ 
. 478 ಮತ್ತು ಅದ, 
. 690 ಮತ್ತು ಅದ, 
. 689 ಮತ್ತು ಅದ, 


‘ 


"ಐಲ, ಸಂ. IX, ಭಾಗ-1], ಸಂ. 567 ಮತ್ತು ಕೆಐಎಪ್ರಿ ಸಂ. 99. 


100. 


ಸ 


102. 


2 


111. 


ಸ 


Bice 


zt 


110. 


ಸಿ 


116. 


zt 


Lg: 


a 


120. 


ಷಿ 


121. 


2 


12. 


ಸ 


123. 


ಸ 


124. 


೫ 


125: 


zt 


126. 


& 


688. 


ಎಆರ್‌ಎಫ್‌, 1962-63, ಸಂ. ಬಿ. 183; ಕೆಐಎಪಿ ಸಂ. 705. 
ಅದೇ, ಸು. 184 ಮತ್ತು ಅದೇ ಸಂ. 706. 
ಗಮನಿಸಿ ಕೋಷ್ಟಕ 


39 


“SES “Ox 


‘I He “KT Care ‘CTI “ox PCR 20g Ra—bocan Rp fo fe eT 1€1I qocags*pa AUScOseC? 6 
‘91S ‘Ox 

‘Tl He “KI Cre ‘08 ‘OM Pcp o2weokh- yer cae ppp eu eon SZSI oomph ¥@ Quon 8 

‘cal @ ‘ow | 

“E9-Z961 2CSSORC “9OL ‘OM Pop ofecnoca te $—cmececonnte ಉಣ A une 6ZS1 emp 3 QUNRoRG L 
"E81 ON 

“£9-2961 $2GCRE ‘SOL ‘Ox Pace Lene moemoh—<peeagiey men CR uN 67ST Some 32 Quo 9 
‘Opl @ ‘OX 

‘09-6561 $EC0RC ‘ggg ‘ox Pcp Afemoyos—pfseocpor2 - eC puree 121 coco Quo G 

‘SLp ‘OX ‘TE yee pepo 

“XI Cece ‘pl ox Pap ಾp್ರoEcan— kun Ruan smut pena RYE pops QUE b 
‘ply OX 

Tl He “XT CC “EQ ox POC ene oop. Smruare aun [oe fe (ve) L6v1 qrocamovar AuUEcorsc? € 

‘TH Ye “TWIAXXX ‘oO ear Nog 
20೬ NC ‘16 “ON POC RUA "ese “hopsey fo Ron SIPl I veep Quoc Z 
ಲೀ" 
‘Ty ‘Ox ‘I He ನೀ ೧ೀೂಂ೪ಂಧೀಧಿ 
“XI Cece ‘TIE ‘ox Pop "9" he-noRAಲ Ser cpewuoks PCE FPIT-O! ಇಂನಿಊವಂಹ  ಭದಣ-ಂನಿಲ I 
‘prow 
Craw cpr page ಐಂ eeu ಇಲಗ ‘PR 29 ore ನೀಂ ಇಂಣಣೀಂ ಇ 


a'teserg 


40 


‘T HE “XT SSAC 


TT Mees “XT Cus Tel 


“TE Wet SX] SCE ITI 


‘I He XI SEAS "TOT 


‘I He “XT SEES ‘OTT 


TE HC KI CELE ‘611 


‘I He “XI SEES “001 


"€8S CE 


"OE POC 


‘28s (CE 


"om POG 


‘08S OC 


‘om POR 


“LLS. “OE 


"Om POE 


IY Ca 


TT weer NI CSAC ‘OT OX POR 


“LOS Ox . 


TT HO “XI SCLC ‘66 “OM POE 


‘LEI “ox TI He 
“prow 


Qeerceoco fe-QuaUS 
atecnocassap—atemecay 
aGecrocarsag—ecagz ಅಂಜ 


atecpocag Re-ಂoಲE 
ateescpocace: 
aczoqo'e<pgnes 


otecroca™nemerac— PRON 


auews “ea—@eoeracy 


atecroca tse-seramee 


ofp eon 
erg MOGs? 


cove Ne pou 


ೀಣಾಧಿ ವಲಂ 
ಣಾಧಿ ೧ಔ೮ಐಂಇ 
“peceage ೧ಔ೮ಐಂಇ 
aoe aero 
ಣಾ afeermo 
“peceags ಂಔಲಲಂಇ 
Rep ೧೮ ಐಂಇ 
೧೧ ಇಬ 
Peo ೧೮೦ 
ಇಡಾಧಿ aserm0% 


eon 


ಜಂಬ 


ಜಂಬದ 


೧೫£ಂಬಣ 


ಜಂಬದ 


ಂಂಜಂ 


fe lo) 


ಜಂಬ 


eon 


ನಂಬದ 


(5) 


[ನ 


Best 


Best 


Best 


SESI 


Lest 


Lest 


Lest 


9pSI 


COR 
9¢eSI 


vest 


1€S1 


ಛಂಭಾಲಧ"೫ಂ 
ಛಉಂಲಾಲಧ"೫೧ 
ಛಂಬಾಲಧ"೫ಂ 


ಛಉಂಲಾಲನ' ೫ 


ಛೀಂಾಲಧ"'೫೧ 
ಉೀಂಬಾಲಧ"೫ಂ 


chocarsane tree 


crocarsqecy 
೪೯೫A 


ee" RA 


AYUECHORS 


QUECHORS 


QUEHORS 


QUSPORS 


QUSCHORS 


QUECHORS 


AURORE 


OUNRORS 


AUEORS 


QUEHORS 


61 


81 


Ll 


91 


cI 


vl 


el 


ral 


Il 


41 


iia om ee We ee cee ee ce te al ae 


‘El & Oe 
“WS-€S6l 32CL0RC ‘Ghz “OX Tag 


‘689 ‘Ox 


‘TL He “XY crc ‘O17 ‘ox Pop 


‘069 ‘ow 
“TL He “XY Cece “ELT ‘om Pcp 


‘TSO “Ox 
‘Tl He “XT re ‘gL OR ‘poacp 


‘0S9 ‘oy 
TL Me “XI Cre ‘OL ‘ox Pace 


‘1S9 ‘oy 
“TL Me “KT Core “gl ‘ow Pac 


‘S09 ‘oy 
Tl U2 “XY Core “111 om Pocp 


Sreqecto fay 


wo 


"hep 


erence 


pena 


epee 


98ST 


vssl 


ESsl 


£861 


ಮಾಭಟಂಧಾಇ 
SN 
cpocapeeecay 
Roe 


Cpocase@cor 


AURORE 


Aureos 


QURPORS 


AUEPORS 


AULHONS 


AULPORNS 


97 


Sz 


v7 


€Z 


[44 


A 


Ce) Aan 


Care wage moe Gy wu 


10. ವಿಜಯನಗರ ಚಿತ್ರಶೈಲಿಯ ಕಿನ್ನಾಳದ ಮತ್ತಷ್ಟು ರೇಖಾಚಿತ್ರಗಳು! 


— ಆರ್‌.ಎಚ್‌. ಕುಲಕರ್ಣಿ 


ಕಿನ್ನಾಳದ ರೇಖಾ ಚಿತ್ರಗಳು ವಿಜಯನಗರ ಚಿತ್ರಕಲೆಯ ಬೆಳವಣಿಗೆಯ ಅವಿಭಾಜ್ಯ ಅಂಗಗಳಾಗಿವೆ. ಈ ರೇಖಾ ಚಿತ್ರಗಳ ಕುರಿತಾಗಲಿ 
ಅಥವಾ ಕಿನ್ನಾಳದ ಚಿತ್ರಕಲೆಯನ್ನು ಕುರಿತಾಗಲಿ ಆದ ಅಧ್ಯಯನಗಳು ಕೇವಲ ಬೆರಳಣಿಕೆಯಷ್ಟು ಮಾತ್ರ.” ವಿಜಯನಗರ ಚಿತ್ರಶೈಲಿಗೆ ಕಿನ್ನಾಳ 
ಚಿತ್ರಕಲೆಯ, ಕಲಾವಿದರ ಕೊಡುಗೆಯನ್ನು ಕುರಿತು ಇಂದು ನಾವು ಪುನಃ ಆ ಕಾಲದತ್ತ ಗಮನ ಹರಿಸುವುದು ಅವಶ್ಯಕವಾಗಿದೆ. ವಿಜಯನಗರ 
ಚಿತ್ರಕಲೆಯ ಸಂಪೂರ್ಣ ಚಿತ್ರಣ ಕೇವಲ ಹಂಪೆಯಲ್ಲಿನ ಭಿತ್ತಿಚಿತ್ರಗಳಿಂದ ಮಾತ್ರ ದೊರೆಯುವುದಿಲ್ಲ. ಆ ಕಾಲದಲ್ಲಿನ ವಿಭಿನ್ನ ಕೇಂದ್ರಗಳಲ್ಲಿ 
ಬೆಳವಣಿಗೆ ಹೊಂದಿದ ಮತ್ತು ರಚನೆಗೊಂಡ ಚಿತ್ರಗಳನ್ನು ಕಲಾ ಇತಿಹಾಸದ ಜೌಕಟ್ಟಿನಲ್ಲಿ, ಅವುಗಳ ಶೈಲಿ ತಾಂತ್ರಿಕತೆ ಹೀಗೆ ಅವುಗಳನ್ನು ಕುರಿತು 
ಅಮೂಲಾಗ್ರವಾದ ಅಧ್ಯಯನವೊಂದೇ ನಮಗೆ ಆ ಕಾಲದ ಕಲಾ ಚಟುವಟಿಕೆಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡಲು ಸಾಧ್ಯ. 


ಕಿನ್ನಾಳ,” ವಿಜಯನಗರದ ಅಂದರೆ, ಹಂಪೆಯ ಪರಿಸರದಲ್ಲಿನ ಒಂದು ಗ್ರಾಮ. ಇಂದಿಗೂ ಅಲ್ಲಿ ಚಿತ್ರಗಾರ ಕುಟುಂಬಗಳು 
ವಂಶಪಾರಂಪರಿಕವಾಗಿ ಚಿತ್ರಕಲೆಯ ರಚನೆ ಮತ್ತು ಕರಕುಶಲ ಕೆಲಸಗಳನ್ನು ಮಾಡುತ್ತ ಇವೆ. ಅವರಲ್ಲಿ ಇರುವ ಪ್ರಸ್ತುತ ರೇಖಾ ಚಿತ್ರಗಳು 
ಕೆಲವು ತಲೆಮಾರಿನಿಂದ ಉಳಿದುಕೊಂಡು ಬಂದಿವೆ. ಈ ರೇಖಾ ಚಿತ್ರಗಳನ್ನು ನಾವು ಗಮನವಿಟ್ಟು ನೋಡಿದಾಗ ಅವುಗಳು ಕೇವಲ ಆಕೃತಿಗಳನ್ನು 
ರೂಪಿಸುವ ರೇಖೆಗಳಲ್ಲ. ಪ್ರಬುದ್ಧವಾದ ಮತ್ತು ತಾಂತ್ರಿಕವಾಗಿ ಉನ್ನತಿಹೊಂದಿದ ಚಿತ್ರಶೈಲಿಯ ಗುರುತಾಗಿವೆ. ರೇಖೆಗಳ ವಿನ್ಮಾಸ, ಅವುಗಳಲ್ಲಿನ 
ಸ್ಪಷ್ಟವಾದ ಮತ್ತು ನೇರವಾದ ಅಭಿವ್ಯಕ್ತ ರೂಪ, ನುರಿತ ಕಲಾವಿದನ ಕೈಯಿಂದ ಮೂಡಿಬಂದಿವೆ. ಆಕೃತಿಗಳನ್ನು ರಚಿಸುವಾಗ ಬೇರೆ ಬೇರೆ 
ಆಕೃತಿಗಳಲ್ಲಿನ ಆಂತರಿಕ ಸಂಬಂಧ ತಾಂತ್ರಿಕವಾಗಿ ಕಲಾವಿದ ಅವುಗಳನ್ನು ಸಂಯೋಜಿಸಿರುವ ರೀತಿ ಅತ್ಯಂತ ಸ್ಪಷ್ಟವಾಗಿ ಮೂಡಿಬಂದಿದೆ. 
ವಿಜಯನಗರ ಕಾಲದ ಕಲೆಯ ಅತ್ಕುತ್ತಮ ಮತ್ತು ಪ್ರೌಢವಾದ ಶೈಲಿಯನ್ನು ಹೊಂದಿದ ಕೃತಿಗಳೆಂದರೆ ಹಂಪೆ ವಿರೂಪಾಕ್ಷ ದೇವಾಲಯದ 
ಮಹಾರಂಗಮಂಟಪದ ಒಳ ಮಾಳಿಗೆಯಲ್ಲಿನ ಭಿತ್ತಿ ಚಿತ್ರಗಳೇ ಎಂದು ಹೇಳಬಹುದು. ಅವುಗಳನ್ನು ಮೂಲ ದೃಷ್ಟಾಂತಗಳನ್ನಾಗಿಟ್ಟು ಕಿನ್ನಾಳೆದ 
ರೇಖಾ ಚಿತ್ರಗಳನ್ನು ತುಲನಾತ್ಮಕವಾಗಿ ನೋಡಿದರೆ ಅವುಗಳಲ್ಲಿನ ಸ್ಪಷ್ಟ ಸಂಬಂಧಗಳನ್ನು ನಾವು ಗುರುತಿಸಬಹುದು. ಈ ರೇಖಾಕೃತಿಗಳನ್ನೂ 
ಕೇವಲ ಚಿತ್ರಕಲೆಗೆ ನಾವು ಸೀಮಿತಗೊಳಿಸಬೇಕಾಗಿಲ್ಲ. ಶಿಲ್ಪ, ಕೋಷ್ಟ ಮತ್ತು ಗಾರೆ ಕಲೆಯಲ್ಲಿ ಈ ಅರಳಿರುವ ಆ ಕಾಲದ ಹಲವಾರು 
ಕಲಾಕೃತಿಗಳನ್ನು ಸಮೀಕರಿಸಿ ನೋಡಿದರೆ ಈ ರೇಖಾಕೃತಿಗಳು ಚಿತ್ರ-ಶಿಲ್ಪಗಳೆರಡಕ್ಕೂ ಮೂಲ ಆಕೃತಿಗಳಾಗಿದ್ದಿರಬಹುದೇ ಎಂಬ ಭಾವನೆ ಬಾರದೇ 
ಇರುವುದಿಲ್ಲ. 


ಕಿನ್ನಾಳದ ರೇಖಾಚಿತ್ರಗಳು ಒಂದು ಅರ್ಥದಲ್ಲಿ ಕೇವಲ ಕಿನ್ನಾಳ ಪರಿಸರಕ್ಕೆ ಸೀಮಿತವಾದ ಕಲಾಕೃತಿಗಳಲ್ಲ. ಅಚ್ಚರಿ ಪಡುವಂತೆ ಇವುಗಳದೇ 
ತದ್ರೂಪಾದ ವರ್ಣಸಹಿತ ಕಲಾಕೃತಿಗಳು ಸುರಪುದ ಚಿತ್ರಕಲೆಯಲ್ಲಿ ಮತ್ತು ಮೈಸೂರು ಶೈಲಿಯಲ್ಲಿ" (ಇದೂ ಕೂಡಾ ವಿಜಯನಗರದ 
ಚಿತ್ರಶೈಲಿಯಿಂದಲೇ ಬೆಳೆದಿದ್ದು) ಯೂ ಕೂಡಾ ಕೆಲ ಚಿತ್ರಗಳನ್ನು ನಾವು ನೋಡಬಹುದು. ಅಂದರೆ ಇವೆಲ್ಲಕ್ಕೂ ಕಿನ್ನಾಳದ ರೇಖಾಚಿತ್ರಗಳೇ 
ಮೂಲ ಆಧಾರಗಳು ಎಂದು ಹೇಳುವುದಲ್ಲ. ವಿಜಯನಗರ ಪರಿಸರದಲ್ಲಿ ಅಂದು ಗಾಢವಾಗಿ ಬೇರೂರಿದ್ದ ಕಲಾತ್ಮಕ ಅಂಶಗಳು (Artmotif) 
ಕಲಾ ಚಟುವಟಿಕೆಗಳು ನಡೆಯುವಾಗ ಇಂತಹ ಅಂಶಗಳು ಚಿತ್ರಗಾರರಿಂದ ಚಿತ್ರಗಾರರಿಗೆ ಹರಡುತ್ತವೆ. ಇಂತಹದೆ ಹಲವಾರು ಉದಾಹರಣೆಗಳನ್ನು 
ನಾವು ಶಿಲ್ಪಶೈಲಿಯಲ್ಲಿ ನೋಡಬಹುದು. ಪ್ರಸ್ತುತ ಚರ್ಚೆಯಲ್ಲಿರುವ ರೇಖಾ ಚಿತ್ರಗಳು ಅಂದು ಬಹುಶಃ ಎಲ್ಲೆಡೆ ಅಂದರೆ ಚಿತ್ರಕಲಾ 
ಚಟುವಟಿಕೆಗಳು ನಡೆಯುವಲ್ಲಿ ವ್ಯಾಪಕವಾಗಿ ಹರಡಿರಬಹುದು. ಅಥವಾ ಇಂತಹದೇ ಸಂಪ್ರದಾಯ ಬೇರೆ ಕಡೆಗಳಲ್ಲಿ ಇದ್ದಿರಬಹುದೆಂದು 
ತೋರುತ್ತದೆ. ಚಿತ್ರದ ಕಥಾವಸ್ತು ಒಂದೇ ಆಗಿದ್ದು, ಶೈಲಿಯಲ್ಲಿ ಮತ್ತು ನಿರೂಪಣಾ ವಿಧದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಕಲಾವಿದ 
ತನ್ನ ಅವಶ್ಯಕತೆಗೆ ತಕ್ಕಂತೆ ಸರಿಹೊಂದಿಸಿಕೊಂಡು ಅಭಿವ್ಯಕ್ತ ಪಡಿಸಿಕೊಂಡಿರಬಹುದು. 


ಕಿನ್ನಾಳದ ಕಲಾವಿದನ ಕೈಯಲ್ಲಿ ಹಲವಾರು ವಿಷಯ ವ್ಯಾಪ್ತಿಗೆ ಸೇರಿದ ಚಿತ್ರಗಳು ಮೂಡಿಬಂದಿವೆ. ದಶಾವತಾರ, ದ 
ಮಹಾಭಾರತ, ಶ್ರೀ ಕೃಷ್ಣಲೀಲೆ ಹೀಗೆ ಅಂದು ಪ್ರಚಲಿತದಲ್ಲಿದ್ದ ಹಲವಾರು ಪೌರಾಣಿಕ ಕಥನಗಳನ್ನು ಚಿತ್ರದ ಅವಶ್ಯಕತೆಗೆ ತಕ್ಕಂತೆ ಸಂಕ್ಸಿಪ್ತ wee 
ರೇಖಾ ಚಿತ್ರಗಳ ಮಾಧ್ಯಮದಲ್ಲಿ ಕಲಾವಿದ ದುಡಿಸಿಕೊಂಡಿದ್ದಾನೆ. ಕಿನ್ನಾಳ ಕಲಾವಿದನ ಕೆಲವು ರೇಖಾ ಚಿತ್ರಗಳನ್ನು ಈ ಮುಂ 
ನೋಡಬಹುದಾಗಿದೆ. 


ಚಿತ್ರಗಳ ಚರ್ಚೆ 


ವಿಧ 
ಪ್ರಸ್ತುತ ಚರ್ಚೆಯಲ್ಲಿ ನಾವು ಒಟ್ಟು ಹದಿನಾಲ್ಕು ರೇಖಾಚಿತ್ರಗಳನ್ನು ತೆಗೆದುಕೊಂಡಿದ್ದೇವೆ. ಇವುಗಳಲ್ಲಿ ಕೆಲವು ವನು ES 
ಆಕೃತಿಗಳನ್ನು-ಅವತಾರಗಳನ್ನು ತೋರಿಸಿದರೆ ಇನ್ನು ಕೆಲವು ಶ್ರೀಕೃಷ್ಣ ಲೀಲೆ (ಭಾಗವತದ)ಯ ಆಯ್ದ ದೃಶ್ಯಾವಳಿಗಳಾಗಿವೆ. ಇಲ್ಲಿ ಸ 


43 


ಮುಖ, ಅಂಶವೆಂದರೆ, ಎಲ್ಲ ಚಿತ್ರಗಳು ಬಹುಶಃ ಒಬ್ಬನೇ ಕಲಾವಿದನಿಂದ ಮೂಡಿಬಂದ ಕೃತಿಗಳಾಗಿವೆ. ಪ್ರತಿಯೊಂದು ಆಕೃತಿಯಲ್ಲಿರುವ ಶೈಲಿಯ 
ae ಇದನ್ನು ದೃಢಪಡಿಸುತ್ತದೆ. ರೇಖೆಯ ವಿನ್ಯಾಸ, ಅದರ ಭಾವ ಪೂರ್ಣವಾದ ಮತ್ತು ಅತ್ಮಂತ ಪ್ರಬುದ್ಧವಾದ ಚಿತ್ರಣವೂ ಕೂಡ ಇದಕ್ಕೆ 


ಪುಪ್ಪಿನೀಡುತ್ತದೆ. 
ವಿಷ್ಣುವನ್ನು ತೋರಿಸುವ ಚಿತ್ರಗಳು ಮುಖ್ಯವಾಗಿ ಗರುಡಾರೂಢ ಲಕ್ಷ್ಮೀನಾರಾಯಣ (ಚಿತ್ರ 1), ಅನಂತಶಯನ (ಚಿತ್ರ 2) ಮತ್ತು 
ಶ್ರೀದೇವಿ ಭೂದೇವಿಯರ ಸಹಿತನಾಗಿರುವ ಶ್ರೀ ವೆಂಕಟೇಶ್ವರ (ಚಿತ್ರ 3). 

ಗರುಡಾರೂಢ ಲಕ್ಷ್ಮೀನಾರಾಯಣ (ಚಿತ್ರ 1) ಚಿತ್ರದಲ್ಲಿ ಮನುಷ್ಕಾಕೃತಿಯ ಗರುಡನ ಭುಜದ ಮೇಲೆ ನಾರಾಯಣ ಮತ್ತು ಲಕ್ಷ್ಮೀ 
ಕುಳಿತಿದ್ದಾರೆ. ನಾರಾಯಣ ತನ್ನ ಎರಡೂ ಕಾಲುಗಳನ್ನು ಗರುಡನ ಎರಡೂ ಭುಜದ ಮೇಲೆ ಹಾಕಿ ಮುಂದೆ ಇಳಿಬಿಟ್ಟಿದ್ದಾನೆ. ನಾರಾಯಣನ ಎಡ 
ತೊಡೆಯ ಮೇಲೆ ಲಕ್ಷ್ಮೀ ಕುಳಿತ್ತಿದ್ದಾಳೆ. ಲಕ್ಷ್ಮೀಯು ತೊಡೆಯ ಮೇಲಿಂದ ಜಾರದಂತೆ ನಾರಾಯಣನು ಅವಳನ್ನು ತನ್ನ ಎಡಗೈಯಿಂದ ಬಳಸಿ 
ಹಿಡಿದಿದ್ದಾನೆ. ಅವನ ಒಂದುಕ್ಕೆ ಅಭಯದಲ್ಲೂ ಮತ್ತೆರಡು ಚಕ್ರ ಶಂಖಗಳನ್ನು ಹಿಡಿದಿದೆ. ಗರುಡನು ತನ್ನೆರಡು ಕೈಗಳಿಂದ ನಾರಾಯಣನ ಎರಡೂ 
ಪಾದಗಳನ್ನು ಹಿಡಿದಿದ್ದಾನೆ. ಇಲ್ಲಿ ಕಲಾವಿದ ವಾಸ್ತವಿಕತೆಯ ಅರಿವಿನಿಂದ ಈ ಆಕೃತಿಗಳಲ್ಲಿ ನೈಜತೆಯನ್ನು ಬಿಂಬಿಸಿದ್ದಾನೆ. ತನ್ನ ಕೈಗಳಿಂದ ಮೇಲೆ 
ಕುಳಿತ ಆಕೃತಿ ಹಿಂದೆ ಜಾರತಂತೆ ಹಿಡಿದಂತೆ ತೋರಿಸುವುದು ಮತ್ತು ಲಕ್ಷ್ಮೀಯನ್ನು ನಾರಾಯಣನು ಭದ್ರವಾಗಿ ಹಿಡಿದುಕೊಳ್ಳುವುದು, ಈ ಎರಡೂ 
ಸನ್ನಿವೇಶಗಳನ್ನು ವಾಸ್ತವಿಕವಾಗಿ ದೃಶ್ಯಮಾಧ್ಯಮದಲ್ಲಿ ತೋರಿಸಲು ಬರುವುದು ಕೇವಲ ನುರಿತ - ಕಲಾವಿದನಿಗೆ ಮಾತ್ರ ಸಾಧ್ಯ. ಇಂತಹವೇ 
ಹಲವಾರು ಉದಾಹರಣೆಗಳು ಬಾದಾಮಿ ಚಾಲುಕ್ಕರ ಶಿಲ್ಪಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ಐಹೊಳೆಯ ಕಾವಣಸಹಾಡಿ ಗುಹಾಂತರ 
ದೇವಾಲಯದಲ್ಲಿನ ಭೂವರಾಹಮೂರ್ತಿಯ ಶಿಲ್ಪದಲ್ಲಿ. ಹುಚ್ರಪ್ಪಯ್ಯ ಗುಡಿಯ ಒಳಮಾಳಿಗೆಯ ಶಿವ ಪಾರ್ವತಿಯರು ನಂದಿಯ ಮೇಲೆ ಕುಳಿತ 
ಸನ್ನಿವೇಶ ಮತ್ತು ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯದಲ್ಲಿ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ಶಿಲ್ಪದಲ್ಲಿ ಪಾರ್ವತಿಯ ಶಿಲ್ಪ, 
ಹೀಗೆ ಹಲವಾರು ಉದಾಹರಣೆಗಳು ಗಮನಕ್ಕೆ ಬರುತ್ತವೆ. ಅದರಂತೆ ಚಿತ್ರಗಳಲ್ಲಿ ಹಂಪೆ ವಿರುಪಾಕ್ಷ ದೇವಾಲಯದ ಮಹಾರಂಗಮಂಟಪದ 
ಭಿತ್ತಿಚಿತ್ರಗಳಲ್ಲಿನ ರತಿಯ ಚಿತ್ರದಲ್ಲಿಯೂ ಇಂತಹದೆ ದೃಶ್ಯಹೊಂದಾಣಿಕೆಯನ್ನು ನಾವು ಸ್ಮರಿಸಬಹುದು. ಇಲ್ಲಿ ಕಲಾವಿದನಿಗೆ ಆಕೃತಿಗಳನ್ನು 
ಚಿತ್ರಿಸುವಾಗ ಅವುಗಳ ಸಂಯೋಜನೆಯ ಸಂಪೂರ್ಣ ತಿಳುವಳಿಕೆ ಇದೆ. ಆದುದರಿಂದಲೆ ಅಸಾಧ್ಯವಾದುವನ್ನು ರೇಖೆಗಳಲ್ಲಿ ಸಾಧ್ಯವಾಗಿಸುವ 


wor, 
bas ao ಮಡಿಚಿದಂತೆ ತೋರಿಸಿ ಎಡಗೈಯನ್ನು ಕಾಲಮೇಲೆ ಆರಾಮವಾಗಿ ಇಟ್ಟ ರೀತಿಯಲ್ಲಿ ತೋರಿಸಲು ಯತಿಸಿದೆ. 
ಸಿಪ fee ಲ್ಪ ನೈಜತೆಯಿಂದ ತೋರಿಸುವ ಪ್ರಯತ್ನವಿದೆ. ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದಲ್ಲಿ ಹಲವಾರು 
ae 4 sates en ನಿರ್ಮಾಣವಾದದ್ದನ್ನು ನಾವು ನೋಡಬಹುದು. ಅಲ್ಲದೇ ಅಲ್ಲಿ ಇಂತಹದೇ ಅಥವಾ ಚತುರ್ಬಾಹುಗಳುಳ 
ಿವನ್ನು ಚಿಸಿ ಪ್ರತಿಷ್ಠಾಪಿಸಿರುವುದು ಹಲವಾರು ಉದಾಹರಣೆಗಳಿಂದ ತಿಳಿದುಬರುತದೆ. : 


: | 
a is th ಶ್ರೀ “aves ಕಟ್ಕಾವಾಂಚಿತ ಮತ್ತು ತರ್ಪಣ ಮುದ್ರೆಯಲ್ಲಿ ಸ್ಥಾನಕ ಸ್ಥಿತಿಯಲ್ಲಿ ನಿಂತಿದ್ದಾನೆ. ಮೇಲಿನ ಎರಡೂ 
ae ee: oe ದಾನಿ ಬದಿಯಲ್ಲಿ ತದ್ರೂಪಾದ ಒಂದರ ನಕಲು ಇನ್ನೊಂದು ಎಂಬಂತೆ ಇರುವ ಶ್ರೀದೇವಿ 

> ಅಥವಾ ಲಕ್ಸ್ಮೀ-ಪದ್ಮಾವತಿಯರನ್ನು ನೋಡಬಹುದು. ಎಲ್ಲ ಆಕೃತಿಗಳನ್ನೂ ಪದ್ಮದ ಮೇಲೆ ನಿಂತಂತೆ 


ರಾಕ್ಷಸರು ಮತ್ತು ದೇವತೆ 
oe aha 7 a a ini ಮಂದಾರ ಪರ್ವತಕ್ಕೆ ಹಗ್ಗದಂತೆ ಕಟ್ಟ ಸಮುದ್ರಮಥನವನ್ನು ಮಾಡುತ್ತಿದ್ದಾರೆ. ಇದು ಅವತಾರವನು 
ವೂ ಹೌದು. ಈ ಚಿತ್ರದಲ್ಲಿ ಸಾಂಕೇತಿಕವಾಗಿ ಸಮುದ್ರ ಮಥನವನ್ನು ಕೂರ್ಮಾವತಾರವನು ತೋರಿಸಲು 
2 


44 


il ಲಕ್ಷ್ಮೀನಾರಾಯಣ, (ಗರುಡಾರೂಡ ವಿಷ್ಣು) 


45 


ನ್‌) 


2. ಅನಂತದೇವ (ಅನ 


46 


3. ಶ್ರೀ ವೆಂಕಟೇಶ್ವರ 


47 


ag 


‘ 
' 
\ 


\ 
0 
NA) 


COT, 
Y) 


Ca RAY a 
NS Be. ಎನೆ 


i 
’ 


4 


ete 


4% — 
4. ಕೂರ್ಮಾವತಾರ, ಸಮು 


ಉಪಯೋಗಿಸಿದಂತೆ ತೋರುತ್ತದೆ. ಏಕೆಂದರೆ, ಕೂರ್ಮವನ್ನು ಮಂದಾರದ ಕೆಳಗೆ ಆಸರೆಯಾಗಿ ತೋರಿಸಬೇಕಾಗಿತ್ತು ಬದಲಾಗಿ ಬೇರೆಯಾಗಿಯೇ 
ತೋರಿಸಲಾಗಿದೆ. | : 


ವರಾಹ ಅವತಾರದಲ್ಲಿ ಸಹ (ಚಿತ್ರ 5) ಕಲಾವಿದ ಸಾಮಾನ್ಯವಾಗಿ ಶಿಲ್ಪಗಳಲ್ಲಿ ಕಂಡುಬರುವ ಹಿರಣ್ಮಕ್ಸನನ್ನು ಪಾತಾಳದಲ್ಲಿ ಸೋಲಿಸಿ 
ಭೂದೇವಿಯನ್ನು ಮೇಲಕ್ಕೆ ತಂದ ವಿಜಯೋತ್ಸಾಹದ ವೀರ ಮೂರ್ತಿಯಂತೆ ತೋರಿಸದೆ, ಪಾತಾಳದಲ್ಲಿ ವರಾಹದೇವರಿಗೂ ಮತ್ತು 
ಹಿರಣ್ಕಾಕ್ಷನಿಗೂ ನಡೆದ ಕಾಳಗದ ದೃಶ್ಯವನ್ನು ತೋರಿಸಿದ್ದಾನೆ. ಬಹುಶಃ ಇದು ಕಲಾವಿದನಿಗೆ ಅವತಾರಗಳ ಕಥೆಗಳ ಬಗ್ಗೆ ಇದ್ದ 
ತೋರಿಸುತ್ತದೆ. ಇಂತಹ ಚಿತ್ರಗಳು ಅತ್ಯಂತ ವಿರಳವೇ ಎಂದು ಹೇಳಬಹುದು. ಚಿತ್ರದಲ್ಲಿ ಚತುರ್ಬಾಹು ಹಸ್ತನಾದ ವರಾಹ ಗದೆ ಸಾ 
ಶಂಖ-ಚಕ್ರಧರನಾಗಿ, ಹಿರಣ್ಮಾಕ್ಷನೂ ಕೂಡಾ ಗದೆ ಗುರಾಣಿಗಳನ್ನು ಹಿಡಿದು ಎದುರು ಬದುರಾಗಿ ಯುದ್ಧ ಮಾಡುತ್ತಿದ್ದಾರೆ. ಇಬ್ಬರದೂ 
ಮುಮ್ಮುಖ ಚಾಲನೆ. ಅವರ ಆಕೃತಿಗಳು ಯುದ್ದದಲ್ಲಿ ತಲ್ಲೀನರಾದ ಹಾವ-ಭಾವವನ್ನು ಕಲಾವಿದ ಅವರು ನಿಂತ ಭಂಗಿಯನ್ನು ree 
ತೋರಿಸಿದ್ದಾನೆ. ಗಾಳಿಯಲ್ಲಿ ಹಾರುತ್ತಿರುವಂತೆ ತೋರಿಸಲಾದ ಉತ್ತರೀಯ ಅವರ ಕೈ ಸನ್ನೆಗಳು ಇದಕ್ಕೆ ಪೂರಕವಾಗಿವೆ. 


ಶ್ರೀರಾಮ, ಲಕ್ಷ್ಮಣ, ಸೀತಾ ಮತ್ತು ಹನುಮಂತರನ್ನೂ ತೋರಿಸುವ ಚಿತ್ರ 6ರಲ್ಲಿ ಮಧ್ಯದಲ್ಲಿ ಶ್ರೀರಾಮನನ್ನು ಕೋದಂಡ ಧರನಾಗಿ 
ಶ್ರೀಕೃಷ್ಣನು ನಿಲ್ಲುವ ಭಂಗಿಯಲ್ಲಿ ಬಲಗಾಲನ್ನು ಎಡಗಾಲ ಮುಂದೆ ಮೇಲಕ್ಕೆತ್ತಿ ಮಡಿಸಿ ನಿಂತಿದ್ದಾನೆ. ಅವನ ಬಲಕ್ಕೆ ಲಕ್ಷ್ಮಣ ಮತ್ತು ಎಡಕ್ಕೆ 
ಸೀತಾ ಮತ್ತು ಹನುಮಂತರು ಕೈಮುಗಿದು ನಿಂತಿದ್ದಾರೆ. ಈ ಆಕೃತಿಗಳಲ್ಲವೂ ಶ್ರೀರಾಮನೆಡೆದೆ ಕೇಂದ್ರೀಕೃತವಾದಂತೆ ನೋಡುತ್ತ ನಿಂತಿವೆ. ರಾಮನ 
ಮುಖ ಅನಂತ, ವೆಂಕಟೇಶ್ವರನನ್ನು ಜ್ಞಾಪಕಕ್ಕೆ ತಂದರೆ, ಲಕ್ಷ್ಮಣ. ಸೀತಾರ ಆಕೃತಿಗಳು ಲಕ್ಷೀನಾರಾಯಣರನ್ನು ಜ್ಞಾಪಕಕ್ಕೆ ತರುತ್ತವೆ. ಇನ್ನು 
ವಿಶೇಷವಾಗಿ ಹನುಮಂತನ ಆಕೃತಿಯನ್ನು ವಿಜಯನಗರ ಕಾಲದ ಯಾವುದೇ ಹನುಮಂತನ ಶಿಲ್ಪದೊಂದಿಗೆ ಹೋಲಿಸಬಹುದು. ಅಲ್ಲದೇ ಹಂಪೆಯ 
ಭಿತ್ತಿಯಲ್ಲಿನ ಚಿತ್ರದಲ್ಲೂ ಹನುಮಂತನನ್ನು ಇದೇ ಶೈಲಿಯಲ್ಲಿ ತೋರಿಸಿರುವುದು. ಸುರಪುರದಲ್ಲಿನ "ಗರುಡಾದ್ರಿ" ಚಿತ್ರಗಳಲ್ಲಿನ ಶ್ರೀರಾಮ 
ಪಟ್ಟಾಭಿಷೇಕದ ಚಿತ್ರಗಳಲ್ಲೂ ಇದೇ ತೆರನಾದ ತದ್ರೂಪಾದ ಆಕೃತಿ ಕಂಡುಬರುತ್ತದೆ. ಹನುಮಂತನ ಈ ಭಂಗಿ ಅಂದು ಅತ್ಯಂತ ಜನಪ್ರಿಯವಾದ 
ಆಕೃತಿಯಾಗಿತ್ತೆಂದು ತೋರುತ್ತದೆ.' 


ಬಲರಾಮನ ಅವತಾರದ ಚಿತ್ರ (ಚಿತ್ರ 7) ಬಹುಶಃ ಬೇರೆ ಇನ್ನಾವುದೇ ಚಿತ್ರಗಳಿಗಿಂತ ವಿಭಿನ್ನವಾಗಿದೆ. ಚಿತ್ರದ ಒಂದು ಬದಿಯಲ್ಲಿ 
ಬಲರಾಮ ತನ್ನ ಹಲಾಯುಧವನ್ನು ಹಿಡಿದು ಮುಂದುಗಡೆ ಯಾರನ್ನೋ ಶಿಕ್ಷಿಸಲು ಹೊರಟಂತೆ ಇದೆ. ಅವನಿಗೆದುರಾಗಿ ಅರ್ಜುನ ಕೈಮುಗಿದು 
ವಿನಮ್ರನಾಗಿ ಬಲರಾಮನನ್ನು ಶಾಂತಗೊಳಿಸುವ ವಿಧದಲ್ಲಿ ನಿಂತಿದ್ದಾನೆ. ಚಿತ್ರದಲ್ಲಿ ಆಕೃತಿಗಳೆರಡೇ ಇದ್ದರೂ — ಹಿನ್ನೆಲೆಯಲ್ಲಿನ ಕಥಾನಕ ವಿಷಯ 
ಅತ್ಯಂತ ಮುಖ್ಯವಾದದ್ದು. ಇಲ್ಲಿ ಮಹಾಭಾರತದ ಮುಖ್ಯ ಘಟನೆಯೊಂದರ ನಿರೂಪಣೆ ಇದೆ. 


ತಕ್ಟಣದಲ್ಲಿ ಸ್ಪಷ್ಟವಾಗಿ ಈ ಚಿತ್ರದಿಂದ ಇದರ ಉದ್ದೇಶ ತಿಳಿಯದಿದ್ದರೂ ಬಹುಶಃ ತನ್ನ ಆಪ್ತ dH, ದುರ್ಯೋಧನ ಮಲ್ಲಯುದ್ದದಲ್ಲಿ 
ಕೃಷ್ಣನ ಯುಕ್ತಿಯಿಂದ ಭೀಮನ ಕೈಯಲ್ಲಿ ಸೋಲುತ್ತಿ ರುವ ಸಂದರ್ಭ ಬಂದಾಗ, ಬಲರಾಮ ತಾನೇ ಎದ್ದು ಭೀಮನತ್ತ ನುಗ್ಗುತ್ತಿರುವ ದೃಶ್ಯ 
ಆಗಿದ್ದು, ಅವನನ್ನು ಶಾಂತನಾಗುವಂತೆ ಅರ್ಜುನನು ಪ್ರಾರ್ಥಿಸುವ ಸನ್ನಿವೇಶ ಇದಾಗಿರಬಹುದೆಂದು ತಿಳಿಯಬಹುದು. ಇಬ್ಬರ ಮಧ್ಯ ಕೋಟೆ 
ಮತ್ತು ಗುಡ್ಡಗಳು ಸಾಂಕೇತಿಕವಾಗಿ ಚಿತ್ರ ಅವಕಾಶದಲ್ಲಿ ಮೂಡಿವೆ. 


ಬೌದ್ದವತಾರದಲ್ಲಿ (ಚಿತ್ರ 8) ಮೂರು ಆಕೃತಿಗಳ ಸಂಯೋಜನೆ ಇದೆ. ಸರ್ವಾಲಂಕೃತನಾಗಿ ಮುಂದಿನ ಅಕೃತಿಗಳಿಗೆ ಸಾಂಕೇತವನ್ನು 
ನೀಡುತ್ತಿರುವಂತೆ ನಿಂತಿದ್ದಾನೆ ಬುದ್ಧ. ಮುಂದೆ ಕೈಮುಗಿದು ನಿಂತಿರುವ ಎರಡು ಆಕೃತಿಗಳು ದೇವತೆಗಳನ್ನು ನಿರ್ದೇಶಿಸುತ್ತವೆ. ಇವೆರಡೂ ಆಕೃತಿಗಳು 
ಕೊಂಚ ಬದಲಾವಣೆಯೊಡನೆ ಭಾಗಶಃ ತದ್ರೂಪಾಗಿಯೇ ಇವೆ. ಬುದ್ಧನನ್ನು Key, ಪದೊಂದಿಗೆ ಮುನಿಯ ಹಾಗೆ ಕಲಾವಿದ ಚಿತ್ರಿಸಿದ್ದಾನೆ. ಮೂರು 
ಆಕೃತಿಗಳಲ್ಲಿ ಸಂಭಾಷಣೆ ನಡೆಸುತ್ತಿರುವಂತಹ ದೃಶ್ಯಕ ಸಂಬಂಧವಿದೆ. 


ಹಯಗ್ರೀವನನ್ನು (ಚಿತ್ರ 9) ಕೂಡಾ ಅತ್ಯಂತ ನೈಜವಾಗಿ ಚಿತ್ರಿಸಲಾಗಿದೆ. ವಿಷ್ಣುವನದೇ ಅವತಾರವಾದ ಹಯಗ್ರೀವನಲ್ಲಿ ಮುಖದ ಬಾಗ 
ಅತಂತ ನೈಜವಾಗಿ ಮೂಡಿ ಬಂದಿದೆ. ಕೈಗಳಲ್ಲಿ ಖಡ್ಗವನ್ನು ಮತ್ತು ಗುರಾಣಿಯನ್ನು ಹಿಡಿದಿದ್ದ ನೆ. ಇನ್ನೆರಡು ಕೈಗಳಲ್ಲಿ ಚಕ್ರ ಮತ್ತು ಶಂಖಗಳಿವೆ 
ಇಲ್ಲಿ ಖಡ್ಗವನ್ನು ಚಕ್ರದ ಹಿಂದೆ ಬರುವಂತೆ ತೋರಿಸಲಾಗಿದೆ. ಒಂದು ವೇಳೆ ಅದರ ಮುಂದೇ ತೋರಿಸಿದರೆ ಚಕ್ರದ ಭಾಗ ಮರೆ ಆಗುತ್ತದೆಂಬ 
ತಿಳುವಳಿಕೆಯಿಂದಲೇ ಕಲಾವಿದ ಈ ಜಾಣ್ಮೆಯನ್ನು ಉಪಯೋಗಿಸಿರುವುದು. 


ಶ್ರೀಕೃಷ್ಣ ಬಾಲಲೀಲೆಗೆ ಸಂಬಂಧಿಸಿದಂತೆ ಕೃಷ್ಣನನ್ನು ಏವಿಧ ಆಕೃತಿಗಳಲ್ಲಿ ತೋರಿಸಲಾಗಿದೆ. ಅವನ ಬಾಲ್ಕದಲ್ಲಿನ aS = 
ಘಟನೆಗಳನ್ನು ಆಯ್ದುಕೊಂಡು ಇಲ್ಲಿ ಚಿತ್ರ ರಚನೆಮಾಡಲಾಗಿದೆ. ಕಾಳೀಮರ್ಧನ (ಚತ್ರ 10) ಚಿತ್ರ, ದೃಷ್ಟ ಕಾಳಿಂಗಸರ್ಪವನ್ನು ಸೋಲಿಸಿ che 
ಮೇಲೆ ಕೃಷ್ಣ ನರ್ತನ ಮಾಡಿದ ದೃಶ್ಯವನ್ನು ಚಿತ್ರಿಸಲಾಗಿದೆ. ಚಿತ್ರಕಲೆಯಲ್ಲಿ ಕಾಳೀಯ ದಮನ, ಕಾಳೀಯ ಮರ್ದನ ಚಿತ್ರಗಳು io 
ಜನಪ್ರಿಯವಾಗಿ ಮೂಡಿಬಂದಿವೆ. ಪ್ರಸ್ತುತ ಚಿತ್ರದಲ್ಲಿ ಕೃಷ್ಣ ಎಡಗೈಯಲ್ಲಿ ಸರ್ಪದ ಬಾಲವನ್ನು ಹಿಡಿದು ಬಲಗಾಲನ್ನು ಕೊಂಚ ಮೇಲೆಕ್ಕೆತ್ತಿ 


49 


6. ಶ್ರೀರಾಮ, ಲಕ್ಷ್ಮಣ, ಸೀತಾ, ಹನುಮಂತ 


೨ರ 


10. ಕಾಳೀಮರ್ಧನ ಕೃಷ್ಣ 


=) 


ಅದರ ಹೆಡೆಯ ಮೇಲೆ ಕಾಲಿಡುವ ತೆರದಲ್ಲಿ ಅಥವಾ ನರ್ತನ ಮಾಡುವ ತೆರದಲ್ಲಿ ನಿಂತಿದ್ದಾನೆ. ಬಾಲಕನಾಗಿರು ಕೃಷ್ಣನಿಗೆ ಮೀಸೆಗಳನ್ನು 
ತೋರಿಸಿಲ ಬದಲಾಗಿ ಅವನ ಮುಖ ಮತ್ತು ದೇಹದಲ್ಲಿ ಬಾಲ್ಕದ ಕಾಂತಿಯನ್ನು ತೋರಿಸಲು ಯತ್ನಿಸಲಾಗಿದೆ. ಚಿತ್ರ 11, 12ರಲ್ಲಿಯೂ 
ಕೃಷ್ಣನನ್ನೆ € ತೋರಿಸಲಾಗಿದೆ. ಚಿತ್ರ 11ರಲ್ಲಿ ಆಲದೆಲೆಯ ಮೇಲೆ ಇರುವಂತೆ, ಹಿನ್ನೆಲೆಯಲ್ಲಿ ಸುಂದರ ಸುಳುವಿನ ಬಳ್ಳಿಗಳ ಚಿತ್ರಣವಿದೆ. ಅದೇ 


ರೀತಿ ಚಿತ್ರ 12ರಲ್ಲಿ ಕೃಷ್ಣ ನಿಂತಿರುವ ದೃಷ್ಕವಿದೆ. 

ಚಿತ್ರ 13, 14 ಎರಡೂ ಚಿತ್ರಗಳು ಕೃಷ್ಣನ ಬಾಲ್ಕದ ಲೀಲೆಗಳಿಗೆ ಸಂಬಂಧಿಸಿವೆ. ಚಿತ್ರ 13ರಲ್ಲಿ ತುಂಟ ಕೃಷ್ಣನನ್ನು ಯಶೋಧೆಯು 
ಕುಟ್ಟುವ ಕಲ್ಲಿಗೆ ಅವನನ್ನು ಕಟ್ಟಿಹಾಕಿರುವ ದೃಶ್ಯವಿದೆ. ಕೈಯಲ್ಲಿ ಚಿಕ್ಕ ಕೋಲನ್ನು ಹಿಡಿದು ಅವನನ್ನು ಗದರಿಸಲು ನಿಂತಿರುವಂತೆ ನಿಂತಿದ್ದಾಳೆ. 
ಅವಳ ಹಿಂದೆಯೇ ಒಂದು ಮರದ ಚಿತ್ರವಿದ್ದು ಅದರಲ್ಲಿ "ನಳಕೂಟ-ಜಯಂತ" ಎಂಬ ಶಿರೋನಾಮೆ ಇರುವ ಈರ್ವರು ವ್ಯಕ್ತಿಗಳನ್ನು ತೋರಿಸಿದೆ. 
ಇವರು ಬಹುಶಃ ಕೃಷ್ಣನನ್ನು ಮುಗಿಸಲು ಬಂದ ರಾಕ್ಷಸರೇ ಇರಬೇಕು. ವಾಸ್ತವದಲ್ಲಿ - ರಾಕ್ಷಸ ರೂಪದ ಯಮಳಾರ್ಜುನ ವೃಕ್ಷಗಳನ್ನು ಕೃಷ್ಣ 
ತನ್ನ ಬಾಲ್ಕದಲ್ಲಿ ಸಂಹರಿಸಿದ ಎಂದು ಬಾಲ ಲೀಲೆಯಲ್ಲಿ ಉಲ್ಲೇಖಿತವಾಗಿದೆ. ಆದರೆ ಇಲ್ಲಿ ವೃಕ್ಷವೊಂದೆ ಇದ್ದು, ಅದರಲ್ಲಿ ವ್ಯಕ್ತಿಗಳು 
ಕೈಮುಗಿದು ಕೃಷ್ಣನ ಮಹಾನ್‌ ಶಕ್ತಿಯನ್ನು ನೋಡುತ್ತಿದ್ದಾರೆ. ಕೃಷ್ಣನನ್ನು ಈ ಹಿಂದಿನ ಆಕೃತಿಗಳಲ್ಲಿದ್ದಂತೆಯೇ ತೋರಿಸಲಾಗಿದೆ. ಇಲ್ಲಿ ಮರ 
ಕೇವಲ ಸಾಂಕೇತಿಕವಾಗಿ ಚಿತ್ರಿತವಾಗಿದೆ. 


ಕೊನೆಯದಾಗಿ ಗೋಪಿಕಾ ವಸ್ತ್ರಾಪಹರಣ, ಚಿತ್ರ 14ರಲ್ಲಿ ಕೃಷ್ಣನನ್ನು ಯುವ ವಯಸ್ಕನಾಗಿರುವಂತೆ ತೋರಿಸಲಾಗಿದೆ. ಮರವನ್ನು 
ಸಾಂಕೇತಿಕವಾಗಿ ಚಿತ್ರದ ಮಧ್ಯದಲ್ಲಿ ತೋರಿಸಲಾಗಿದ್ದು ವಿವಸ್ತರಾದ ಗೋಪಿಕೆಯರು ಕೃಷ್ಣನನ್ನು ತಮ್ಮ ಉಡುಗೆಗಳನ್ನು ಮರಳಿಸುವಂತೆ 
ಪ್ರಾರ್ಥಿಸುವ ತೆರದಲ್ಲಿ ವಿವಿಧ ಸಂಜ್ಞೆಗಳಲ್ಲಿ ಇದ್ದಾರೆ. ಕೃಷ್ಣ ಸಹಜವಾಗಿ ನೆಲದ ಮೇಲೆ ನಿಂತಾಗ ಇರುವ ಹಾಗೆ ಮರದ ಮೇಲೆ ನಿಂತಿದ್ದಾನೆ. 
ಎರಡೂ ಕೈಗಳನ್ನೂ ಅಗ್ಗಲಿಸಿ ಅವುಗಳಲ್ಲಿ ವಸ್ತ್ರಗಳನ್ನೂ ಹಿಡಿದು ಗೋಪಿಕೆಯರಿಗೆ ತೋರಿಸುವ ಹಾಗೆ ಇದೆ ಈ ದೃಶ್ಯ. ಗೋಪಿಕೆಯರ 
ಆಕೃತಿಗಳಲ್ಲಿ ಕೊಂಚ ಜಡತ್ವ ಇದೆ. ರೇಖೆಗಳಲ್ಲಿ ನವಿರಾದ ಮತ್ತು ಕಾವ್ಯಮಯವಾದ ಹರಿವು ಇಲ್ಲ. ಆದರೆ ಮುಖದ ಭಾಗವನ್ನು ತೋರಿಸುವಾಗ 
ತದ್ರುಪಾದ ಸಾಮಾನತೆಯನ್ನು ಅಭಿವ್ಯಕ್ತಿ ಪಡಿಸಿದ್ದಾನೆ. ಕೃಷ್ಣಲೀಲೆಯ ಇಂತಹ ಹಲವಾರು ಆಕೃತಿಗಳು ಹಂಪೆಯ ದೇವಾಲಯಗಳಲ್ಲಿ 
ಶಿಲ್ಪರೂಪದಲ್ಲಿ ಕೆತ್ತಲ್ಪಟ್ಟಿವೆ. ಅಲ್ಲದೇ ವಿರೂಪಾಕ್ಷ ದೇವಾಲಯದ ಮಹಾರಂಗಮಂಟಪದ ಭಿತ್ತಿಯಲ್ಲಿರುವ ಯತಿಗಳ ಮೆರವಣೆಗೆ ಚಿತ್ರದ 
ಒಂದು ತುದಿಯಲ್ಲಿ ಪ್ರತ್ಕೇಕವಾಗಿ ಗೋಪಿಕಾ ವಸ್ತಾಪಹರಣವನ್ನು ತೋರಿಸುವ ಚಿತ್ರವಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. 


ಎಜಯನಗರ ಕಾಲದಲ್ಲಿ ಮತ್ತು ನಂತರದಲ್ಲೂ ಭಾಗವತ ಮತ್ತು ಕೃಷ್ಣಲೀಲೆ ಹಾಗೂ ಶ್ರೀವೈಷ್ಣವ ಸೇರಿದ ಚಿತ್ರಗಳೇ ಹೆ 
saan ಚ್ರತವದ್ನೂ ಕಡುಬು ಶೀ ಸಷ್ಣನೇವರಾಯನ ಕಾಲದಿಂದ ವಿಜಯನಗರದಲ್ಲಿ ಬಾಬನ Gord aig 
ಒಲವು ದೊರೆತಿರುವುದರಿಂದ ಅಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡಬಹುದು. 


ಆದಂತೆ ಆಯಿತು, ಇ 
es: EE ಇವುಗಳು ಶೈಲಿಯಲ್ಲಿ 18-19ನೇ ಶತಮಾನದ ಭಿತ್ತಿ ಚಿತ್ರಗಳನ್ನು ಹೋಲುತ್ತವೆ ಎಂದು 
ತುಲನಾತ್ಮಕವಾಗಿ ಗಮನಿಸದೇ ಇರುವುದು ಗನ್ನು 18-19ನೇ ಶತಮಾನದಲ್ಲಿ ರಚನೆಯಾದ ಮೈಸೂರು ಭಾಗದ ಭಿತ್ತಿ ಚಿತ್ರಗಳನ್ನು 
ಕಾಲದಲ್ಲಿ ಹಂಪೆಯ ಪರಿಸರದಲ್ಲಿ ದ ಸಸ ಸ್ಪಿಷ್ಟವಾಗುತ್ತದೆ. ಅಲ್ಲದೇ ಅವರ ಪ್ರಕಾರವೇ ನಾವು ಇವುಗಳ ಕಾಲವನ್ನು ನಿರ್ಧರಿಸಿದರೆ, ಅಂದಿನ 
ಮತ್ತು ಹೈದರ್‌ ಟಿಪ್ಪ ee : . ರಾಜರೆಲ್ಲ ಆಗಲೇ ಹೈದರಾಬಾದು ಸಂಸ್ಥಾನಕ್ಕೆ ಸೇರಿ, ಅವರ ಅಧೀನದಲ್ಲಿ ಇದ್ದವರು ಕೆಲವರು 
ಎ | pl; ಇದ್ದರು. ಹೀಗಾಗಿ ಸ್ವತಂತ್ರವಾಗಿ ಅಷ್ಟು ದೊಡ್ಡ ಚಿತ್ರ ರಚನಾ ಯೋಜನೆಯನ್ನು 
he ice pe peace ಈ ವಿದ್ವಾಂಸರ ವಾದಗಳನ್ನು ಬೇರೆಡೆ 
೩ ಸೀವ. ವಿವಾದಗಳನ್ನು ಹಿಂದೆ ಇಟ್ಟು ನಾವು ಪ್ರಸ್ತುತ 


56 A 


s 

Be) Ry) 
pS 

— 


59 


13. ಕೃಷ್ಣ, ಯಶೋಧಾ 


ಹರಣ 


Sy 


14. ಗೋಪಿಕಾ ವಸಾ.ಪ 


ಬಿತ್ತಿ ಚಿತ್ರಗಳನ್ನು ಯಾವುದೇ ತೊಂದರೆ ಇಲ್ಲದೆ ಶ್ರೀ ಕೃಷ್ಣದೇವರಾಯನ ಕಾಲಕ್ಕೆ ಸೇರಿಸಬಹುದಾಗಿದೆ. ಮಹಾರಂಗಮಂಟಪ ನಿರ್ಮಾಣವಾದ 
ಮೇಲೆ ಕ್ರಿ.ಶ. 1510ರಿಂದ ಹಿಡಿದು ಅವನ ಕಾಲಾವಧಿಯಲ್ಲಿ ಇವುಗಳು ಚಿತ್ರಿತವಾಗಿವೆ ಎಂಬುದನ್ನು ದೃಢಪಡಿಸಬಹುದು."' 


ಪ್ರಸ್ತುತ ರೇಖಾ ಚಿತ್ರಗಳ ಮುಖ್ಯ ಉದ್ದೇಶ. ವರ್ಣ ವಿನ್ಮಾಸದಿಂದ ಕೂಡಿದ ಚಿತ್ರ ರಚನೆಗೆ ಇರುವ ಮೂಲ ಆಕೃತಿಗಳೆಂದು 
ತಿಳಿಯಬಹುದು. ಅಂದರೆ ಒಂದು ರೀತಿಯ ಮೂಲ ಕೃತಿಗಳು (Master Copies) ಎಂದು ಹೇಳಬಹುದು. ಇವುಗಳ ನಕಲುಗಳನ್ನು ಇದೇ 
ಅಳತೆಗೆ ಅಥವಾ ಇವನ್ನು ಮೂಲವಾಗಿಟ್ಟುಕೊಂಡು ಅವರವರ ಅಳತೆಗೆ ತಕ್ಕಂತೆ ಚಿತ್ರಗಳನ್ನು ರಚಿಸಿಕೊಳ್ಳುತ್ತಿದ್ದುದು ಕೂಡ ಕಂಡುಬರುತ ದೆ. 
ಈ ಹಿಂದೆ ನಾವು ಇವುಗಳನ್ನು ಅಭ್ಯಾಸ ಪುಸ್ತಕದಲ್ಲಿನ ಚಿತ್ರಗಳಿಂದ ಗುರುತಿಸಿದ್ದೇವು. ಆದರೇ ಪ್ರಸ್ತುತ ಇವುಗಳ ಮೂಲ ಉದ್ದೇಶದ ವ್ಯಾಪ್ತಿ ಯನ್ನು 
ಅರ್ಥ ಮಾಡಿಕೊಂಡು ಇವು ಕೇವಲ ಅಭ್ಯಾಸ ಪುಸ್ತಕದ ಚಿತ್ರಗಳಲ್ಲ. ಚಿತ್ರ ನಿರ್ಮಾಣದ ಮೂಲ ಆಕರಗಳು ಎಂದು ಹೇಳಬೇಕಾಗಿದೆ.” ಇವುಗಳ 
ಕಾಲದ ಬಗ್ಗೆ ಹಂಪೆಯ ಭಿತ್ತಿ ಚಿತ್ರಗಳನ್ನು ನಾವು ಅವಲಂಬಿಸಿಯೇ ಹೇಳಬೇಕಾಗುತ್ತದೆ. ಇವು ಅವಕ್ಕೆ ಸಮಕಾಲೀನವಲ್ಲದಿದ್ದರೂ ಅಂದಿನ 
ಕಲಾವಿದನೊಬ್ಬನ ಕೃತಿಗಳು ಇವೆಂದು ಹೇಳಬಹುದು. ಆದರೆ ಪ್ರಸ್ತು ತ ಆಕೃತಿಗಳು ಇರುವುದು. ಸುಮಾರು 18-19ನೇ ಶತಮಾನ ತೆಳು ಹಾಳಯ 
ಮೇಲೆ, ಮೂಲದಲ್ಲಿದ್ದ ಆಕೃತಿಗಳನ್ನು ಹಾಗೆಯೇ ಮೂಲರೂಪದಲ್ಲೇ ಇಂದಿನ ಕಲಾವಿದರು, ಹಿಂದಿನ ತಲೆಮಾರಿನವರು ಉಳಿಸಿ ರಕ್ಷಿಸಿಕೊಂಡು 
ಬಂದರೆಂದು ತೋರುತ್ತದೆ. ಇವುಗಳಲ್ಲಿ ಅಂದಿನ BIO ಸುಲ್ತಾನರ ಬಿಕಣಿ ಚಿತ್ರಗಳ ಶೈಲಿಯಾಗಲೀ ಅಥವಾ 17-18ನೇ ಶತಮಾನದ ಬಿತಿ 
ಚಿತ್ರಗಳಲ್ಲಿ ಕಂಡುಬರುವ ಮರಾಠ ಶೈಲಿಯ ಪ್ರಭಾವ ಕಂಡುಬರುವುದಿಲ್ಲ. ಇವುಗಳು ದೇಶಿಯವಾಗಿ ಸ್ಥಳೀಯ ಸಂವೇದನೆಗಳನ್ನೇ 
ಮೈಗೂಡಿಸಿಕೊಂಡು ಬೆಳವಣಿಗೆ ಹೊಂದಿದಂತೆ ಕಂಡುಬರುತ್ತದೆ. ಕಿನ್ನಾಳದ ಪ್ರಸ್ತುತ ರೇಖಾ ಚಿತ್ರಗಳನ್ನು ಅಂದಿನ ಪಾರಂಪರಿಕ ಚಿತ್ರಕಲಾ 
ಸಂಪ್ರದಾಯದ ಜೌಕಟ್ಟಿನಲ್ಲಿ ನೋಡಿದಾಗ ಮಾತ್ರ ಅವುಗಳ ಮಹತ್ವದ ಕಲ್ಪನೆಬರುವುದು. ಅಲ್ಲಿನ ಕಲಾವಿದ, ಅವನ ಕಲಾ ನೈಪುಣ್ಯತೆ ಮತ್ತು 
ಅವನಿಗಿದ್ದ ಚಿತ್ರ ರಚನಾ ಜ್ಞಾನಕ್ಕೆ ಈ ಚಿತ್ರಗಳು ಉತ್ತಮ ಉದಾಹರಣೆಗಳಾಗಿವೆ. 


ಟ್ವಿಪ್ಪಣಿಗಳು 


1. ಪ್ರಸ್ತುತ ಲೇಖನ ಈ ಹಿಂದೆ ಇದೆ ವಿಚಾರ ಸಂಕಿರಣದಲ್ಲಿ ಮೂಡಿಸಲಾದ ಕೆಲವು ರೇಖಾ ಚಿತ್ರಗಳ ಮುಂದುವರೆದ ಭಾಗವಾಗಿದೆ. ನೋಡಿ: 
'ವಿಜಯನಗರ ಚಿತ್ರ ಶೈಲಿಯ ಕಿನ್ನಾಳದ ರೇಖಾ ಚಿತ್ರಗಳು', ಆರ್‌.ಎಚ್‌. ಕುಲಕರ್ಣಿ, ವಿಜಯನಗರ ಅಧ್ಯಯನ, ಸಂ. 3, ಪುಟ 22- 
35, ಮೈಸೂರು 1998. 

2.  ಕಿನ್ನಾಳದ ಕಲೆಯನ್ನು ಕುರಿತು ಮತ್ತು ಚಿತ್ರಕಲೆಯನ್ನು ಕುರಿತು 1960ರ ದಶಕದಲ್ಲಿ ದಿ. ಕಮಲಾದೇವಿ ಚಟ್ಟೋಪಾಧ್ಯಯ ಅವರು 
ಬರೆದ ಮೇಲೆ ಇತ್ತೀಚಿನವರೆಗೂ ಗಮನಾರ್ಹವಾದ ಯಾವ ಕೆಲಸಗಳೂ ಆಗಿಲ್ಲ. ಅಲ್ಲಿನ ಚಿತ್ರಕಲೆಯನ್ನು ಪ್ರಾಯಶಃ ಮೊಟ್ಟಮೊದಲ 
ಬಾರಿಗೆ ಹೆಚ್ಚು ವಿಷದವಾಗಿ ನೋಡುವ ಪ್ರಯತ್ನವನ್ನು ನಾನು ನನ್ನ 'ಕಿನ್ನಾಳದ ಚಿತ್ರಕಲೆ' ಲಲಿತಕಲಾ ಅಕಾಡೆಮಿ ಬೆಂಗಳೂರು 1992ರಲ್ಲಿ 
ಮಾಡಿದ್ದೇನೆ ಮತ್ತು ರೇಖಾ ಚಿತ್ರಗಳನ್ನೇ ಕುರಿತು ನಡೆಸಿದ ಅಧ್ಯಯನಗಳಲ್ಲಿ ಈ ಮೊದಲಿನ ನನ್ನ ಲೇಖನ, 1998, ಪೂವೋಕ, 
ಮೊಟ್ಟಮೊದಲನೆಯದು ಮತ್ತು ಪ್ರಸ್ತುತ ಲೇಖನ ಎರಡನೆಯದು. 


3. ' ಕಿನ್ನಾಳ, ಕೊಪ್ಪಳ ಜಿಲ್ಲೆಯ ಅದೇ ತಾಲೂಕಿನಲ್ಲಿಯ ಗ್ರಾಮ ಅಲ್ಲಿಂದ 11 ಕಿ.ಮಿ. ದೂರದಲ್ಲಿದೆ. ಇಂದಿಗೂ ಹಲವಾರು ಚಿತ್ರಗಾರ 
ಕುಟುಂಬಗಳು ಅಲ್ಲಿ ಇವೆ. 


4. ಸುರಪುರದ ಗರಡಾದ್ರಿ ಚಿತ್ರ ಶೈಲಿ ವಿಜಯನಗರ ಚಿತ್ರಶೈಲಿಯಿಂದಲೇ ಬೆಳೆದದು. ಅಲ್ಲಿನ ಹಲವಾರು ಪೌರಾಣಿಕ, ಬಿಡಿ ಚಿತ್ರಗಳಲ್ಲಿ 
ಇಂತಹ ಉದಾಹರಣೆಗಳನ್ನು ನೋಡಬಹುದು. ಮೈಸೂರಿನ ಶ್ವೇತವರಾಹಸ್ವಾಮಿ ದೇವಾಲಯ, ಪ್ರಸನ್ನ ಕೃಷ್ಣದೇವಾಲಯ ಮತ್ತು ಪ್ರಸನ್ನ 
ವೆಂಕಟರಮಣಸ್ವಾಮಿ ದೇವಾಲಯಗಳಲ್ಲಿ ಬತ್ತಿ ಚಿತ್ರಗಳಲ್ಲಿ ಮೂಡಿಬಂದ ಬಾಗವತ, ರಾಮಾಯಣದ ಚಿತ್ರಗಳನ್ನು ಈ ದಿಶೆಯಲ್ಲಿ 
ಗಮನಿಸಬಹುದು. | 

5: ಕಲಾ ಅಂಶಗಳು (Art motifs) ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುವುದನ್ನು ಪ್ರಾಚೀನ ಶಿಲ್ಪಗಳ ದೃಷ್ಟಾಂತದಿಂದ 
ನೋಡಬಹುದು. ಇದಕ್ಕೆ ಅಂದು ಇದ್ದ ಕಲಾ ಸಂವೇದನೆಗಳೇ ಕಾರಣ. ಉದಾಹರಣೆಗೆ ಶಿಲ್ಪಗಳಲ್ಲಿನ ವಿದ್ಯಾಧರ, ಗಂಧರ್ವ ದಂಪತಿಗಳು 
ಅಜಂತಾದ ಬೌದ್ದಾಲಯಣಾಗಳಲ್ಲಿವೆ. ಹಾಗೆ ಎಲಿಫೆಂಟಾ, ಎಲ್ಲೋರಾ ಮತ್ತು ಚಾಲುಕ್ಕರ ಬಹುತೇಕ ದೇವಾಲಯಗಳಲ್ಲಿ ಮತ್ತು 
ಅಯಣಗಳಲ್ಲಿ ಇವೆ. ಹಾಗೆಯೇ ಚಿತ್ರಕಲೆಯಲ್ಲೂ ಕೂಡ ಇದನ್ನು ಗಮನಿಸಬಹುದು; 


6. ದಶಾವತಾರದ ಇನ್ನೂ ಹಲವು ಚಿತ್ರಗಳನ್ನು ಈ ಹಿಂದಿನ ಲೇಖನದಲ್ಲಿ ಚರ್ಚಿಸಿದೆ. ಕುಲಕರ್ಣಿ, ಆರ್‌.ಎಚ್‌, 1998, ಪೂವೋಕ್ತ. 


7, ವಿಜಯನಗರ ಕಾಲದಲ್ಲಿ ಹನುಮಂತನ ಮೂರ್ತಿಗಳು ಬಹುಶಃ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪ್ರತಿಷ್ಮಾಪಿತವಾದವು. ಮಾಧ್ವ 
ಪರಂಪರೆಯಲ್ಲಿ ಮುಖ್ಯಪ್ರಾಣನೆನಿಸುವ ಅವರು ಪ್ರಮುಖ ಆರಾಧ್ಯದೈವವಾಗಿವೆ. ಶ್ರೀ ವ್ಮಾಸತೀರ್ಥರು 734 ಮುಖ್ಯಪ್ರಾಣರನ್ನು (ಶ್ರೀ 


61 


ಆಂಜನೇಯ) ರಾಜ್ಕದ-ಹೊರರಾಜ್ಯದ ವಿವಿದೆಡೆ DJS, LAD HOD ದಾಖಲೆಗಳು ದೊರೆಯುತ್ತವೆ. ಅಲ್ಲದೆ ಪ್ರಸ್ತುತ ಹಂಪೆಯನ್ನು 
ರಾಮಾಯಣದ ಕಿಷ್ಠಿಂಧೆಯೆಂದು ಗುರುತಿಸುವ ಪ್ರಯತ್ನವನ್ನು ಅ. ಸುಂದರ ಅವರು ಮಾಡಿದ್ದಾರೆ. ಕಿಷ್ಕಿಂಧೆಯಲ್ಲಿಯೇ ಹನುಮಂತನ 
ವಾಸ. ಹೀಗಾಗಿ ಅದೂ ಕೂಡ ಹನುಮಂತನ ಮೂರ್ತಿಗಳ ಜನಪ್ರಿಯತೆಗೆ ಅಂದು ಪೂರಕನಾಗಿದ್ದಿರಬಹುದು. 
Sivaramamurthy C., 1998, South Indian Paintings, National Museum, New Delhi - Vijayanagara 
Paintings, 1972, New Delhi ಮತ್ತು ತಮ್ಮ ಹಲವಾರು ಲೇಖನಗಳಲ್ಲಿ ಹಂಪೆಯ ಭಿತ್ತಿ ಚಿತ್ರಗಳನ್ನು 15ನೇ ಶತಮಾನದವು 
ಎಂದಿದ್ದಾರೆ. ಆಶ್ಚರ್ಯವೆಂಬಂತೆ ಜಾರ್ಜ್‌ ಮಿಶೆಲ್‌ ಮತ್ತು ಮಾಲ್ಕರಾಜ ಆನಂದರು ಸೇರಿ ಬರೆದ ವಿಜಯನಗರ ಚಿತ್ರಕಲೆಯನ್ನು ಕುರಿತ 
ಸಚಿತ್ರ ಲೇಖನದಲ್ಲಿ ಇದೆ ಅಭಿಪ್ರಾಯವನ್ನು ಹೊಂದಿದ್ದಾರೆ (Marg Magzine). 

Dallapiccola A.L., 1997, Ceiling Paintings in the Virupaksha Temple, Hampi, In South Asian 
Studies, No. 13, pp. 55 ff. 


ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆದಾಗ ಮಂಡಿಸಿದ ಪ್ರಭಂದ: "ಹಂಪೆ ವಿರುಪಾಕ್ಷ ದೇವಾಯದ ಮಹಾರಂಗಮಂಟಪದ 
ಒಳಮಾಳಿಗೆಯಲ್ಲಿನ ಭಿತ್ತಿ ಚಿತ್ರದಲ್ಲಿರುವ ಯತಿಗಳ ಚಿತ್ರ ವಿದ್ಧಾರಣ್ಮರದೇ, ವ್ಮಾಸರಾಯರದೇ, ಒಂದು ವಿವೇಚನೆ." 
(ಇತಿಹಾಸದರ್ಶನದಲ್ಲಿ ಪ್ರಕಟವಾಗುತ್ತಿದೆ.) 


ಅದೇ 
ಕುಲಕರ್ಣಿ ಆರ್‌.ಎಚ್‌., 1998, ಪೂವೋಕ್ಷ. 


62 


11. ವಿಜಯನಗರ ಬುಕ್ಕರಾಯನ ಕ್ರಿ.ಶ. 1397ರ ಅಪ್ರಕಟಿತ ಶಾಸನ 


— ಕೆಳದಿ ವೆಂಕಟೇಶ್‌ ಜೋಯಿಸ್‌ 


ಕ್ರಿ.ಶ. 1376 ರಿಂದ 1404ರ ವರೆಗೆ ವಿಜಯನಗರವನ್ನು ಆಳಿದ ಇಮ್ಮಡಿ ವೀರ ಹರಿರಾಯನೆ ಮಗ ಬುಕ್ಕರಾಯನ ಕ್ರಿ.ಶ. 1397ನೆಯ 
ತಾಮ್ರ ಶಾಸನವೊಂದು ಲಭಿಸಿದ್ದು' ವಿಜಯನಗರ ಶಾಸನ ಸಂಪುಟಗಳ ಮೇರೆಗೆ ಅಪ್ರಕಟಿತವಾಗಿರುವುದು ಕಂಡುಬರುತ್ತದ. 


ಶಾಸನದ ವಿವರ : 


ಶಿವಮೊಗ್ಗ ವಸ್ತು ಸಂಗ್ರಹಾಲಯದಲ್ಲಿರುವ ಈ ಶಾಸನದ ಸಂಖ್ಯೆ 564. ಶಾಸನವನ್ನು ಶ್ರೀ ತಿಮ್ಮಾಜೋಯಿಸರು, ಶಾನುಚಬೋಗರು, 
ಬಸವಾಪಟ್ಟಣ ಇವರಿಂದ ಸಂಗ್ರಹಿಸಲಾಗಿದೆ. ಶಾಸನದ ಪ್ರಮಾಣ : ಉದ್ದ 49 x ಅಗಲ 27 ಸೆಂ.ಮಿ. ಶಾಸನದ ಪಾಠ ಒಂದೇ ಭಾಗದಲ್ಲಿದೆ. 
ಶಾಸನದಲ್ಲಿ ಒಟ್ಟು 45 ಸಾಲುಗಳಿವೆ. ತಾಮ್ರ ಶಾಸನದಲ್ಲಿ ಉಕ್ತವಾಗಿರುವ ಕಾಲ ಶಾ.ಶ. 1319 ಅಂದರೆ ಕ್ರಿ.ಶ. 1397? (27-4-1397). 


ಶಾಸನದ ಪಾಠ : 


po 


ನಮಸ್ತುಂಗ ಶಿರಶ್ನುಂಬಿ ಚಂದ್ರಚಾಮರ ಚಾರವೇ | ತೈಲೋಕ್ಕ ನಗರಾರಂಭ ಮೂಲಸ್ತಂಭಾಯ ಶಂಭವೇ I 


2 ಹರೇರ್ಫೀಲಾ ವರಾಹಸ್ಮ ದೌಷ್ಟದಂಡಸ್ಸಪಾತುವ | ಹೇಮಾದ್ರಿ ಕಲಶಾ ಯತ್ರಧಾತ್ರೀ ಛತ್ರ ಶ್ರೀಯಂ ಧದೌ Il ಸ್ವಸ್ತಿ ಶ್ರೀ 
3 weaned, cod ನೃಪಶಾಲಿವಾಹನ ಶಕ ವರ್ಷ 1319ನೆಯ ಯೀಶ್ವರ ಸಂವತ್ಸರದ ವೈಶಾಖ ಬ 30 
4 ಸೂರ್ಯೋಪರಾಗ ಪರ್ವಣ ಪುಣ್ಮಕಾಲದಲ್ಲು ಶ್ರೀಮತು ಹೆಮಾದ್ರಿಯ ಮಾಂ ಮೆರುವಿನ ದಕ್ಷಿಣದ 
5 . ಗಾ ಜಂಬೂದ್ವೀಪ . . . ಯಿಪ್ಪತ್ತಾರು ಸಾವಿರ. . ಜನಮೆಧ್ಧ ರಾಷ್ಟ್ರ ಕುಂತಳದಶಾಧಿಪತಿ . 
ಪತ್ತಿ ಶ್ರೀ ವಿರೂಪಾಕ್ಷಲಿಂಗಸುನಿರೂಪದಿಂ ವಿದ್ಮಾರಣ್ಕರು ಶ್ರಿಮದ . 

RS SE ee ದೆಹದಿಂ ಹರಿಹರದೆವರು ಮಹಾರಾಯದೈಯ್ಯ ನವರು .. . -- 

8 . . ವಿದ್ಯಾರಣ್ಯ . . ಶಿಂಹಾಸನ . ...- ಶ್ರಿಮದ್ರಾಜಾಧಿರಾಜ . . - ಪರಮೆ 

9 ಶ್ವರ ವಿರಪ್ರತಾಪ ಅರಿರಾಯ . . - - DOG . . . ಶ್ರೀಮತು BOD 

10  ಮಹಾರಾಯರೈಯನವರು | ರತ್ನ ಸಿಂಹಾಸನಾ . . - - ರಾಜ್ಯಂಗೈಉತ್ತಿರಲು 

11 ಅವರ ಪುತ್ರರಾದ ಬುಕ್ಕರಾಯರೈಯನವರು . . - -- ಆಪಸ್ತಂಬ ಸೂತ್ರದ ಯಜುಶಾಖೆ 
Dl. ಡಹ 

PS TE ಪಾತ್ರರಾದ ತಂಮಾವದಧಾನಿಗಳ ಪುತ್ರರಾದ ಯೆಂಕಟಾಧಿ ಭಟರಿಗೆ ನಂಮಾರಾಜ್ಮದ 

14 ವಳಗಣ ಉಚೆಂನಿ.. . . ಕೆಸಲುವ ಪಶ್ಚಿಮ ಬಾಗದಲು . . . - ಲಾಪತಿ ಪಟಣ 

15 ಪಳಿತವಾದ....- ಗ್ರಾ... ಗ್ರಾಮಗಳ 

KE ase ಗೆ | ಗುಡಿಗ್ರಾಮ 

17 ರಾಪುರ . ಯಲಾಪುರ 

18 


19 ಜೊತಿಷ. . ಪುರೋಹಿತ್ಯ | ಶಾನಭೊವಿಕೆ ಸಹಾ... 
20 ಡಿ ಕೊಟ್ಟ ಯಿಧೆವೆಯಿದಕೆ ಸ್ವಾಸ್ತಿ ಸಾಲದುಯಂದುಯೀ ಪರ್ವ ಕಾಲದಲ್ಲು ಅರಿಕೆ ಮಾಡಿಕೊಂಡ 
21 ದರಿಂದ!.... ಚಿತಕೆ ಪಾಲಿಸಿಕೊಟದು | ಶಾನಭೊವಿಕೆಬಗ್ಗೆ | ನೂರುವರಹಾನ ಕುಳುವ 


63 


ಣದ ಗ್ರಾಮಕೆ ೨ ಬಿ ವರಿ | ಲಾ ೨ ಮಾಂನೆಯಿನಾಮು ಕೊಟಗ್ರಾಮ ವೆಂಕಟಪುರದ ಗ್ರಾಮ 


22 

23 ೧ಕೆಸಿಸ್ತುಗ ೧೧ ವರಹಾದ ಗ್ರಾಮ ಸಹಾಯಿನಾಮು ಗ್ರಾಮ cds ಅರಮನಿಗೆತ್ತೆರುವವಕಲುತ 
24 ನದಿಂದಗಳೆಉ೧ಕೆ ವರ್ತನೆ ಅಡಕುರ್ರಿ ೧ ಕೆ ವಿಸ | ಕಾಶಿವರ್ಗ ಬಣಜಿಗರು ಅಂಗಡಿಕಾರು | 
25 ಗಾಣಿಗರು ಕುರುಬರು | ಕುಂಬಾರು | ಬೆಳೆಯಗ್ಗದಜಾಡರು ಮೆದಾರು | ಕೂಲಿಕಾರು | ಮುಂ 

26 ತ್ತಾದ ನಾನಾಉದ್ಯೊಗದಾರು | ಅರಮನಿಗೆ ತ್ತೆರುವಂತಾವಕಲುತನ SOD | ಹಾಗಬೆಳೆ | 


27 ಅಯಗಾರಿಗೆ ಸಲುವ ರಿತ್ತಿ ಹೊರೆಹುಲ್ಲು ಭತ್ತ ಅಳಿದದವಸಕೆ | ವಂದು ಖ 
28 ಂಡುಗಕೆ ಹತ್ತುಗಿದನ ಅಯದ ಮರಿಯಾದಿಯಲು | ಆರಂಭ ಅಡಿಕೆ ತೆಂಗು | 

29 ಬಾಳೆ | ಯಲೆ ಹಂಬುಸಹಾ | ಗುಣಿ ೧೦೦ಕೆ | ಆಡ | ಗುಣಿವೆಣ | ಗೊನೆ ಕಾಯಿ ಖಬು 

30 ಸಾ ೧೦೦೦ ಗೆ | ಹಣ ಆಯದ ಬೆಲ್ಲ | ತಿಂಗಳಿಗೆ ಮಣ ವಂದು | ಯೀ ಪ್ರಕಾರ ಬಿಟ್ಟು ಪಾ 

31 ಲಿಸಿಯಿದೆವೆ | ಯೀ ಸ್ಥಳದ ಸುಂಕದ ಶಾನುಭೂವಿಕೆ ont, ಸಲುವ mz, ಸ್ಥಳಮಾರ್ಗ 

32  ಉಭಯಮಾರ್ಗನ ೧ ಕೆಲುಸದಲ್ಲು | ದನಮಾರು | ಯೆಲುಕಾರ ಕೆಕಿರುಕಳ | ಬಾಹ ಚೆರಾ 

33 ದಾಯ ವಕಲುಯೆಂದ ಮಲೆ ೧ ಕೆ | ಹಾಗ ಕಾರಕೆ | ಯೆಶುನಡೆಹಶಕೆ ಅಹ | ಚಿಲ್ಲರೆ ಆದಾಯ 

34 ವಕ್ಕಲತನವರ್ರಿಶುವರ್ತನೆ ಅಬಗೆಲಿ | ಯರಡು ಬಗೆ ಸ್ಥಳದಲಿ ಸ magn ಕಟ್ಟು ಮಾಡಿಸಿರು 

3೨ ವ ಮ್ರಿಯಾದಿ ಉಂಡುಕೊಂಡು ಸಂಶೆಯೆಲ್ಲು ಪೆಟಗೂಶಟ್ಟಿಪ್ರಕಾರ ಫಸಿಗೆತೆಗೆ ತೆಗೆದುಕೊಂಡು ಆ 

36 ಠಮನೆಸೆವೆ ಮಾಡಿಕೊಂಡು ನಿಂಮ ಪುತ್ರ ಪೌತ್ರ ಪಾರಂ ಪರ್ಯವಾಗಿ ಆಚಂದ್ರಾರ್ಕಸ್ಥಾಯಿಗಳಾಗಿ 

37 ಅನುಭವಿಸಿಕೊಂಡು ಬಾಹದುಯಂದು ಬರಶಿಕೊಟ್ಟ ಶಾಸನಧರ್ಮ 1 ದೆವ ಸಾಕ್ಷಿಗಳು Il 

ಅದಿತ್ಯ ಚಂದ್ರಾವನಿಲೋನಲಶ್ವ ದ್ಯೌರ್ಭೂಮಿರಾಪೋಷ್ರುದಯಂಯಮಶ್ಚ ಅಹಶ್ಚ ogg, ಉಧೇಚ 

39 ಸಂಧ್ಕೇ ಧರ್ಮಶ್ಚ ಜಾನಾತಿ ನರಸ್ಮಳ್ರುತಂ Io ॥ ದಾನಪಾಲನಂಯೋರ್ಮಧೇ ದಾನಾಛ್ರೇಯೋನುಪಾಲನಂ ದಾನಾ 
ae a, ರ್ಗಮವಾಷ್ಲೋತಿ ಪಾಲನಾದಚ್ಚುತಂ ಪದಂ ॥ ೨ Il ಸ್ವದತ್ತಂ ದ್ವಿಗುಣಂ ಪುಣಂ ಪರದ 


41 ತ್ರಾನುಪಾಲನಂ | ಪರದತ್ತಾಪಹರೇಣ ಸ್ವದತ್ತಂ ನಿಶ್ಚಲಂಭವೇತು |... ಅನ್ಮದತ್ತಾ 

42 ಬಿಮಾ... ತೃಜ 1೪ ॥ ಟುಂಡೆಪೆಚಾಂಡಾಲಿ... . ಲಿಪಿ. . ಸ್ಫಯಾ 

ಲಿಪಿ... ಚಿದಾಗ್ಗಯಾ No 1 ದೆವಬ್ರಾಂಹ್ಮಣ . ಲಿಪಿ... ತೈಜಂ 
_ ie OF... ಶಂಮಯ ॥ ೬ dog. . ಹೆತ್ಕಾಹು. . . ಹಸ್ಯಯದಿಪ 
45 ಮಾ...ಪೌತ್ರಕ ॥೭॥ ಯಾವಶೂದ್ರ . . . ಸೂರ್ಯ್ಯಶ್ನಯೆ | 

46 Ba, BOD... ೯ Ie | ‘ 


ಬ 


ಇದು ಹೊಸದಾಗಿ ಸೇರ್ಪಡೆಯಾಗಲು ಅರ್ಹವಾಗಿದೆ. ಈ 
ಸಃ - ಈ ಶಾಸನವು ಎರಡನೇ ews rods ಕಾಲದ ಚಾರಿತ್ರಿಕಾಂಶಗಳೊಂದಿಗೆ 
ಈ ತಾಮ್ರ ಶಾಸನದ ಕಾಲ ಎಫಿಮೆರಿಸೆ ಪ್ರಕಾರ ಸರಿಯಾಗಿ ತಾಳೆಯ್ದು ಹಡಿ. ೨ e ಸರಿಹೊಂದುತ್ತದೆ. 


ಈಗ ದೊರೆತಿರುವ ಶಾಸ 
ಬುಕ್ಕರಾಯರೈೆಯನವರು ie ನಷ್ಟ ಹರಿಹರ ಮಹಾರಾಯಕ್ಕೆಯನವರು ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅವರ ಪುತ್ರರಾದ ಶ್ರೀ 
Haka a sah ಪಿಸ್ತಂಭ ಸೂತ್ರದ ಯಜುಶಾಖೆಯ . |. ತಮ್ಮಾವಧಾನಿಗಳ ಪುತ್ರರಾದ ಯೆಂಕಟಾಧಿಭಟರಿಗೆ Pe 
6) ನೋವಿಕೆ ಕೊಟ್ಟಿದ್ದು ಅದಕೆ ಸಾಸ = J 
a ~ v, ಸಾಲದು ° ° 
ಶಾಸನದ ಅಂತ್ಯದಲ್ಲಿ ಸ್ವ ಕಂಡುಬರುವುದಿಲ್ಲ 4 ಸ ಎಂದು ಹೇಳಿದ್ದರಿಂದ ಸ್ವಾಸ್ತಿಯನ್ನು ಪಾಲಿಸಿಕೊಟ್ಟ ವಿವರವನ್ನು ನೀಡುತ್ತದೆ. 


64 


ಟ್ವಿಪ್ಪಣಿಗಳು 


ಶಿವಮೊಗ್ಗ ವಸ್ತುಸಂಗ್ರಹಾಲಯಕ್ಕೆ ಸರ್ವೇಕ್ಷಣಾ ಅಧಿಕಾರಿಯಾಗಿದ್ದಾಗ ಕೆಳದಿ ಗುಂಡಾಜೋಯಿಸರು ಸರ್ವೇಕ್ಷಣೆ ಮಾಡಿದ ಶಾಸನ 
ಇದಾಗಿದೆ (ನಂ. 564, ಶ್ರೀ ತಿಮ್ಮಾಜೋಯಿಸರು, ಶಾನುಬೋಗರು, ಬಸವಾಪಟ್ಟಣ). 


ಕೆ.ಜಿ. ಭಟಸೂರಿ, 1995, ಆಂಟಿಕ್ಕುಟೇಸ್‌ ಇನ್‌ ದಿ ಗೌರ್ನಮೆಂಟ್‌ ಮ್ಯೂಸಿಯಂ - ಶಿವಮೊಗ್ಗ - ಎ ಸ್ಪಡಿ, ಮೈಸೂರು, ಪು. 21ರ 
ತಾಮ್ರ ಶಾಸನಗಳ ಯಾದಿಯಲ್ಲಿ ನಂ. 564ರ ಅಡಿ ದಾಖಲಾಗಿದೆ. 


ಎಫಿಮೋರಿಸ್‌ ಆಕರಗಳಿಗೆ ಸಹಾಯ ಮಾಡಿದ ಮೈಸೂರು ವಿ.ವಿ. ಕನ್ನಡ ಅಧ್ಮಯನ ಸಂಸ್ಥೆಯ ಹೆಚ್‌.ಎಂ. ನಾಗರಾಜ್‌, ಕೆಳದಿ 
ಗುಂಡಾಜೋಯಿಸ್‌, ಶಿವಮೊಗ್ಗ ವಸ್ತುಸಂಗ್ರಹಾಲಯದ ಸಿಬ್ಬಂದಿವರ್ಗದವರಿಗೆ ಹಾಗೂ ಪ್ರಬಂಧ ಮಂಡಿಸಲು ಅವಕಾಶವಿತ್ತ್ಮ ಎಂ.ವಿ. 
ಕೃಷ್ಣಪ್ಪ, ನಿರ್ದೇಶಕರು; ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಕೆಳದಿ ವಸ್ತುಸಂಗ್ರಹಾಲಯದ ವಿಶ್ವಸ್ಥ ಸಮಿತಿಯ ಅಧ್ಯಕ್ಷರು, 
ಸದಸ್ಕರುಗಳಿಗೆ ಕೃತಜ್ಞತೆಗಳು. 


ಭಾಷಾ ದೃಷ್ಟಿಯಿಂದ ಇದು ಕೂಟ ಶಾಸನವೇ ಎಂದು ವಸಂತಮಾಧವ ಅನುಮಾನಿಸಿದ್ದಾರೆ. ಆದರೆ ಶಾಸನದ ಕಾಲ ಮತ್ತು ವಿಷಯದ 
ಹಿನ್ನೆಲೆಯಲ್ಲಿ ಈ ಅನುಮಾನಕ್ಕೆ ಸರಿಯಾದ ಪುರಾವೆ ದೊರೆಯುವುದಿಲ್ಲ. 


65 


12. ವಿಜಯನಗರ ಸಾಮ್ರಾಟರ ಓಲಗ ಶಾಲೆಯ ವ್ಯವಸ್ಥೆಗಳು - ಒಂದು 
ಪರಿಕಲ್ಪನೆ 


— ಸಿ.ಟಿ.ಯಂ. ಕೊಟ್ರಯ್ಯ 


ಪೂರ್ವಕಾಲದಿಂದಲೂ ರಚಿತವಾಗಿರುವ ಪುರಾಣ, ಕಾವ್ಯ, ಮತ್ತಿತರ ಸಾಹಿತ್ಯ ಕೃತಿಗಳಲ್ಲಿ, ರಾಜಮಹಾರಾಜರ ಅರಮನೆಗಳು, ಅವರ 
ಓಲಗ ಶಾಲೆಗಳು, ಸಭಾಮಂಟಪಗಳು, ಮಹಲುಗಳು, ಮುಂತಾದ ವಿವಿಧ ವಾಸ್ತು ರಚನೆಗಳು, ಅವುಗಳಲ್ಲಿ ಏರ್ಪಡಿಸಲಾಗಿರುತ್ತಿದ್ದ ವ್ಯವಸ್ಥೆಗಳು 
ಮತ್ತು ಅಲ್ಲಿ ಜರುಗುತ್ತಿದ್ದ ವೈಭವಯುಕ್ತ ಸಭೆ ಸಮಾರಂಭಗಳನ್ನು ಕುರಿತು, ಸಾಮಾನ್ಯವಾಗಿ ಉತ್ಸೇಕ್ಟಣೆಗಳಿಂದ ಕೂಡಿದ್ದರೂ ವಿಸ್ಮಯವನ್ನುಂಟು 
ಮಾಡುವ ರೀತಿಯಲ್ಲಿ ವಿಪುಲವಾಗಿ ಮತ್ತು ವಿಶೇಷವಾಗಿ ವರ್ಣಿತವಾಗಿರುವುದನ್ನು ನೋಡುತ್ತೇವೆ. ಆದರೆ ಆ ವಿಷಯಾಂಶಗಳಲ್ಲಿ ಹಲವನ್ನಾದರೂ 
ಸಿರೀಕರಿಸಿ, ಸಮರ್ಥಿಸುವಂತಹ ವಾಸ್ತು ಕಟ್ಟಡಗಳು ಕಾಣಬರುವುದು ವಿಜಯನಗರದ ಕಾಲದಿಂದೀಚೆಗೆ ಮಾತ್ರ; ಎಂದರೆ ಕ್ರಿ.ಶ. 14ನೇ 
ಶತಮಾನದಿಂದೀಚೆಗೆ ಅವುಗಳಲ್ಲಿಯೂ ಹಲವೇ ಹಲವು ಉಳಿದು ಬಂದಿರುತ್ತವೆ. ಅವುಗಳನ್ನು ಮತ್ತು ಅವುಗಳು ನಿರ್ವಹಿಸಿದ ವಿದ್ಭುಕ್ತ 
ಕಾರ್ಯಚರಣೆಗಳು, ಸಂಪ್ರದಾಯಗಳ ಪಾತ್ರ ಪ್ರಕಾರಗಳ ವೈವಿಧ್ಯತೆಯನ್ನು ಗುರುತಿಸಿ, ವಿಶ್ಲೇಷಿಸಿ, ಸರಿಸಮಾನವಾದ ಚಿತ್ರಣವನ್ನು 
ಪಡೆಯಬೇಕಾದರೆ, ಸಮಕಾಲೀನ ದೇಶೀಯ ಸಾಹಿತ್ಯ ಕೃತಿಗಳನ್ನು ಮತ್ತು ಅವುಗಳ ಜೊತೆಗೆನೇ ವಿದೇಶೀ ಪ್ರವಾಸಿಗಳು ಸಂದರ್ಶಿಸಿ ಬರೆದು 
ದಾಖಲಿಸಿರುವ ವಿವರಣೆಗಳನ್ನೇ ಅವಲಂಬಿಸಬೇಕಾಗುತ್ತದೆ. ಪ್ರಸ್ತುತದಲ್ಲಿ, ವಿಜಯನಗರದ ಅರಮನೆ ಪ್ರದೇಶ (೭t೩ಕೇ1)ದಲ್ಲಿ ಈಗಲೂ 
ಕಾಣಬರುತ್ತಿರುವ ಓಲಗ ಶಾಲೆ ಅಥವಾ ಸಭಾಮಂಟಪ (audience hall) ಎಂದು ಗುರುತಿಸಲಾಗಿರುವ ವಾಸ್ತುಸ್ಮಾರಕ ಮತ್ತು ಅಲ್ಲಿ 
ಏರ್ಪಡಿಸಿದ್ದಿರಬಹುದಾದ ವಿಶೇಷ ವ್ಯವಸ್ಥೆಗಳನ್ನು ಕುರಿತು ಪ್ರಸ್ತಾಪಿಸಲಾಗಿದೆ. 


ಆ ಓಲಗ ಶಾಲೆಯ ಕಟ್ಟಡದ ಅಧಿಷ್ಠಾನದ ಭಾಗ ಮಾತ್ರ ಈಗ ಕಾಣಬರುತ್ತಿದ್ದು ಅದರ ಮೇಲಿದ್ದಿರಬಹುದಾದ ವಾಸ್ತು ಮತ್ತು 
ಮರಮುಟ್ಟುಗಳಿಂದ ರಚನೆಯಾಗಿದ್ದ ಭಾಗಗಳು ಅಲಂಕಾರ ವ್ಯವಸ್ಥೆಗಳು ಮತ್ತಿತರ ಏರ್ಪಾಟುಗಳು ಮುಸಲ್ಮಾನ ಸೈನಿಕರ ಸುಲಿಗೆ, ವಿಧ್ವಂಸಕ 
ಕೃತ್ಯಗಳಿಗೆ ಗುರಿಯಾಗಿ, ಹಾಳಾಗಿ, ಸುಟ್ಟು ನಾಶವಾಗಿ ಹೋಗಿರುತ್ತವೆ. ಆದರೂ, ಅದು ಒಂದು ವಿಶಾಲವಾದ, ಬೃಹತ್‌ ಪ್ರಮಾಣದ ಮತ್ತು 
ನೊರು ಸ್ತಂಭಗಳನ್ನು ಹೊಂದಿದ್ದ ಸಭಾ ಮಂಟಪವಾಗಿದ್ದಿತೆಂದು ಖಚಿತವಾಗಿ ಸಾರಿ ಹೇಳುವ ಕುರುಹುಗಳೆಂದರೆ, ಅಲ್ಲಿ ಈಗಲೂ ಕಾಣಬರುವ 
ಆ ನೂರು ಸ್ತಂಭಗಳ ಅಡಿಗಲ್ಲುಗಳು, ಆ ಕಟ್ಟಡವು ಚೌಕಾದ 40 ಮೀಟರು x 40 ಮೀಟರು ಅಳತೆಗಳ ತಳ ವಿನ್ಯಾಸವನ್ನು ಹೊಂದಿದ್ದು (1600 
ಚೆ. ಮೀಟರುಗಳು) ಉತ್ತರಾಭಿಮುಖವಾಗಿ ನಿರ್ಮಿತವಾದುದಾಗಿದೆ. ಅದನ್ನು ಎರಡು ಹಂತಗಳಲ್ಲಿ ಅಥವಾ ಕಾಲಾಂತರಗಳಲ್ಲಿ ನಿರ್ಮಿಸಲಾಗಿರುವ 
ಸಾಧ್ಯತೆಗಳನ್ನೂ ಗುರುತಿಸಬಹುದು. ಎಂದರೆ ಮೊದಲನೆ ಹಂತಕ್ಕೆ ಸಂಬಂಧಿಸಿದ್ದೆಂದು ಹೇಳಬಹುದಾದ ಜಗಲಿಯು (ಅದರ ಅಗಲ ಸುಮಾರು 
ಒಂದು ಮೀಟರು) ಮೂರು ಪಾಶ್ವಗಳಲ್ಲಿ ಕಾಣಬರುತ್ತಿದ್ದು, ಸುತ್ತಲೂ ಜನರು (ಸೇವರಕರು, ಪರಿಚಾರಕರು) ಕಾರ್ಯನಿಮಿತ್ತ ನಡೆದಾಡುವುದಕ್ಕೆ 
ಮಾತ್ರ ಉಪಯೋಗಿಸಲು ರಚಿತವಾಗಿದ್ದಂತೆ ವೇದ್ಯವಾಗುತ್ತದೆ. ಅದರಿಂದ ಮೇಲೆ, ಸುಮಾರು ಒಂದು ಮೀಟರು ಎತ್ತರದಲ್ಲಿ 
ನಿಮಿರ್ತವಾಗಿರುವುದೇ, ಆ ಸಭಾಮಂಟಪದ ತಲಭಾಗ (floor level) ಅಥವಾ ಒಳಾಂಗಣ, ಅಲ್ಲಿಯೇ ಕಣಶಿಲೆಯಲ್ಲಿ ನಿರ್ಮಿತವಾಗಿರುವ 
ಒಂದು ನೂರು ಕಂಭಗಳ ಅಡಿಗಲ್ಲುಗಳು ಈಗಲೂ ಕಾಣಬರುತ್ತವೆ. ಅವುಗಳೆಲ್ಲವೂ ಒಂದು ನಿರ್ಧಿಷ್ಟ ಯೋಜನೆಗನುಗುಣವಾಗಿ, ಎಂದರೆ 
ಒಂದೊಂದು ಸಾಲಿನಲ್ಲಿ ಹತ್ತರಂತೆ ಹತ್ತು ಸಾಲುಗಳಲ್ಲಿ ವ್ಯವಸ್ಥೆ ಗೊಳಿಸಲ್ಪಟ್ಟಿದ್ದುವೆಂಬ ವಿಷಯವನ್ನು ಅವುಗಳ ತಲವಿನ್ಯಾಸದ ಚಿತ್ರವು ತಿಳಿಸುತ್ತದೆ 
:1). ಆ ಅಡಿಗಲ್ಲುಗಳ ಮೇಲೆ ಮರದಿಂದ ತಯಾರಿಸಲಾಗಿದ್ದ ಸ್ತಂಭಗಳನ್ನು ಭದ್ರವಾಗಿ ನೆಲೆಗೊಳಿಸಲು ಅನುಕೂಲವಾಗುವಂತೆ 80- 
: en) ಅಳತೆಗಳಲ್ಲಿ, ಚೌಕಾಕಾರದ, ಅಷ್ಟಾಗಿ ಅಳವಾಗಿಲ್ಲದ ತಗ್ಗುಗಳು ಮತ್ತು ಅವುಗಳ ಮಧ್ಯದಲ್ಲಿ ಚೌಕಾದ ಗೂಟಗಳಿಗೆ/ಬೆಣೆಗಳಗ 
ಸರಿ ಹೊಂದುವ ರಂದ್ರಗಳನ್ನೂ ನೋಡುತ್ತೇವೆ. ಆ ಅಳತೆಗಳಿಂದಲೇ, ಆ ಸ್ತಂಭಗಳ ಗಾತ್ರ, ಅವುಗಳಿಗನುಗುಣವಾದ ಎತ್ತರ ಮತು 
pa ei ಕಲ್ಪಿಸಿಕೊಳ್ಳಬಹುದು ಮತ್ತು ಮುಂದೆ ವಿವರಿಸಲಾಗುವಂತೆ, ಅವುಗಳೆಲ್ಲವೂ ರಾಜರ ಕಲಾಭಿರುಚಿ, ರಸಿಕತನ, ಸಂಪತ್ತು ಮತ್ತು 
ಪ್ರತಿಷ್ಠೆಗಳಿಗನುಗುಣವಾಗಿ ಚಿನ್ನ ಬೆಳ್ಳಿಗಳ ತಗಡುಗಳ ಹೊದಿಕೆಗಳಿಂದ, ಕುಸುರಿ ಕೆತ್ತನೆಗಳಿಂದ, ಸುಂದರಮೂರ್ತಿ ಶಿಲ್ಪಗಳಿಂದ ಅಮೂಲ, 
ಮತ್ತು ಮಾಣಿಕ್ಕಗಳಿಂದ ಅಲಂಕೃತವಾಗಿದ್ದಿರಬೇಕು. ನ i 


ಸ EE ಒಳಾಂಗಣದ ಗಾರೆ Jo, ಮತ್ತಿತರ ಅಲಂಕಾರಿಕ ಗಾರೆ ಕೆಲಸಗಳು ಈಗ ಕಾಣಬರುತ್ತಿಲ್ಲ. ಅದಿಷ್ಮಾನದ 
ನಮ್ಯ "ಗಲು ಉತ್ತರದ (ಪ್ರಮುಖ ಪ್ರವೇಶ) ಮತ್ತು ಪೂರ್ವದ ಪಾರ್ಶ್ವಗಳಿಗೆ ಹೊಂದಿಕೊಂಡಂತೆ ಕ್ರಮವಾಗಿ ಎರಡು ಕಡೆ ಮತು 
ee Lh tics ಐರ್ಪಾಟುಗಳನ್ನು ಈಗಲೂ ನೋಡಬಹುದು. ಅಲ್ಲದೆ ದಕ್ಷಿಣದ ಕಡೆಯಿಂದ, ಬಹುಶಃ ರಾಜನ ಮತ್ತು ಆತನ 

- ae ಉಪಯೋಗಕ್ಕಾಗಿಯೇ ನಿರ್ಮಿತವಾಗಿದ್ದಿರಬಹುದಾದ, ಬಹು ಎತ್ತರಕ್ಕೆ ಕೊಂಡು ಹೋಗುವ (ಈಗ ಕಾಣಬರುವ 


66 


ನೂರುಕಂಬಗಳ ಸಭಾಮಂಟಪದ ನಕ್ಷೆ 


(ಆದರಣೆ: ಜಾನ್‌ ಎಂ. ಪ್ರಿಟ್ಸ್‌, ಜಾರ್ಜ್‌ ಮಿಚೆಲ್‌" ಮತ್ತು ಎಂ.ಎಸ್‌.ಎನ್‌. ರಾವ್‌.) 


61 


: ದು. ಬಹುಶಃ ಅವು ರಾಜನು 
ತ ರದವರೆಗಿವೆ) ಸೋಪಾನಗಳನ್ನು ನೋಡಬಹು 

ವ ಮೆಟಿಲುಗಳು 4.5 ಮೀಟರು ಎತ್ತ hes 
ಅ on ರಿಗೆ ಕೈಸಾಲೆ (balcony)son ನಿರ್ಮಿತವಾಗಿದ್ದಿರಬೇಕು. ಆ ಎಲ್ಲಾ ಸೋಪಾನ ವ್ಯವಸ್ಥೆಗಳು Me: 
a ee "ಸಮಯಗಳಲ್ಲಿ ಬಹುವಾಗಿ ವ್ಯತ್ಕಾಸ್ತಗೊಂಡಿರುವ ಸಾಧ್ಯತೆಗಳೂ ಇವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾ 
KN ಈ ಕಟ್ಟಡದ ಹೊರಮೈಯ ಭಾಗದ ಕಲ್ಲುಗಳು, ರಾಜನ ಅಭಿರುಚಿಗನುಗುಣವಾಗಿ ಬಹು ನುಣುಪಾಗಿಸಿ ಕಡೆದು 
oe 4 J. 
ನಿರ್ಮಿಸಲಾದವುಗಳಾಗಿವೆಯಲ್ಲದೆ, ಒಂದು ವಿಶಿಷ್ಟ ಅಲಂಕಾರದ ವಿನ್ಯಾಸವನ್ನು ಹೊಂದಿರುವ ಆಕರ್ಷಕ ಅಧಿಷ್ಠಾನವಾಗಿದೆ. (ಚಿತ್ರ : 2) 


ಆ ಸ್ಮಾರಕ ಕಟ್ಟಡದ ಅಕ್ಕಪಕ್ಕಗಳಲ್ಲಿ ಕಪ್ಪು ಹಸಿರು ಕಲ್ಲಿನಲ್ಲಿ (chlorite schist) ನಿರ್ಮಾಣವಾಗಿದ್ದು, ಆದರೆ ಈಗ ಹನೀ ನರ 
ವಾಸ್ತು ಶಿಲ್ಪ ಭಾಗಗಳು, ಹಾಳಾಗಿರುವ ನಾಲ್ಕಾರು ಚಿಕ್ಕ ಮಂಟಪಗಳ ವೇದಿಕೆಗಳ ಅವಶೇಷಗಳು. OOS. ಆಅಧ ಮತ್ತು ಪ್ರಮಾಣಗಳ : 
ಶೇಖರಣೆ ವ್ಯವಸ್ಥೆಗಳು ನೀರು ಸರಬರಾಜಿಗೆ ಉಪಯೋಗವಾಗುತ್ತಿದ್ದ ಸುಟ್ಟ ಮಣ್ಣಿನ ಕೊಳವೆಗಳು See ee 
ನೀರಿನ ತೋಟ್ಟಿ, ಪ್ರವೇಶದ್ವಾರಗಳ ಶೇಷ ಭಾಗಗಳು ಮತ್ತಿತರ ಪುರಾತತ್ವ ಅವಶೇಷಗಳ ಲಭ್ಯತೆಯನ್ನು ಪರಿಗಣಿಸಿದಾಗ, ಅರಮನೆ ಪ್ರದೆ 
ಈ ಕಟ್ಟಡವು ಹಿಂದೆ ಬಹು ಪ್ರಾಮುಖ್ಯವಾದುದಾಗಿತ್ತು ಮತ್ತು ರಾಜ ಪ್ರೋತ್ಸಾಹ ಮತ್ತು ಪೋಷಣೆಗಳಿಂದಾಗಿ, ರಾಜ ಪ್ರೇರಿತ ವಿವಿಧ 
ಚಟುವಟಿಕೆಗಳ ಕೇಂದ್ರವಾಗಿತ್ತೆಂದು ತರ್ಕಿಸಬಹುದಾಗಿದೆ. ಆ ಎಲ್ಲಾ ಕಾರಣಗಳಿಂದಾಗಿ ಅದು ಹಿಂದಿನ ಕಾಲದಲ್ಲಿ ರಾಜವೈಭವದಿಂದ 


ವಿಜೃಂಭಿಸುತ್ತಿದ್ದ ಕಟ್ಟಡಗಳಲ್ಲೊಂದಾಗಿತ್ತೆಂದು ಹೇಳಬಹುದು. 


ಮೇಲಿನ ವಿಷಯವನ್ನು ಸಮರ್ಥಿಸುವಲ್ಲಿ ಸಮಕಾಲೀನ ವಿದೇಶಿ ಪ್ರವಾಸಿಗರು ವಿಜಯಗರವನ್ನು ಸ್ವತಃ ಸಂದರ್ಶಿಸಿ ದಾಖಲಿಸಿರುವ 
ವಿವರಣೆಗಳೂ ಸಹಾಯಕ್ಕೆ ಬರುತ್ತವೆ. ಅವರುಗಳಲ್ಲಿ ಪರ್ಶಿಯಾ ದೇಶದ ರಾಯಭಾರಿ ಅಬ್ದರ್‌ ರಜಾಕ್‌, ಪೋರ್ಚುಗಲ್‌ ದೇಶದವರಾದ 


ಅದು ಉನ್ನತವಾದ ಕಟ್ಟಡವಾಗಿದ್ದುದರಿಂದ ಮೇಲೇರಿ ಹೋಗಲು ಅವಶ್ಮಕವಾದ ಸೋಪಾನಗಳ ಏರ್ಪಾಟುಗಳು ಇದ್ದವು. ಆ ಭವ್ಯವಾದ ವಾಸ್ತು 
ರಚನೆಯನ್ನು (ಕೃಷ್ಣದೇವರಾಯನು) ಓರಿಯಾ ರಾಜ್ಯದ ಮೇಲೆ ಸಾಧಿಸಿದ ವಿಜಯದ ಜ್ಞಾಪಕಾರ್ಥವಾಗಿ, ವಿಶೇಷ ಸಂತೋಷದಿಂದ 
ನಿರ್ಮಿಸಿದ್ದುದರಿಂದಾಗಿ, ‘House of Victory’ (ಭುವನ ವಿಜಯ) ಎಂದು ಕರೆಯಲಾಗುತ್ತಿತ್ತು. ಆ ಮಂಟಪದಲ್ಲಿ, ರಾಜನ ಆಸನವು ಅಲ್ಲಿ 
ಜರುಗುತ್ತಿದ್ದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ಬಹುಶಃ ದಕ್ಷಿಣದ ಕೊನೆಯಲ್ಲಿ, ಎತ್ತರದಲ್ಲಿ ನಿರ್ಮಿತವಾಗಿತ್ತು. ಆ 
ಸಭಾಮಂಟಪದಲ್ಲಿ, ರಾಯನು ಪ್ರತಿ ದಿನ ಬೆಳಿಗ್ಗೆ ಆಸೀನನಾಗಿ ಮಂತ್ರಿ, ಅಮಾತ್ಮರು, ದಂಡನಾಯಕರು, ಮಂಡಲಾಧಿಪರು, ಪ್ರಜಾ ಪ್ರಮುಖರು 
ಮಂತಾದವರೊಡನೆ ರಾಜ್ಕಾಡಳಿತಕ್ಕೆ ಸಂಬಂಧಿಸಿದ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಸುತ್ತಾ ಒಡ್ಡೈಸುತ್ತಿದ್ದನೆಂದು, ಮುಂತಾಗಿ 
ದಾಖಲಿಸಿರುತ್ತಾರೆ. ಈಗ ಕಾಣಬರುವ ಆ ಮಹಾಸಭಾಮಂಟಪವು ವಿಜಯನಗರದ ಸ್ಥಾಪನೆ ಕಾಲದಿಂದಲ್ಲದಿದ್ದರೂ ಒಂದು ಮಿತ ಪ್ರಮಾಣದಲ್ಲಿ 
ಪರ್ಶಿಯಾ ದೇಶದ ಅಬ್ದುರ್‌ ರಜಾಕನು ಸಂದರ್ಶಿಸಿದ ವರ್ಷ ಕ್ರಿ.ಶ. 1442ರಿಂದಲೇ ಅಸ್ತಿತ್ತದಲ್ಲಿದ್ದುದು ಖಚಿತವಾಗಿ ತಿಳಿದುಬರುತ್ತದೆ. ಅವನು 


ಬರೆದಿಟ್ಟಿರುವ ಪ್ರಕಾರ ಅದು ಅರಮನೆಯೋಪಾದಿಯಲ್ಲಿ ಕಾಣುವ ಬಹು ದೊಡ್ಡ, ಎತ್ತರವಾದ, ರಾಜ ವೈಭವಗಳಿಂದ ಕೂಡಿದ್ದ ದಿವಾನ 


ed 


ಈಗ ಸಮಕಾಲೀನ ಕನ್ನಡ ಸಾಹಿತ್ಯ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಒಂದೆರಡು ಪ್ರಸಂಗೋಚಿತ ವಿವರಣೆಗಳನ್ನು ಪರಿಶೀಲಿಸೋಣ. 
ಅವುಗಳನ್ನು ರಚಿಸಿದ ಕವಿಗಳು, ಆಗಲೇ ಬಹುವಾದ ಪ್ರಸಿದ್ಧಿ, ಪ್ರತಿಷ್ಠೆ ಮತ್ತು ಪ್ರಚಾರಗಳನ್ನು ಪಡಿದಿದ್ದ ಆ ವಿಜಯನಗರ ಮಹಾಪಟ್ಟಣ 
ಅಥವಾ ಇನ್ನಾವುದೇ ಸಮಕಾಲೀನ ಪ್ರಮುಖ ನಗರವನ್ನು 2, ಅಲ್ಲಿ ಸಾಮ್ರಾಟರಿಂದ ಅಥವಾ ಸಾಮಂತರಿಂದ, ಪೋಷಿತ ವೈಭವಾಡಂಬರಗಳಿಂದ 
ವಿಜೃಂಭಿಸುತ್ತಿದ್ದ ಕಾರ್ಯಕಲಾಪಗಳನ್ನು ನೋಡಿ ಅಥವಾ ಕೇಳಿ ತಿಳಿದು ಪ್ರಭಾವಿತರಾಗಿದ್ದಿರಬೇಕು. ತತ್ಪರಿಣಾಮವಾಗಿ, ಅವರ ಕಾವ್ಯ ಗ್ರಂಥಗಳಲ್ಲಿ, 
ವಿಶೇಷ ಕುತೂಹಲಕಾರಿಯಾದ ವಿವರಣೆಗಳಿಂದ ಕೂಡಿರುವ ಚಿತ್ರಣವು ಕಾಣಬರುತ್ತದೆ. ಇಲ್ಲಿ ದೇವರಾಜನ "ಸೊಬಗಿನ ಸೋನೆ", ಕನಕದಾಸರ 
ಮೋಹನ ತರಂಗಿಣಿ'', ರತ್ನಾಕರ ವರ್ಣಿಯ "ಭರತೇಶ 32333" ಎಂಬ ಗ್ರಂಥಗಳಲ್ಲಿ ಬರುವ, ವಿಜಯನಗರ ಕಾಲಕ್ಕೆ ಸಂಬಂಧಿಸಿದ ವಿಶೇಷ 
— ಗಮನಿಸಬೇಕಾಗುತ್ತದೆ. ಎಂದರೆ ಆ ಗ್ರಂಥರಚನಾಕಾರರು, ತಮ್ಮ ಗ್ರಂಥಗಳ ವಿಷಯಕ್ಕೆ, ಪ್ರಸಂಗಗಳಿಗೆ ಅನುಗುಣವಾಗುವಂತೆ 
೬ ಅನುಭವ ಅಥವಾ ತಿಳುವಳಿಕೆಗಳನ್ನು ಅಳವಡಿಸಿಕೊಂಡು ವಿಸ್ತಾರವಾದ ವಿವರಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಎಂದರೆ, 


ವಿ ಸ 
ವಿಜಯನಗರ ಸಾಮ್ರಾಟರ ಓಲಗ ಶಾಲೆಯನ್ನು ಕುರಿತಂತೆ ನೇರವಾಗಿ ಪ್ರಸ್ತಾಪಿಸಿರುವುದಿಲ್ಲವಾದರೂ, ಪ್ರಸ್ತುತದಲ್ಲಿ ಆ ವಿವರಣೆಗಳು 
ಪ್ರಸಂಗೋಚಿತ ಹಾಗೂ ಉಪಯುಕ್ತ ಎಂಬುದು ವ್ಯಕ್ತವಾಗುತ್ತದೆ. 


ES 
0 50cm 


ನೂರುಕಂಬಗಳ ಸಭಾಮಂಟಪದ ತಳವಿನ್ಮಾಸದ ವಿವರಣೆ 
(ಆದರಣೆ: ಜಾನ್‌ ಎಂ. HAT, ಜಾರ್ಜ್‌ ಮಿಚೆಲ್‌ ಮತ್ತು ಎಂ.ಎಸ್‌.ಎನ್‌. ರಾವ್‌.) 


69 


ಮ ನ 
ಪಂಡಿತನು ತನ್ನ ಕವಿತಾಗ್ರಂಥ, 'ಧರ್ಮನಾಥಪುರಾಣ', (14ನೇ ಶತಮಾನದಲ್ಲಿ et Ee eg 
ee ಸ ಸದನ ಆಸಾ Soro, ಧರಣೀಶನೋಲಗದ ಶಾಲೆ, ಎಂದು ಮುಂತಾಗಿ 2, a. 
ಮಂಡಪ, ಸಭಾಮಂಡಪ, ಹತವ ೬ ಹ, ಮೈಸೂರು ಪಷ್ಯನಿದ್ಧಾಂ ce aun 
clit sion yo ಕಲ್ಲಿನ Nee ಹರಳುಗಳಿಂದಲಂಕರಿಸಿದ ಕಂಬಗಳ ಸಾಲುಗಳಿಂದ, ಹರಿನೀಳಗಳಿಂದ ಉಸ್‌ i 
Oca Ss DO ಗಳ ಗೊಂಡೆ, ಕುಚ್ಚುಗಳು ಹಾಗೂ ಹೊಳೆಯುತ್ತಿರುವ Reps: ಆ 
ಸ ಸ | ಛಡಳಿಸುತಿತೆಂದು ವಿವರಿಸಿರುತ್ತಾನೆ (ಆಶ್ವಾಸ-6, BG, 2ರಿಂದ 4 ಪುಟ 109-110). ಅ ಹ 
ಸುತೇ ken ಅಪರಿಮಿತತೆಯಿಂದ ಹರಡಿ, ಸುವಾಸನಾಯುಕ್ತ, ಆಹ್ಲಾದಕರ Se ae ಸ್ಟ 
ಧಸಕ್‌ ಸ್‌ ಧರಣೀಶನ ಉಪಯೋಗಕ್ಕಾಗಿಯೇ ಕನಕಮಯವಾದ ಸಿಂಹಾಸನವನ್ನು ಇರಿಸಲಾಗಿತ್ತು ಹೇ 
ಆಸೀನರಾಗಿರುತ್ತಿದ್ದ ಮಂತ್ರಿಗಳು, ಪ್ರತಿಷ್ಠಿತರು, ಅಧಿಕಾರಿಗಳು, ಪರಿಚಾರಕರು ಮಿತ ಉರ aan jog ಪಕರಣಗಳ 
ವ್ಯವಸ್ಥೆಗಳು, ಅಲ್ಲಿ ಜರುಗುತ್ತಿದ್ದ ಕಾರ್ಯಕಲಾಪಗಳು ಮುಂತಾದ ವಿವರಗಳು ಖನದಲ್ಲಿ > 


ಈಗ ಪ್ರಸ್ತುತ ವಿಷಯಕ್ಕೆ ಬಹು ಉಪಯುಕ್ತವಾದ ಸಮಕಾಲೀನ ಕನ್ನಡ ಸಾಹಿತ್ಯ ಗ್ರಂಥವೆಂದರೆ, ಹಡನ ಕ Meo 6 

ನನಗ Fe ee pu: be ಟಕ ಕಹ ಗ್ರಂಥರಚನೆ ಮಾಡಿರಬೇಕೆಂದು 
ಗಳೂರು ಜಿಲ್ಲೆಗೆ ಸೇ 

ಸಾ Melosh Sekhar 
ಓಲಗ ಶಾಲೆಯು ಒಂದು ಆಕರ್ಷಕ ಕಲಾ ಸಂಗ್ರಹಾಲಯದೋಪಾದಿಯಲ್ಲಿ ವೈವಸ್ಥೆಗೊಳಿಸಲಾಗಿತ್ತೆಂದು ವಿಶ್ಲೇಷಿಸಿ ಹೆ | ne , 
ಕೊಡಲಾಗಿರುವ ವಿವರಣೆಗಳಿಲ್ಲವೂ ಒಬ್ಬ ರಾಜನ (ಕಥಾ ಪ್ರಸಂಗದಲ್ಲಿ, ಬಭ್ರುವಾಹನ) ಸಭಾಸ್ಥಾನ (ಓಲಗಮಂಟಪ-೩udience ha।1)ದಲ್ಲಿ 
ಕಾಣಬರುತ್ತಿದ್ದ ವ್ಯವಸ್ಥೆಗಳನ್ನು ಕುರಿತು ವರ್ಣಿಸಿದವುಗಳಾಗಿರುತ್ತವೆ. 

ನಮ ನಾಡಿನ ಪೂರ್ವಕಾಲದ ಕಾವ್ಯ ಗ್ರಂಥದಲ್ಲಿ ಸಾಮಾನ್ಮವಾಗಿ ಕಾಣಬರುವ ಉತ್ಪೇಕ್ಷಿತ ವರ್ಣನೆಗಳು ಈ ಗ್ರಂಥಗಳಲ್ಲಿಯೂ 
ಇವೆಯಾದರೂ ಅನಗಳಗೆ ಹಚ್ಚಿನ ಗಮನ ಕೊಡದೆ ಪ್ರಸ್ತುತ ವಿಷಯಕ್ಕೆ ಸಬಂಧ ಮೂಲ, Katld ಮ್ತ ಎನ ಪವ 
ಪರಿಗಣಿಸಿ ವಿಶ್ಲೇಷಿಸಿ ನಿವೇದಿಸಲಾಗಿದೆ. ಲಕ್ಷ್ಮೀಶನು ವಿವರಿಸಿರುವ ನಿವೇಶನವು ಹತ್ತು ಸಾವಿರ ಕಂಬಗಳಿಂದ ಕೂಡಿದ್ದ, ಬಹು ವಿಶಾಲವಾದ 
ಮತ್ತು ಅನುೂಲವದ (. ... ಪತ್ತು ಸಸರ ಕಂಬದ eam... .") Pmt ರಾವ ಭಗ ಮವನ 


L  .... ಮಸುಪಪ 
ವಳದ ಪುತ್ನಳಿ ಪೊನ್ನ ಪೊದಕೆ ರಂಜಿಸಿತು ಚಾವಡಿಯು 
ಚೌರಸದೆಡೆಯೋಳು ॥ 23 ॥ 
ಸಜ್ಜುಕಂ ಮುಡಿವ ತಿಲಕಮ ನಿಡುವ ಮೊಗಮುರಿವ | 
ಕಜ್ಜಳಂ ಬರೆವ ಕನ್ನಡಿಯ ನಿಟ್ಟಿಪ ಪಾಡು | 
ವುಜ್ಞುಗದ ನರ್ತನದ ಕೋಪುಗಳ ವೀಣಾದಿ ವಾದ್ಯಮಂ ಬಿತ್ತರಿಸುವ II 
ಕಜ್ಜದ ಪಲವು ಕಲೆಗಳಂ ತೋರುವಭಿನವದ | 


70 


ಸಜ್ಜೀವ ಮಾಗಿರ್ದ ಪುತ್ನಳಿಗಳ ವಯವದ | 
ಪಜ್ಮಳಿಪ ನವರತ್ನ ಭೂಷಣದ ಕಾಂತಿಗಳ್ಳಣ್ಣೆ ಸೆದುವಾ ಸಭೆಯೊಳು ॥ 24 ॥ 


ರಾಜನ ಆ ಸಭಾಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಕಲಾಕೃತಿಗಳಲ್ಲಿ ಬಹು ಮುಖ್ಯವಾದವುಗಳಂದರೆ ಲೋಹಗಳಿಂದ ಮಾಡಲಾದ ಬೊಂಬೆಗಳು 
ಅಥವಾ ಪುತ್ನಳಿಗಳು. ಬಹುಶಃ ಆಗ ಪ್ರಚಲಿತದಲ್ಲಿದ್ದ ಪದ್ದಶಿಯ ಪ್ರಕಾರ, ಕಂಚು, ತಾಮ್ರ ಅಥವಾ ಹಿತ್ತಾಳೆ ಲೋಹಗಳಲ್ಲಿ ಎರಕಹೊಯ್ಯುವ 
ಕ್ರಮದಲ್ಲಿ ಅವು ತಯಾರಾದವುಗಳಾಗಿರಬೇಕು. ಅವುಗಳೆಲ್ಲವೂ ಸುಂದರ ಸ್ತ್ರೀರೂಪದ ಬೊಂಬೆಗಳಾಗಿದ್ದು, ಸಜೀವವಾಗಿದ್ದವುಗಳಂತೆ ವಿವಿಧ 
ರೀತಿಯಲ್ಲಿ ಕಾಣಿಸುತ್ತಿದ್ದವು. ಎಂದರೆ, ಅವುಗಳನ್ನು ಅಷ್ಟೊಂದು ಕುಶಲತೆಯಿಂದ ಮತ್ತು ಬೇರೆ ಬೇರ ಭಾವನೆ, ಭಂಗಿಗಳನ್ನು 
ಪ್ರಕಟಪಡಿಸುತ್ತಿ ರುವಂತೆ ತಯಾರಿಸಲಾಗಿತ್ತು. ಅವುಗಳಲ್ಲಿ ಓರ್ವಳು ಹೂವುಗಳಿಂದ ತನ್ನ ಮುಡಿಯನ್ನು ಅಲಂಕರಿಸಿಕೊಳ್ಳುವ ಭಂಗಿಯಲ್ಲಿ ದರೆ, 
ಇತರರು ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಇಟ್ಟುಕೊಳ್ಳುವಂತೆ, ವೈಯ್ಕಾರದಿಂದ ಮೊಗಮುರಿದು ತಿರುಗಿ ನಿಂತಿರುವಂತೆ, ಕಣ್ಣಿಗೆ 
ಕಾಡಿಗೆಯನ್ನು ಹಚ್ಚಿಕೊಳ್ಳುತ್ತಿರುವಂತೆ, ಕನ್ನಡಿಯಲ್ಲಿ ಮುಖವನ್ನು ನಿಟ್ಟಿಸಿ ನೋಡುತ್ತಿರುವಂತೆ ಅಥವಾ ಮೆಲ್ಲಗೆ aoe 
ಗುನುಗುನಿಸುತ್ತಿರುವಂತೆ, ಹೀಗೆ ನಾನಾ ವಿಧದ ಕ್ರಿಯೆ ಮತ್ತು ಭಂಗಿಗಳಲ್ಲಿ ನಿರತರಾಗಿದ್ದವರಂತೆ ಕಾಣಬರುತ್ತಿದ್ದುವು. ಮತ್ತೆ ಕೆಲವು, ಹನ 
ನರ್ತನದ ಪ್ರದರ್ಶನಾ ಸಮಯದಲ್ಲಿ ಹಾಗೂ ಕೊನೆಯಲ್ಲಿ ತೋರಿಸುವ ಭಾವಾಭಿನಯಗಳನ್ನು ಪ್ರಕಟಪಡಿಸುವ ಭಂಗಿಗಳಲ್ಲಿ ಇದ್ದುವು. ಇನ್ನೂ 
ಹಲವು ವೀಣೆ, ಮುಂತಾದ ವಾದ ವಿಶೇಷಗಳನ್ನು ನುಡಿಸುವುದರಲ್ಲಿ ತಲ್ಲೀನರಾಗಿರುವಂತೆ ಕಾಣಿಸುತ್ತಿದ್ದುವು. ಅಲ್ಲದೆ, ಆ ಪುತ್ನಳಿಗಳೆಲ್ಲವೂ 
ನವರತ್ನ ಖಚಿತವಾದ ಆಭರಣಗಳಿಂದ ಅಲಂಕೃತವಾಗಿದ್ದು ಬಹು ಅಕರ್ಷಣೀಯವಾಗಿದ್ದುವು. ಹೀಗೆ, ಆ ಸುಂದರ ಪುತ್ನಳಿಗಳು ನಾನಾ ವಿಧದ 
ಕಲಾಪ್ರಕಾರಗಳನ್ನು ಪ್ರಕಟಪಡಿಸಿ, ನಿವೇದಿಸುತ್ತಿರುವಂತೆ ಮತ್ತು ಸಜೀವವಾಗಿವೆಯೇನೋ ಎಂಬಂತೆ ನಿರ್ಮಾಣಗೊಂಡವುಗಳಾಗಿದ್ದುವು. ಆ 
ನಿವೇಶನವು ಮುಖ್ಯವಾಗಿ ರಾಜಸಭಾ ಭವನವಾಗಿದ್ದುದರಿಂದ ಆ ಪುತ್ನಳಿಗಳಲ್ಲವೂ, ಒಳಗಿನ ಗೋಡೆಗಳಿಗೆ ಅಥವಾ ಸ್ಮಂಭಗಳಿಗೆ ಹೊಂದಿಕೊಂಡಂತೆ 
ಸೂಕ್ತ ಪೀಠಗಳ ಮೇಲೆ ಪ್ರದರ್ಶಿತವಾಗಿದ್ದಿರಬೇಕು. 


ಅವುಗಳಲ್ಲದೆ, ಪ್ರತಿ ಸ್ವಂಭಕ್ಕೆ ಹೊಂದಿಕೊಂಡಂತೆ ವೈಡೂರ್ಯಗಳಿಂದ ಅಲಂಕಾರಗೊಂಡಿದ್ದ ಮದನ ಕೈಗಳು (bracket figures) ಸಹ 
ಅಲ್ಲಿ ಶೋಭಿಸುತ್ತಿದ್ದುವೆಂದು ಕವಿಯು ತಿಳಿಸಿರುತ್ತಾನೆ. 
2.  “ಅಂಚೆಗಳ್ಕೊಳರ್ವಕ್ಕಿಗ ಉ್ಹೊನ್ನವಕ್ಕಿಗ | 
ಫ್ಲಿಂಚೆಗಳ್ಲಿಳಿಗ ಳೆಣೆವಕ್ಕಿಗ ಳ್ಪರಮೆಗ | 
ಳ್ಕೊಂಚೆಗ ಳ್ಕೋಗಿಲೆಗ dey © Row doy, ಸಜೀವ ಭಾವದಿಂದ ॥...- ez) le 
ಮೇಲೆ ವಿವರಿಸಿದ ಕಲಾತ್ಮಕ ಪುತ್ನಳಿಗಳಲ್ಲದೆ, ಅದೇ ಸಭಾಭವನದಲ್ಲಿ ಬಹು ಜಾಣ್ಮೆಯಿಂದ ತಯಾರಿಸಲಾಗಿದ್ದ ವಿವಿಧ Bs, ಸಂಕುಲದ 
ಪ್ರತಿಕೃತಿಗಳು ಸಹ ಪ್ರದರ್ಶಿತವಾಗಿದ್ದು ವು. ಅವು ಕೂಡ ಜೀವಂತ ಪಕ್ಸಿಗಳೆನೋ ಎಂದು ಭಾಸವಾಗುವಂತೆ ಬಹುವಾದ ಕುಶಲತೆಯಿಂದ 


ತಯಾರಿಸಲ್ಪಟ್ಟವುಗಳಾಗಿದ್ದು ವು. ಅವುಗಳಲ್ಲಿ, ಅಂಚೆಗಳು, ಕೊಳರ್ವಕ್ಕಿಗಳು, ಚಕೋರಗಳು, ನವಿಲುಗಳು, ಗಿಳಿಗಳು, ಚಕ್ರವಾಕಗಳು, ಪರಮೆಗಳು 
(ಭ್ರಮರಗಳು), ಕ್ರೌಂಚಗಳು, ಕೋಗಿಲೆಗಳೇ ಮುಕ್ಕವಾದವುಗಳಾಗಿದ್ದವು. 


3. "  , , ಪಂಚಾನನಾದಿ ಮೃಗತತಿ ಗಜಹಯಾಳಿ O- | 
ರಿಂಚಿ ಸೃಷ್ಟಿಯೊಳುಳ್ಳ ಮೂಜಗದ ನಾನಾ | 
PE ಳಿಸಗಿರ್ದುವಾ ಸಭೆಯೊಳ್ಳ ನೋಹರ ಮೆನೆ ॥ 251 


ನಂತರ, ಅದೇ ನಿವೇಶನದಲ್ಲಿ ಪ್ರಸ್ತುತಪಡಿಸಲಾಗಿದ್ದ ಇತರ ವಸ್ತುಗಳೆಂದರೆ ವನ್ಮ ಮೃಗಗಳೆ ಮತ್ತು ಸಾಕುಪ್ರಾಣಿಗಳ ಪ್ರತಿಕೃತಿಗಳಾಗಿದ್ದವು. 
ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಸಿಂಹ, ಮತ್ತಿ ತರ ವನ್ಯಮೃಗಗಳು ಮತ್ತು ಸಾಕುಪ್ರಾಣಿಗಳಾದ ಆನೆ ಮತ್ತು ಕುದುರೆ ಮುಂತಾದವುಗಳು. 


4. es ವಿರಿಂಚಿ ಸೃಷ್ಟಿಯೊಳುಳ್ಳ ಮೂಜಗದ ನಾನಾ ಪ್ರ | 


ಪಂಚಗಳ ಚಿತ್ರಪತ್ರಂಗಳಿಸೆದಿರ್ದುವಾ ಸಭೆಯೊಳ್ಳ ನೋಹರಮೆನೆ ॥ 25 I 
ಈಗ, ಅದೇ ಓಲಗಶಾಲೆಯಲ್ಲಿ ಪ್ರದರ್ಶಿತವಾಗಿದ್ದ ಬಹು ಮುಖ್ಯ ಶ್ರೇಣಿಯ ಕಲಾಕೃತಿಗಳೆಂದರೆ ವರ್ಣ ಚಿತ್ರಗಳ ate 
ಅವುಗಳೋ ಪ್ರಪಂಚದ (ಮೂರು ಜಗತ್ತಿನ) ನಾನಾ ದೇಶಗಳಿಂದ ಸಂಗ್ರಹಿಸಲ್ಪಟ್ಟಂತಹುಗಳಾಗಿದ್ದುವು. ಅವು ಪತ್ರಗಳ (ಎಲೆ, ಬಟ್ಟೆ ಅಥವಾ 


ಕೋರೆ ಕಾಗದಗಳ) ಮೇಲೆ ನುರಿತ ಪರಿಣತರಿಂದ ಚಿತ್ರಿತವಾದವುಗಳಾಗಿದ್ದಿರಬೇಕು. 


i 


ಮೇಲೆ ವಿವರಿಸಿದಂತೆ ನಾಲ್ಕು ಶ್ರೇಣಿಗಳ ಕಲಾಕೃತಿಗಳು ಆ ಓಲಗ ಮಂಟಪದಲ್ಲಿ ಪ್ರದರ್ಶಿತವಾಗಿದ್ದುವೆಂದು ಖಚಿತವಾಯಿತು. 


ದೀಪ ಅಥವಾ ಬೆಳಕಿನ ವ್ಯವಸ್ಥೆ : 

ನೀಲ ಮಣಿಕಾಂತಿಗಳ ಕತ್ತಲೆಯ ಮುತ್ತುಗಳ | 

mene ಕೌಮುದಿಯ ಮಾಣಿಕದ ರಶ್ಮಿಗಳ | 

ಬಾಲಾತಪದ ವಿದ್ರಮಚ್ಛವಿಯ ಸಂಜೆಗೆಂಪಿನ ಪಗಲಿರುಳ್ನಳಲ್ಲಿ I 

ತೇಲದಿಹುವಲ್ಲದೆ ದಿವಾರಾತ್ರಿಯುಂ ಟೆಂಬ | 

ಕಾಲಭೇದವನರಿಯದಾ ಮಹಾಸಭೆ ಸುರುಪ- | 

ನೋಲಗದ ಮಂಟಪದ ಸೌಭಾಗ್ಕಕೆಂಟುಮಡಿಯಾಗಿರ್ದುದಚ್ಚರಿಯೆನೆ ॥ 26 Il 

ಎಂದರೆ, ಆ ಸಭಾಭವನದಲ್ಲಿ ಪರಿಣಾಮಕಾರಿಯಾದ ಬೆಳಕಿನ (ಪ್ರಕಾಶದ) ವ್ಯವಸ್ಥೆಯನ್ನು ಏರ್ಪಡಿಸುವ ದಿಸೆಯಲ್ಲಿ ನಾನಾ ವಿಧದ 
ವಜ್ರ ಮುಂತಾದ ಅಮೂಲ್ಯ ಹರಳುಗಳನ್ನು ಸೂಕ್ತ ರೀತಿಯಲ್ಲಿ ಅಲ್ಲಲ್ಲಿಗೆ ಅಳವಡಿಸಿದ್ದರು. ಅವುಗಳು ಹೊರಸೂಸುತ್ತಿದ್ದ ವಿವಿಧ ಮತ್ತು 
ನಸುಬಣ್ಣಗಳಿಂದ ಕೂಡಿದ ಹೊಳಪು, ಪ್ರಕಾಶಗಳಿಂದಾಗಿ ಆ ಶಾಲೆಯಲ್ಲಿ ಒಂದು ವಿಶಿಷ್ಟ ರೀತಿಯ, ಸೌಮ್ಮವಾದ, ಬೆಳಕಿನ ಪ್ರಕಾಶದ ಹರವು 
ಏರ್ಪಾಟಾಗಿ, ಬಹು ಆನಂದದಾಯಕವಾಗಿದ್ದು, ಪ್ರದರ್ಶನವನ್ನು ವೀಕ್ಷಿಸುವವರಿಗೆ ಪ್ರೋತ್ಸಾಹದಾಯಕವಾದುದಾಗಿಯೂ ಇದ್ದಿರಬೇಕು. ಹಾಗೆ 
ಜೋಡಿಸಲ್ಪಟ್ಟ ಆ ಅಮೂಲ್ಯ ಹರಳುಗಳೋ ಹಲವು, ನೀಲಮಣಿ, ಮಾಣಿಕಗಳು, ಹವಳಗಳು, ಮುತ್ತುಗಳು ಮುಂತಾದವುಗಳಾಗಿದ್ದುವು. ಇವುಗಳ 
ಜೊತೆಗೆ ಸೂರ್ಯನ ನೇರವಲ್ಲದ ಬೆಳಕು (ಪ್ರಕಾಶ) ಇದ್ದಿರಲೇ ಬೇಕಲ್ಲವೇ ? ಆ ಎಲ್ಲಾ ಏರ್ಪಾಟುಗಳಿಂದಾಗಿ ಅಲ್ಲಿ ಉಂಟಾದ ಪ್ರಕಾಶದ 
ಸಮಗ್ರ ಪರಿಣಾಮವು ಎಷ್ಟೊಂದು ಸಮರ್ಪಕವಾಗಿ ಹಾಗೂ ಫಲಕಾರಿಯಾಗಿತ್ತೆಂದರೆ, ಅಲ್ಲಿ ಹಗಲಾವುದು, ರಾತ್ರಿಯಾವುದು ಎಂಬ ಭೇದವೇ 


ಮೇಲಿನ ಏರ್ಪಾಟುಗಳ ಜೊತೆಗೆ ಅದೇ 
me wigs 2 ai ಅಲ್ಲಲ್ಲಿ ಕರ್ಪೂರ ತೈಲದಿಂದ ಉರಿಯುತ್ತಿದ್ದ ಕೈದೀವಿಗೆಗಳನ್ನು (ದೀಪ 
". . . . ವಿಸ್ತರದ ಕರ್ಪೂರ ತೈಲದಿಂದಲ್ಲಲ್ಲಿಗುರಿವ ಬೊಂಬಾಳಂಗಳ ॥ 
ಶಸ್ತರತ್ನಪ್ರದೀಪ ಜ್ವಾಲೆಗಳ ಸಭೆ ಸ | 
ಮಸ್ತ ಸೌಭಾಗೃದಿಂದೊಪ್ಪತಿರಲಾಗ . ... 1271" 
ಆ pth eae gt gee ನೀಡುತ್ತಿದ್ದುದರ ಜೊತೆಗೆ, ನಮಗೆಲ್ಲಾ ತಿಳಿದಿರುವಂತೆ ಕಲಾ ಪ್ರತೀಕಗಳಾಗಿಯೂ 
~ i ಠಿ ಬಹುಶಃ ಸಾಲಾಗಿ, ಪ ಸಿ ವ ಸಿ 
oe ay ಪ್ರದರ್ಶಿಸಿ ಹೆಚ್ಚಿನ ಆಕರ್ಷಣೆಯನ್ನು ಕಲ್ಪಿಸಿದ್ದರು. ಹಾಗೂ 


ಹೀಗೆ, ಕಲಾ ಪ 
ಡ್ಯ ರನ dab ಎಸ te ಒಂದು ಅವಶ್ಯಕ ವಿಷಯವೆಂಬುದರ ಪರಿಜ್ಞಾನ ಆ ಕಾಲದಲ್ಲಿಯೇ 
ವೇದ್ಯವಾಗುತ್ತದೆ. >, ಯಶಸ್ವಿಯಾಗಿ ಹೇಗೆ ನಿರ್ವಹಿಸಲಾಗುತ್ತಿತ್ತೆಂಬುದು ಮೇಲಿನ ವಿವರಣೆಗಳಿಂದ 


"ಕಸ್ತೂರಿ ಜವಾದಿಗಳ ಸಾರಣೆಯ ಕುಂಕುಮ ಪ- | 
ರಿಸ್ತರಣದಗರು ಚಂದನ ಧೂಪವಾಸಿತದ | 


ನ ಸಮಸ್ತ ಸೌಭಾಗ್ಯದಿಂದೊಪ್ಪತಿರ ಲಾಗ... 1127 I 


12 


ಎಂದರೆ ಆ ಓಲಗ ಶಾಲೆಯಲ್ಲಿ ಸೂಕ್ತ ರೀತಿಯಲ್ಲಿ ಕಸ್ತೂರಿ, ಜವಾದಿಗಳಿಂದ ಸಾರಣೆ, ಕಾರಣಿಗಳನ್ನು ಮಾಡಿ ಹೆಚ್ಚಿನ ಸುಂದರ ಮತು 
ಆಕರ್ಷಕ ಪರಿಸರವನ್ನು ನಿರ್ಮಿಸಲಾಗಿತ್ತು. 'ಅಷ್ಟಲ್ಲದೆ ಅಗರು, ಚಂದನ ಮುಂತಾದವುಗಳ ಸುಗಂಧ ಪರಿಮಳಯುಕ ನ 


ವಾತಾವರಣವನ್ನು ಸಮೃದ್ದಿಗೊಳಿಸಿದ್ದರು. ಆಗಲೇ ವಿವರಿಸಿರುವಂತೆ ಸುವಾಸನೆಯಿಂದ ಕೂಡಿದ, ಕರ್ಪೂರ ತೈಲದಿಂದ ಉರಿಯುತಿದ ದೀಪಲಕಿ 
 ಪುತ್ನಳಿಗಳ ಸಮೂಹವನ್ನು ಅಲ್ಲಿ ಸಜ್ಜುಗೊಳಿಸಲಾಗಿತ್ತು. "ದ AS 


ಹೀಗೆ, ಸಮಸ್ತ ಸೌಭಾಗ್ಮದಿಂದೊಪ್ಪುತ್ತಿದ್ದ ಆ ಓಲಗ ಶಾಲೆಯು ಮೇಲೆ ವಿವರಿಸಿದಂತೆ ಅನೇಕ ವಿಷಯಾಂಶಗಳಲಿ ಆದುನಿಕ 
ಕಲಾಸಂಗ್ರಹಾಲಯವನ್ನು ಹೋಲುವಂತಿತ್ತೆಂದು ಪರಿಕಲ್ಲಿಸಿ ಹೇಳಬಹುದಲ್ಲವೇ ? ಮತ್ತು ಆ ವೈಭವಯುಕ್ತ ಕಲಾತ್ಮಕ ವೃವಸ್ಥೆಗಳಲ್ಲಿ 
ವಿಜಯನಗರದ ಸಾಮ್ರಾಟರು ಹೊಂದಿದ್ದ ವೈಯಕ್ತಿಕ ಪ್ರತಿಷ್ಠೆ ಅಭಿಲಾಷೆಗಳ ಜೊತೆಗೆ ಅವರ ಕುಶಲಕಲಾ ಪ್ರಜ್ಞೆ ಸಾಂಸ್ಕೃತಿಕ ಅಭಿಮಾನ, ಅವುಗಳ 
ಪಾಲನೆ ಪೋಷಣಾಭಿವೃದ್ಧಿಗಳಲ್ಲಿ ಆಸಕ್ತಿ, ಮುಂತಾದ ಉದಾತ್ತ ಸುಸಂಸ್ಕೃತ, ವಿನೂತನ ಗುಣವಿಶೇಷಗಳು ಪ್ರದರ್ಶಿತವಾಗಿದ್ದುವೆಂದು 
ಹೇಳಬಹುದು. 


ಆಧಾರ ಸಾಹಿತ್ಯ 


i: Devakunjari D., 1970, Hampi, Archaeological Survey of India, Delhi. 


2: John M. Fritz, George Michell and M.S.Narayana Rao, 1984, The Royal Centre at Vijayanagara 
me Preliminary Report, University of Melborne, Victoria. 


Narasimhaiah B., 1992, Metropolis Vijayanagara, Book India Pub. Co., Delhi. 


4. George Michell, 1992, The Vijayanagara : Courtly Style, Monohar, American Institute of Indian 
Studies, Delhi. 


5. Vasundhara Filliozat (Ed.), 1999, Vijayanagara, National Book Trust of India, New Delhi. 
6. ಎನ್‌ ಬಸವಾರಾಧ್ಯ (ಸಂ.), 1975, ಬಾಹುಬಲಿ ಪಂಡಿತ ವಿರಚಿತ ಧರ್ಮನಾಥ ಪುರಾಣ, ಮೈಸೂರು ವಿಶ್ವವಿದ್ಯಾಲಯ. 


i ie ಭೀಮಶೇನ ರಾವ್‌. ಬಿ. (ಸಂ.), 1973, ಲಕ್ಷ್ಮೀಶನ ಜೆಮಿನಿ ಭಾರತ್ತ ಬೆಂಗಳೂರು. 


73 


13. ವಿಜಯನಗರ ಕಾಲದ ಮೀನುಗಾರಿಕೆ ಮತ್ತು ಅಂಬಿಗತನ 
— ವಿರೂಪಾಕ್ಸಿ ಪೂಜಾರಹಳ್ಳಿ 


ಪ್ರಸ್ತುತ ಪ್ರಬಂಧದಲ್ಲಿ ವಿಜಯನಗರ ಕಾಲದ ಸಂಸ್ಕೃತಿಯಲ್ಲಿ ಅಡಕವಾಗಿರುವ ಮೀನುಗಾರಿಕೆ ಮತ್ತು ಅಂಬಿಗತನ ಎಂಬ ವೃತ್ತಿಗಳ 
ಮಹತ್ವವನ್ನು ವಿಶ್ಲೇಷಿಸಲಾಗುವುದು. ರಾಜಕೀಯೇತರ (ಚರಿತ್ರೆಯ) ಅಂಶಗಳನ್ನಿಟ್ಟುಕೊಂಡು ಈ ಪ್ರಬಂಧದಲ್ಲಿ ವಿಜಯನಗರ ಕಾಲದ ಸಾಂಸ್ಕೃತಿಕ 
ಬದುಕಿನ ವಿವಿಧ ಮುಖಗಳನ್ನು ಅವಲೋಕಿಸುವ ಅಗತ್ಯವುಂಟು. ಇಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳ ಮೇಲೆ ಇವೆರಡು ವೃತ್ತಿಗಳು 
ಬೀರಿದ ಪ್ರಭಾವ ಮತ್ತು ಪರಿಣಾಮಗಳನ್ನು ಸಾಹಿತ್ಯ ಮತ್ತು ಪುರಾತತ್ವ ಆಕರಗಳ ಮೂಲಕ ಕಟ್ಟಿಕೊಡಲಾಗುವುದು. 


ಮಾನವ ಭೂಮಿಯ ಮೇಲೆ ಉಗಮವಾದಾಗ ಆಹಾರ ಸಂಗ್ರಹಣೆಗಾಗಿ ಚಡಪಡಿಸಿದ್ದುಂಟ್ಲು ಗೆಡ್ಡೆ ಗೆಣಸುಗಳನ್ನು ಸೇವಿಸಿದ ತರುವಾಯ 
ಪ್ರಾಣಿಗಳನ್ನು ಬೇಟೆಯಾಡಲು ಮುಂದಾದ. ಈ ಪ್ರಾಣಿಗಳ ಬೇಟೆಯ ನವೀನ ವಿಧಾನ ಹಾಗೂ ತಾಂತ್ರಿಕ ಅವಿಷ್ಕಾರಗಳಿಂದ ಜಲಚರಗಳ 
ಬೇಟೆಯನ್ನು ರೂಢಿಸಿಕೊಂಡ. ಅವುಗಳ ಪೈಕಿ ಮೀನುಗಾರಿಕೆ ಪ್ರಮುಖವಾದುದು. ಇದರಲ್ಲಿ ಎರಡು ವಿಧಾನಗಳನ್ನು ಗುರುತಿಸುತ್ತೇವೆ. ಒಂದು 
ಪ್ರಕೃತಿ ದತ್ತವಾಗಿ ನೀರಿನಲ್ಲಿ (ನದಿ, ಹಳ್ಳ, ಕೊಳ್ಳ) ಮೀನು ಬೇಟೆಯಾಡಿ ಸಂಗ್ರಹಿಸುವುದು. ಮತ್ತೊಂದು ಕೃತಕವಾಗಿ ಮೊಟ್ಟೆ ತಂದು ನೀರಿನಲ್ಲಿ 
ಸಾಕಿ ಸೇವಿಸುವುದು. ಹಿಂದೆ ಪ್ರಕೃತಿ ಬೇಟೆಯೇ ಹೆಚ್ಚು ಪ್ರಚಲಿತದಲ್ಲಿತ್ತು. ಇಂದಿನ ಜಾಗತೀಕರಣ ಪ್ರಕ್ರಿಯೆಯಲ್ಲಿ ಮೀನು ಸಾಕಾಣಿಕೆ 
ಲಾಭದಾಯಕ ವಾಣಿಜ್ಕೋದ್ಯ್ಮಮವಾಗಿ ಬೆಳೆದಿದೆ. 


ಆದಿ ಕಾಲದಿಂದ ಬಂದ ಈ ಮೀನುಗಾರಿಕೆಗೆ ವಿವಿಧ ಹಂತಗಳಲ್ಲಿ ಉತ್ತೇಜನ ಸಿಕ್ಕಿದ. ಚಾರಿತ್ರಿಕವಾಗಿ ಮೌರ್ಯ, ಶಾತವಾಹನ, ಕುಶಾನ, 
ಗುಪ್ತ, ಗಂಗ, ಕದಂಬ, ಚಾಲುಕ್ಕ, ರಾಷ್ಟ್ರಕೂಟ ಮತ್ತು ಹೊಯ್ಸಳರ ಅವಧಿಯಲ್ಲಿದ್ದ ಕುರುಹುಗಳನ್ನು ಗುರುತಿಸಬೇಕಾಗಿದೆ. ಈ 
ಕಾಲಘಟ್ಟಗಳಲ್ಲಿನ ಮೀನುಗಾರಿಕೆ ಬಗ್ಗೆ ಪುರಾತತ್ವದ ಆಕರಗಳು ಬೆಳಕು ಚೆಲ್ಲುತ್ತವೆ. ಅಲ್ಲದೆ, ಪುರಾಣ ಮತ್ತು ಸಾಹಿತ್ಮ ಆಕರಗಳನ್ನು 
ಗಮನಿಸುವುದು ಸೂಕ್ತ. ಮಹಾಭಾರತದಲ್ಲಿ ಕರ್ಣನ ವೃತ್ತಾಂತವನ್ನು ಕೃಷ್ಣ ತಿಳಿಸುವಾಗ ರಾಧೆಯನೆಂಬ ಮಿಂಗುಲಿಗನ ಆಶ್ರಯದಲ್ಲಿ ಬರುವ 


ಮೊದಲೇ ಹೇಳಿದಂತೆ ಮೀನುಗಾರಿಕೆ ಬಹು ಪ್ರಾಚೀನವಾದದು. ಪೌರಾಣಿಕ ಹಿನ್ನೆಲೆ ಮೂಲಕ ನೋಡುವುದಾದರೆ. 'ಮತ್ತ್ಯ' ಎಂಬ 
ದೇಶವಿತ್ತು. ಇಂದಿನ ಜಯಪುರ ಪ್ರದೇಶವೇ ಪ್ರಾಚೀನ 'ಮತ್ಸ್ಯದೇಶ'. ಅದು ಶೂರನ ದೇಶದ ಪಶ್ಚಿಮಕ್ಕಿದ್ದು, ಮಹಾಭಾರತದ ಕಾಲದಲ್ಲಿ 
Sy nn ne ರಾಜ್ಯಭಾರಮಾಡುತ್ತಿದ್ದ. ಒಂದು ಕಥೆಯ ಪ್ರಕಾರ : 'ಅದ್ರಿಕೆ ಎಂಬ ಅಪ್ಸರೆ ಬ್ರಹ್ಮನ ಶಾಪದಿಂದ ಮೀನಾಗಿ ಉಪರಿಚಿರವಸುವ 


ಈ ಮತ್ಸಗಂಧಾಳ ಮೊದಲ ಹೆಸರೇ ಸತ್ಮವತೆ. ಇದಲ್ಲದೆ, DEATH ಹತ್ತು ಅವತಾರಗಳಲ್ಲಿ ಒಂದು. ರಾಕ್ಷಸನಾದ ಸೋಮಕನು 
ವೇದಗಳನ್ನು ಅಪಹರಿಸಲು ವಿಷ್ಣುವು ಮತ್ಸ್ಯಾವತಾರ ಹೊಂದಿ ಆ ರಕ್ಕಸನನ್ನು ಕೊಂದು ವೇದವನ್ನುದ್ದರಿಸಿದನು.! 


ಮೀನಿನ ಬಗೆಯ ಮತ್ತೊಂದು ಪುರಾಣ ಹೀಗಿದೆ - ವೈವಸ್ವತ ಮನುವು ತಪಸ್ಸು ಮಾಡುತ್ತಿರುವಾಗ ಒಂದು ಮೀನು, ದೊಡ್ಡ 
ಮೀನುಗಳಿಂದ ತನ್ನನ್ನು ರಕ್ಷಿಸಬೇಕೆನ್ನಲು ಆ ಮೀನು ದಿನ ದಿನವೂ ಬೆಳೆಯುತ್ತಾ ಬರಲು ಆತನು ಅದನ್ನು ಕಮಂಡಲದಲ್ಲಿ 
ಸಳವ Hare hen ne ಬರಲು ಆತನು ಅದನ್ನು ಕಮಂಡಲುಮಾಂದ ತೆಗೆದು ಬಾವಿಯಲ್ಲಿ abc. ಮುಂದೆ ded ಪ್ರವ 


ಮೀನುಗಾರಿಕೆಯ ಚರಿತ್ರ ಹುಡುಕುವುದು ತುಂಬಾ ಕಠಿಣ. ಮಾನವನ ಆಹಾರ ಅನ್ವೇಷಣೆಗಳಲ್ಲಿ ಕಂಡುಕೊಂಡ ವಿಧಾನವೆಂದು ಹೇಳಿದರೂ 
ಜಾತಿ ಸಮುದಾಯಗಳಿಗೆ ವೃತ್ತಿಯಾಗಿ ನೆಲೆಯೂರಿದ ಬಗೆ ವಿಸ್ಮಯಕರವಾದುದು. 


74: 


Bec SE 


ಮೌರ್ಯರ ಕಾಲಕ್ಕೆ ಮೀನುಗಾರಿಕೆ ಅವ್ಕಾಹತವಾಗಿ ಮುಂದುವರೆದಿತ್ತು. ಈ ಹಿಂಸೆಯನ್ನು ತಪ್ಪಿಸಲು ಅಶೋಕ ನಾನಾ ಪ್ರಯತ ಗಳನು 
ಮಾಡಿದ್ದಾನೆ. ಅವನ ಕಂಧಾಹಾರ್‌ ಶಾಸನವು ಬೇಡರು (ಬೇಟೆಗಾರರು) ಹಾಗೂ ಬೆಸ್ತರು (ಮೀನುಗಾರರು) ಪ್ರಾಣಿಹತೆಯನ್ನು ಧರ್ಮದ 
ದಾರಿ ಹಿಡಿದರೆಂದು (ಅಶೋಕ ಚಕ್ರವರ್ತಿ) ಹೇಳಿದ್ದಾನೆ. ಇದು ಭಾರತದ ಚರಿತ್ರೆಯಲ್ಲಿ ಬೇಟೆ ಉಲ್ಲೇಖಿತ ಕುರಿತ Pps ಶಾಸನವೆಂದರೆ 
ಅತಿಶಯೋಕ್ತಿಯಾಗಲಾರದು. ಬೇಡರು ಮತ್ತು ಬೆಸ್ತರು ಈ ಕಾಲಕ್ಕೆ ಬೇಟೆ ಮತ್ತು ಮೀನುಗಾರಿಕೆಯನ್ನು ಪ್ರಧಾನ ವೃತ್ತಿಯಾಗಿ ಹೊಂದಿದ ರೆಂದು 
ತಿಳಿಯಬೇಕಾಗುತ್ತದೆ. ಆಳುಪ, ಪಾಂಡ್ಮ ಮೊದಲಾದವರು ಮೀನಿನ ಚಿತ್ರವುಳ್ಳ ನಾಣ್ಮಗಳನ್ನು ಚಾಲಿ ಗೆ ತಂದಿದ್ದರು. : 


ಜನಸಮುದಾಯಗಳು ಇದನ್ನು ಪರಂಪರೆಯಿಂದ ಬಂದ ವೃತ್ತಿಯೆಂದು ಸ್ವೀಕರಿಸಿ ತಲೆಮಾರುಗಳನ್ನೇ ಸವೆಸಿದವು. ವಿಜಯನಗರ ಕಾಲದಲ್ಲಿ 
ಬಾವಿ, ಕೆರೆ ಹಳ್ಳ, ಕೊಳ್ಳ, ನದಿ ಮತ್ತು ಸಮುದ್ರಗಳಲ್ಲಿ ಮೀನುಗಾರಿಕೆಯಿತ್ತು. ಈ ರಾಜ್ಯದಲ್ಲಿ ಕೃಷ್ಣಾ, ತುಂಗಭದ್ರಾ, ಕಾವೇರಿ ನದಿಗಳು ಎಲ್ಲ ಕೂ 
ಪ್ರಾಮುಖ್ಯತೆ ಪಡೆದಿದ್ದವು. ಈ ಕಾಲಘಟ್ಟದ ಮೀನುಗಾರಿಕೆ ಹೇಗಿತ್ತು ? ರಾಜ್ಯಕ್ಕೆ ಆದಾಯ ಅಥವಾ ನಷ್ಟ ತರುವ ವೃತ್ತಿಯಾಗಿತ್ತೇ ಎಂಬ 
ಅನುಮಾನಗಳಿವೆ. ಹೀಗಿದ್ದರೂ ಮೀನು ಬೇಟೆ ಸಾರ್ವತ್ರಿಕವಾಗಿರುವಂತಿಲ್ಲ. ಒಂದು ಜಾತಿ-ವರ್ಗಕ್ಕಷ್ಟೆ ಸೀಮಿತವಾಗಿರುವಂತಿದೆ. ಹಂಪಿಯ 
ಪರಿಸರದ ವಾಸ್ತುಶಿಲ್ಪ, ಕೋಟೆ, ರಕ್ಷಣಾಗೋಡೆ, ದೇವಾಲಯದ ಪ್ರಾಕಾರಗಳಲ್ಲಿ ಮೀನಿನ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇದರ ಉದ್ದೇಶ, 
ಔಚಿತ್ಮವೇನೆಂಬುದು ಸಹಾ ನಿಗೂಢವಾಗಿದೆ. ' 


ಹಂಪಿಯ ವಿರೂಪಾಕ್ಟಸ್ವಾಮಿ ದೇವಾಲಯದಲ್ಲಿ ಅರ್ಜುನನು ನೀರಿನಲ್ಲಿ ಮೀನಿನ ಪ್ರತಿಬಿಂಬ (ಮತ್ಸ್ಯಭೇದ)ವನ್ನು ನೋಡಿ ಮೀನಿಗೆ 
ಗುರಿಯಿಟ್ಟು ಬಾಣ ಬಿಡುತ್ತಿರುವ ಚಿತ್ರವಿದೆ. ಈ ದೇವಾಲಯದ ಮಹಾರಂಗಮಂಟಪದಲ್ಲಿಯೂ ಸಹಾ ಹಂಸ, ಕುದುರೆಗಳಲ್ಲದೆ, ಬೇಟೆಗಾರ್ತಿ 
ಮತ್ತು ಯೋಧರ ಚಿತ್ರಗಳಿವೆ. ಮಹಾನವಮಿ ದಿಬ್ಬದಲ್ಲಿ ಆನೆ, ಸಿಂಹ, ಜಿಂಕೆ, ಕುದುರೆ, ಹಂದಿ, ಗಿಳಿ, ನವಿಲು, ಮೀನು, ಹಂಸ, ಆಮೆ, ಕಪ್ಪೆ 
ಮೊಸಳೆ ಮತ್ತು ಹಲ್ಲಿಗಳ ಶಿಲ್ಪಪಟ್ಟಿಕೆಗಳಿವೆ. 


ವಜಯನಗರ ಕಾಲದ ಮೀನುಗಾರಿಕೆ ಕಡಲತೀರದಲ್ಲಿಯೂ ಇದ್ದಿರಬೇಕು. ಈ ಬಗ್ಗೆ ಖಚಿತ ಆಕರಗಳು ದೊರೆತಿಲ್ಲ (ಭಟ್ಕಳ, 
ಹೊನ್ನಾವರ, ಬಾರಕೂರು, ಮಂಗಳೂರು ಇತರ ರೇವು ಪಟ್ಟಣಗಳು). ಹಂಪೆಯ ಪರಿಸರದ ತುಂಗಭದ್ರಾ ನದಿ ಆಸುಪಾಸಿನಲ್ಲಿ ಮಾತ್ರ 
ಮೀನುಗಾರಿಕೆ ಮತ್ತು ಅಂಬಿಗತನವಿದ್ದ ಬಗ್ಗೆ ಶಾಸನ, ಸಾಹಿತ್ಯ ಹಾಗೂ ವಿದೇಶಿ ಪ್ರವಾಸಿಗರು ತಿಳಿಸಿರುವುದು ಗಮನಾರ್ಹ. ಈ ಹಿನ್ನೆಲೆಯಲ್ಲಿ 
ಕನ್ನಡ ಸಾಹಿತ್ಯ ಮತ್ತು ವಿದೇಶಿ ಯಾತ್ರಿಕರು ತಿಳಿಸಿರುವ ಮೀನು ಬೇಟೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗುವುದು. ಹಾಗೆಯೇ, ಅಂಬಿಗತನದ ಬಗ್ಗೆ 
ಲಭ್ಯವಿರುವ ಶಾಸನ ಮತ್ತು ವಿದೇಶಿ ಯಾತ್ರಿಕರ ಅಭಿಪ್ರಾಯಗಳನ್ನು ವಿಶ್ಲೇಷಿಸಲಾಗುವುದು. 


ಮೀನು ಬೇಟೆ ವಿಜಯನಗರ ಕಾಲದಲ್ಲಿ ಯುದ್ದದಷ್ಟೇ ಸಂಭ್ರಮವನ್ನು ಬಯಸಿತ್ತು. ಇದು ಉಪವೃತ್ತಿಯಾಗಿದ್ದರೂ ಕೆಲವೊಂದು 
ವರ್ಗಗಳಿಗೆ ಜೀವನಾವಶ್ಯಕ ವೃತ್ತಿಯಾಗಿ, ರಾಜ್ಯಕ್ಕೆ ಆದಾಯ ತರುವ ಕಸುಬಾಗಿತ್ತು (ವಿಧಾನ). ವಿದೇಶಿ ವಿದ್ವಾಂಸರು ಹೇಳಿರುವಂತೆ ರಾಜನು 
ಯುದ್ಧಕ್ಕೆ ಹೋಗುವ ಸಿದ್ಧತೆಯಂತೆ ಬೇಟೆಯಲ್ಲಿಯೂ ಅದೇ ರೀತಿ ಸಾಹಸವನ್ನು ಪ್ರದರ್ಶಿಸುತ್ತಿದ್ದನಂತೆ. ಈ ಮೀನುಗಾರಿಕೆಯನ್ನು ನದಿ, ಕೆರೆ, 
ಕಟ್ಟುಗಳಲ್ಲದೆ. ಸಮುದ್ರದಲ್ಲಿ ಮಾಡಿ ಲಾಭಗಳಿಸಿರಬೇಕು. ಈ ಕಾಲದ ವೃತ್ತಿ ಮತ್ತು ಜಾತಿ ನೆಲೆಯಲ್ಲಿ ಸಾಂಸ್ಕೃತಿಕ ಚರಿತ್ರೆಯ ಮರೆಯಾದ 
ಅಧ್ಯಾಯವೊಂದನ್ನು ಆನಾವರಣಗೊಳಿಸಬೇಕಾಗಿದೆ. ಹೀಗಾಗಿ ಮೀನುಗಾರಿಕೆಗೆ ಈ ಕಾಲವು ಹದವಾಗಿದ್ದು ಉತ್ತಮ ಪರಿಸರವನ್ನು ನಿರ್ಮಿಸಿತ್ತು. 
ಬೇಟೆಗಾರರು, ತಳವಾರರು ಇರುವಂತೆ ಅಂಬಿಗರು, ಬೆಸ್ತ ರು ಸಹಾ ಮೀನುಗಾರಿಕೆ ಮತ್ತು ಹರಗೋಲು ನಡೆಸಿ ಜೀವಿಸುತ್ತಿದ್ದರು. ಅಂದು 
ಮೀನುಗಾರರ ಮತ್ತು ಅಂಬಿಗರ ವ್ಯಾಪಾರ ಶ್ರೇಣಿಗಳಿದ್ದವು. 


, ಸಾಹಿತ್ಯ ಆಕರಗಳ ಮೂಲಕ ಮೀನುಗಾರಿಕೆಯನ್ನು ವಿಶ್ಲೇಷಿಸಲಾಗುತ್ತದೆ. ಹರಿಹರನ ಗಿರಿಜಾಕಲ್ಮಾಣ, ರಾಘವಾಂಕನ ಹರಿಶ್ನಂದ್ರಕಾವ್ಯ, 
ಲಕ್ಕಣ್ಣದಂಡೇಶನ ಶಿವತತ್ವ ಚಿಂತಾಮಣಿ, ವಿರೂಪಾಕ್ಟಪಂಡಿತನ ಚೆನ್ನಬಸವಪುರಾಣ, ಮೊದಲಾದ ಕಾವ್ಯಗಳು ಮೀನು ಬೇಟೆ ಬಗ್ಗೆ ಬೆಳಕು 
ಚೆಲ್ಲುತ್ತವೆ. ಬೇಡರು ಮತ್ತು ಬೆಸ್ತರಿಗೆ ಬೇಟೆ ಹಾಗೂ ಮೀನುಗಾರಿಕೆ ಆಹಾರ ಮಾಧ್ಯಮದ ಏಕ್ಕೆಕ ವೃತ್ತಿಯಾಗಿದ್ದಿರಬೇಕು. ಕಾವ್ಯಗಳಲ್ಲಿಯೂ 


ಇವರ ಉಲ್ಲೇಖಗಳಿರುವುದು ಸ್ಪಷ್ಟ. 


ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ರಾಜನನ್ನು ಬೇಟೆಗೆ ಆಹ್ವಾನಿಸುವಾಗ ಕಾಣಿಕೆ ರೂಪದಲ್ಲಿ DOG ಪ್ರಾಣಿಗಳನ್ನು ಕೊಡುತ್ತಾರೆ. 
'ಮೀನಿನ ಗೊಂಚಲು ಸಾರಂಗದ ಮರಿ, ಜಿಂಕೆಯ ತೊಡೆ, ಆನೆಯ ದಂತ, ಚಮರಿ, ಜೇನು, ನವಿಲು ಗರಿ, ಸಿಂಹದ ಉಗುರು, ಹುಲಿಯ ಚರ್ಮ, 
ಹಂದಿಯ ಮರಿ, ಪುನುಗು ಬೆಕ್ಕು' ಇತ್ಯಾದಿ ವಸ್ತುಗಳಿದ್ದವು. 24 ವಿಧದ ಬಲೆಗಳನ್ನು ರಾ 
ಅವುಗಳೆಂದರೆ: 


ಫವಾಂಕ ಹರಿಶ್ಚಂದ್ರ ಕಾವ್ಯದಲ್ಲಿ ತಿಳಿಸಿದ್ದಾನೆ. 


75 


ತಡಿಕೆವಲೆ ತಟ್ಟಿವಲೆ ಹಾಸುವಲೆ ಬೀಸುವಲೆ 

ಕೊಡತಿವಲೆ ಕೋಲುವಲೆ ತಳ್ಳಿವಲೆ ಬಳ್ಳಿವಲೆ 

ತೊಡಕುವಲೆ ಪಾಚುವಲೆ ಗಾಢವಲೆ ಗೂಢವಲೆ 

ಮಡಿಕೆವಲೆ ಮಂದಸಿನವಲೆ ಹೋಜ್‌ಗಳ ಬೇಡವಲೆ (೫-೮) 
ಮೇಲಿನ ಬೇಟೆಯ ಬಲೆಗಳಲ್ಲದೆ, ಗಾಣ, ಕೂಳಿ, ಬಿಲ್ಲು, ಬಾಣ ಇತರೆ ಉಪಕರಣಗಳು ಮತ್ತು ಪ್ರಾಣಿ-ಪಕ್ಸಿಗಳ ಬಗ್ಗೆ ತಿಳಿಸಿದ್ದಾನೆ. ಇರುಗೂಳಿ, 
Brine, ಕಿರುಗೂಳಿ ಇತರ ಕೋಳೆಗಳ ಪರಿಕರಗಳನ್ನು ತಿಳಿಸಿದ್ದಾನೆ. ಅಲ್ಲದೆ, ನದಿ ನೀರಿನಲ್ಲಿ, ಪಾರಂಪರಿಕವಾಗಿ ಬಂದ ಮೀನು ಹಿಡಿಯುವ 
ಬಗೆಗಳನ್ನು ಬೇಡರು ಹಿಡಿದ ಮೀನುಗಳನ್ನು ರಾಘವಾಂಕ ಹೀಗೆ ತಿಳಿಸಿದ್ದಾನೆ (ಹ.ಕ.): 


ಕೋಟುವ ಸೀಗುಡಿ ಗೆಂಡೆ ಕಚ್ಚುಹಣ್ಣಲು ಬಸಿಗ 

ಗೀಟಲು ಬಂಗಡೆ ಹಾವು ಜಳಬಾಳೆ ಕುಡಿಲು!ಕಿ) ಹೆ 

ಗ್ಲಜುಗಣೆ ಮಣಿಗಣ್ಣ ತೂತು ತೆಂಪಲು ಸಿಸಿಲು ಬೊಂಪು ಸವಿಬಾಯಗೊದಳೆ 
ಗಲು sheds ಕಾಗೇಂಡೆಯಯ್ಕಿರೆಗ ದೊಂಡಿಕೆಂ 

ಗು ಹರಳು ಹಾರುವಂ ಹಿರಿಯ ಷಡು ಸಕ್ಕರಿನ 

ನಿಲುಲು ಹಂದೆಗೆ ನಾನೆ ಮೊಗನೆಂಬ ಪರಿಪರಿಯ ಮೀನ್ನಳಂಗುದಿಗೆಯ್ದರು. 


ಇವಿಷ್ಟಲ್ಲದೆ, 8 ವಿಧದ ಬೇಟೆಗಳನ್ನು ತಿಳಿಸುವಾಗ 'ಅಂಟು ಜಲ ಬೇಟೆ'ಯ ಬಗ್ಗೆ ಆಸ 
ಕ್ತಿ ತೋರಿದ್ದಾನೆ. ಇವನಂತೆ ಚೌಡರಸ 
ee ಬೇಡರಹಳ್ಳಿ ಭಿಲ್ಲರ ಸಮೂಹ, ವಿವಿಧ ಬಗೆಯ ಬಲೆಗಳಲ್ಲದೆ, ಬಾಣಗಳನ್ನು ಹೆಸರಿಸಿದ್ದಾನೆ. ಇವರ ಕಾಲಕೆ 
ಲೌಕಿಕತೆಯನ್ನು ಮೆರೆದಿತ್ತು. ಪ್ರಾಯೋಗಿಕವಾಗಿಯೇ ಇವರು ಬಣ್ಣಿಸಿದಂತಿೆ. 


ಮೀನ ತಂದವಗೆ ಬೇಡಿದ ವಸ್ತುಗಳ ಕೊಟ್ಟು 
ne ತಾತ್ವರಿಯದಲಿ ತಾನೊರ್ವ ಹೆಗ್ಗಡತಿಯ ಕೈಯ ಕಳುಹಿದ 


ನಿದೇಶಿಯರ ಬರವಣಿಗೆಗಳಲ್ಲಿ ಮೀನು ಬೇಟೆಯ ಚಿತ್ರಣ : 


ಮೀನುಗಾರಿಕೆ ಬಗ್ಗೆ ಹೇಳಿದಾರೆ 
‘ 2.0. ವಾಸ್ಕೋಡಿಗಾಮಾ 150406 
ಬಣ್ಣಿಸುತ್ತಾನೆ. ಭಾರತೀಯ ಕ : i 2, ಪುನಃ ಭಾರತಕ್ಕೆ ಬಂದಾಗ ಪೋರ್ತುಗಾಲದ ರಾಜನನ್ನು ಸಮುದ, ಒಡೆಯ 
ಅವರು ಅಕ್ಟೋಬರ i cantireise  ನೌಕೆಯೊಂದರಲ್ಲಿನ 100 ಪ್ರಯಾಣಿಕರನ್ನು ನೌಕೆ ಮತ್ತು ನಾವಿಕರನ್ನು ನಾಶವ ಭಷ 
ಸೆರೆಹಿಡಿದು AE) 800 ಜನರ ಕೂಡಲೆ ನಗರದ ಮೇಲೆ ಗುಂಡಿನಮಳೆಗೆರೆದು, ಬಂದರನಲ್ಲಿದ aos es ೭ ಎ 
ಸಣ ನ್ನು ಪಾಶವೀಕ್ರೂರತೆಯಿಂದ ಕೊಂದ. ಇದಕ್ಕೆ ಇನ್ಲೂ ಆಕರಗಳ ನ್ಯು. ಸ ಮೀನುಗಾರರನ್ನು 
“ ಕೊರತೆಯಿದ್ದು ಪರಿಶೀಲನಾರ್ಹವಾಗಿದೆ. 


ಈ ರೀತಿ ಪೋರ್ಚುಗೀಸರ 
ರಿಂದ ತುಂಬಲಾರದ ನಷ್ಟವಾದುದು 

ತಿನ್ನುತ್ತಿರಲಿಲ್ಲ' ಎಂದಿದ್ದಾನೆ. ಸ್ವ ಎಶಾದನೀಯ. ಡೊಮಿಂಗೊ ಪಯಾಸ್‌ 'ಪುರೋಹಿತ ಬ್ರಾಹ್ಮಣರು ಮೀನನು 
ಎ ಕ್ಕಿ 


76 


Boas ಮುಂದುವರೆದು 'ಈ ನಗರದ ಉತ್ತರ ದಿಕ್ಕಿಗೆ ಬಹಳ ನೀರೂಳ್ಳೆ ದೊಡ್ಡ ನದಿಯಿದೆ. ಅದರಲ್ಲಿ ವಿಪುಲ ಮೀನುಗಳಿವೆ.' 
ಆ ಮೀನುಗಳು ಅನಾರೋಗ್ಯಕರವಾಗಿವೆ ಎನ್ನುತಾನೆ.5 ಬಹುಶಃ ಇವನು ಬಂದ ಸಂದರ್ಭದಲ್ಲಿ ನದಿಗೆ ವಿಷವನ್ನು ಚೆಲ್ಲಿದ್ದರೆ ಅಥವಾ 
ತ್ಯಾಜ್ಕವಸ್ತುಗಳಿಂದ ಮಲೀನವಾಗಿದ್ದರೆ ಅವು ತಿನ್ನಲಿಕ್ಕೆ ಯೋಗ್ಮವಾಗಿಲ್ಲದಿರಬಹುದು. os 


ಮೀನು ಬೇಟೆಯ ಸ್ವರೂಪ ಮತ್ತು ವಿಧಾನ : 


ಬೇಟೆಗಾರ ಮೀನನ್ನು ಹಿಡಿಯಲು ತನ್ನ ಏನೆಲ್ಲಾ ಬುದ್ದಿ ಶಕ್ತಿಯನ್ನು ಪ್ರಯೋಗಿಸಿ ಸಫಲತೆ ಕಂಡುಕೊಳ್ಳುತ್ತಾನೆ. ಅವನು ನೀರಿನಲ್ಲಿ 
ಮೀನಿನ ಸಂಚಲನ, ವಾಸದ ನೆಲೆ, ಆಯಾಕಟ್ಟಿನ ಜಾಗಗಳನ್ನು ಪತ್ತೆ ಹಚ್ಚುವುದು ಕಠಿಣದ ಕೆಲಸ. ಕಣ್ಣಿಗೆ ಕಂಡರೂ ನೀರಿನಲ್ಲಿ ಮೀನನ್ನು 
ಹಿಡಿಯುವುದು ದುಸ್ತರವಾದ ಕೆಲಸ. ಬೇಟೆಗಾರನಿಗೆ ನೀರಿನಲ್ಲಿ ಮೀನು ಹಿಡಿಯುವಾಗ ಪರಿಕರಗಳು ಅಗತ್ಯ. ಮೊದಲು ಈಜು ಬರಬೇಕು. ಗಾಳ, 
ಕೊಳೆ, ಬಲೆಗಳ ಮೂಲಕ ಮೀನನ್ನು ಹಿಡಿಯುವ ಜನಾಂಗವೇ ಇದೆ. ಇದರಲ್ಲಿ ಅವರು ಪರಿಣಿತರೆಂಬುದು ಸ್ಪಷ್ಟ. 


ಇವರಿಗೆ ಬೇಟೆಯಾಡುವಾಗ ಇನ್ನಿತರ ಪರಿಕರಗಳು ಅಗತ್ಯ. ಅವುಗಳ ಸಹಾಯದಿಂದಲೇ ಪ್ರಾಣಿಗಳನ್ನು ಪಳಗಿಸುತ್ತಿದ್ದರು. ತೆಳುವಾದ 
ಬಂಬು, ನುಗ್ಗೆಯ ಕೋಲುಗಳ ಮೂಲಕ ತೆಪ್ಪ ಕಟ್ಟಿ ದಡ ಸೇರುತ್ತಿದ್ದರು. ಹೆಚ್ಚಾಗಿ ಹರಗೋಲುಗಳನ್ನೇ ಮೀನುಗಾರಿಕೆಗೆ ಬಳಸಿಕೊಂಡಿದ್ದರು. 
ವಿಜಯನಗರ ಕಾಲದಲ್ಲಿ ಮೀನುಗಾರಿಕೆಗೆ ಬಲೆ, ಗಾಳ, ಕೂಳೆ ಮೊದಲಾದ ಪರಿಕರಗಳು ಪ್ರಯೋಗಿಸುತ್ತಿದ್ದರು. 


ಬಲೆ : ಜಲಚರಗಳನ್ನು ಬಲೆಗಳಿಂದಲೂ ಬೇಟೆಯಾಡುತ್ತಾರೆ. ಬಲೆ ಅರ್ಧಚಂದ್ರಾಕಾರವಾಗಿರುತ್ತದೆ. ಈ ಬಲೆಗಳು ಮೊಲ, ಮೀನು 
ಮೊದಲಾವವುಗಳಿಗೆ ಮೃತ್ಮುಪಾಷವೆನಿಸಿವೆ. ಮೀನಿನ ಬಲೆಗಳು ವಿಶೇಷವಾಗಿ 2-3 ರೀತಿಗಳಲ್ಲಿವೆ. ದೊಡ್ಡ ಬಲೆಗೆ ಎರಡು ಗಳಗಳನ್ನು ಕಟ್ಟಿ 
ಇಬ್ಬರು ವ್ಯಕ್ತಿಗಳು ನೀರಿನಲ್ಲಿ ಎಳೆಯುವಾಗ, ಕೆಲವು ಬೇಟೆಗಾರರು ನೀರಿನಲ್ಲಿ ಸೋವುತ್ತಾ ಬಂದು ಬಲೆಯನ್ನು ಎತ್ತಿ ದಡಕ್ಕೆ ತಂದು ಮೀನನ್ನು 
ಹೊರತೆಗೆದು ರಾಶಿಹಾಕುತ್ತಾರೆ. ಮತ್ತೊಂದು ಸಣ್ಣ ಅಥವಾ ಕೊಂಡ್ಹಬಲೆ. ಚಿಕ್ಕ-ದೊಡ್ಡ ಮೀನುಗಳನ್ನು ಸುಲಭವಾಗಿ ಹಿಡಿಯುವ ಬಲೆ. ಇದು 
3 ಅಡಿ ಅಗಲವಿದ್ದು, ಸುಮಾರು ಮೀಟರುಗಳವರೆಗೆ ಉದ್ದವಿರುತ್ತದೆ. 


ಗಾಳ: ಸಮುದ್ರ, ಕಾಲುವೆ, ನದಿ, ಬಾವಿ, ಕೆರೆ ಕಟ್ಟೆಗಳಲ್ಲಿ ಉಪಾಯದಿಂದ ಗಾಳವನ್ನು ಹಾಕಿ ಮೀನಿಡಿಯುತ್ತಾ ರೆ (ಈ ಹಿಂದೆ ಹರಿಶ್ನಂದ್ರ 
ಕಾವ್ಯದಲ್ಲಿ ರಾಘವಾಂಕ ತಿಳಿಸಿದ ಗಾಳಗಳ ಉಲ್ಲೇಖವಿದೆ). ಉದ್ದವಾದ ಕೋಲಿಗೆ ದಾರಕಟ್ಟಿ ಆ ದಾರದ ತುದಿಗೆ ಚೂಪಾದ ತಂತಿ ರೂಪದ 
ಗಾಳವನ್ನು ಕಟ್ಟಿ ಅದಕ್ಕೆ ಎರೆಹುಳುವನ್ನು ಏರಿಸಿ ನೀರಿನಲ್ಲಿ ಬಿಡುತ್ತಾರೆ. ಮೀನು ಆ ಹುಳುವನ್ನು ನುಂಗಿದಾಗ ಸಿಕ್ಕಿಕೊಳ್ಳುತ್ತದೆ. ಆಗ ಮೇಲಕ್ಕೆತ್ತಿ 
ಮೀನನ್ನು ಪಡೆಯುತ್ತಾರೆ. ಇದು ಅನಾಯಸವಾದ ಬೇಟೆ ವಿಧಾನವಾಗಿದೆ. 


ಕೂಳಿ: ತೆಂಗಿನಗರಿಯ ಕಡ್ಡಿ ಅಥವಾ ತೆಳುವಾದ ಕೋಲಿನ ಕಡ್ಡಿಗಳಿಂದ ಈ ಕೂಳೆಯನ್ನು ತಯಾರಿಸುತ್ತಾರೆ. ಇದನ್ನು ಹರಿಯುವ ನೀರಿಗೆ 
ಅಡ್ಡಲಾಗಿಟ್ಟು ಅದರ ಮೇಲೆ ಭಾರವಾದ ವಸ್ತುವನ್ನಿಟ್ಟಿರುತ್ತಾರೆ. ಕೂಳೆಯಲ್ಲಿ ನೀರು ಸರಾಗವಾಗಿ ಹೊರಗಡೆ ಹೋಗುವಾಗ ಜೊತೆಗೆ ಬಂದ 
ಮೀನು ಅದರಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ಹೊರಗಡೆ ಹೋಗಲು ಅವಕಾಶವಿರುವುದಿಲ್ಲ. ಹೆಚ್ಚಾಗಿ ಕಾಲುವೆ, ಕೆರೆ, ತೂಬುಗಳಿಗೆ ಇದನ್ನು 
ಹಾಕುತ್ತಾರೆ. 


ರಾಘವಾಂಕನು ಹರಿಶ್ಚಂದ್ರ ಕಾವ್ಯದಲ್ಲಿ ಇಂಗೂಳಿ, ಹೆಗ್ಗೂಳಿ, ಕಿರುಗೂಳಿ ಎಂಬುಗಳನ್ನು ತಿಳಿಸಿರುವನು. ಜಾಲಗಳಿಂದ ಉದ್ದ ದಾರ ಬಿಗಿದ 
ಇಲುಕಂಬಿನಿಂದ ಸೊಗಡು ಗೂಳುಗಳಿಂದ (ಮೀನು ಹಿಡಿಯುವ ವಾಸನೆಯುಳ್ಳ ಬುಟ್ಟಿ), ಮದ್ದುಗಳನ್ನು ಮಸಕದಿಂದ (ಆಹಾರದಲ್ಲಿ ವಿಷ 
ಬೆರೆಸುವುದು) ನದಿ, ಕಾಲುವೆ, ಬಾವಿಗಳಲ್ಲಿ ಮೀನನ್ನು ಸುಲಭವಾಗಿ ಓಡಿಯಬಹುದಾಗಿದೆ. ರಸಾಯನಿಕ ವಸ್ತು, ವಿಷಪೂರಿತ ದ್ರವ, 
ಅನಿಲಾಂಶಗಳನ್ನು ನೀರಿನಲ್ಲಿ ಕಲಿಸಿದರೆ ಮೀನುಗಳು ತಲ್ಲಣಗೊಂಡು ಗಲಿಬಿಲಿ ಎದ್ದು ಸಾಯುತ್ತವೆ ಇಲ್ಲವೆ ಬೇಟೆಗಾರನ ಬಲೆಗೆ ವಶವಾಗುತ್ತವೆ. 


ಮೀನಿನ ವಿಧಗಳು : 


ಸ ಮು 
ಸಾಹಿತ ಕೃತಿಗಳಲ್ಲಿ ತಿಳಿಸಿರುವಂತೆ, ವಿಜಯನಗರ ಕಾಲದಲ್ಲಿ ಬಾಳ, 283.5, ಮೊಟ್ಟು, ಉಸಗತಕ್ಕಡಿ, ನೆತ್ತಿ ಮೇಲೆ ಕಣ್ಣಿರುವ ಮೀ 


ಬುರ್ದೆಮೊಟ್ಟು, Wed, ಬಿಳಸೆ, ಹೊಟ್ಟುಟ್ಟೆ ಬುಡ್ಡುಗ, ಹಾವು ಮೀನು, ಉಲುಸೆ ಇತರ ತಳಿಗಳ ಮೀನುಗಳಿದ್ದವು. 


ಮೀನುಗಾರಿಕೆಯ ಪರವಾನಿಗೆ : 


ರಾಜಪ್ರಭುತ್ವದಲ್ಲಿ ಮೀನುಗಾರಿಕೆಗೆ ಅಷ್ಟು ಬೇಡಿಕೆ ಇದ್ದಂತಿರಲಿಲ್ಲ. ಆರಂಭದಲ್ಲಿ ಆ 
ಹೆಚ್ಚಾದಂತೆ ಮತ್ತು ದೇಶಿಯರಲ್ಲಿ ಆಹಾರ ಬದಲಾವಣೆಯಾದಂತೆ ಮೀನುಗಾರಿಕೆ ಅಭಿವೃದ್ಧಿ 
ಮೀನುಗಾರರ ಮುಖಂಡರಿಗೆ ಇಂತಿಷ್ಟು ಕೆರೆ, ಸಮುದ್ರದಲ್ಲಿ ಮೀನು ಬೇಟೆಯಾಡಬೇಕೆಂದು ಪರ 


ಹಾರಕಷ್ಟೆ ಸೀಮಿತವಾಗಿತ್ತು. ವಿದೇಶಿಯರ ಸಂಖ್ಯೆ 
ಗೊಂಡಿರಬೇಕು. ಹಿಂದಿನ ಕಾಲದಲ್ಲಿ ಆಳೆರಸನು 
ವಾನಿಗೆ ಕೊಡುತ್ತಿದ್ದರಬೇಕು. ಇಂದು ಹರಾಜಿನ 


77 


ಮೂಲಕ ನಡೆಯುತದೆ. ಇಂದು ಇದರ ಸರ್ಕಾರದ ಪರವಾನಿಗೆ ಅಗತ್ಯ. ಮೀನುಗಾರರಿಗೆ ಅಪಾಯ ಸಂಭವಿಸಿದಾಗ ಪರಿಹಾರ ಕ್ರಮಗಳನ್ನು 


ಕೈಗೊಂಡಂತಿಲ್ಲ. 
ರಾಜನಿಗೆ ಇಂತಿಷ್ಟು ನಿಗದಿತ ತೆರಿಗೆ ನೀಡಬೇಕಿತ್ತು. ಇಂದಿನ ಕಮಲಾಪುರ ಕೆರೆಯಲ್ಲಿಯೂ ಹಿಂದೆ ಮೀನಿನ ಬೇಟೆ ನಡೆಯುತ್ತಿತ್ತು. 


ಮೀನುಗಾರಿಕೆ ಲಾಭದಾಯಕ ಉದ್ಯಮವೇ ? 

ಮೀನು ಸಾಕಾಣಿಕೆಯಿಂದ ಇಂದು ಅಪಾರ ಹಣಗಳಿಸುವವರಿದ್ದಾರೆ. ಇದಕ್ಕೆ ಹೋಲಿಸಿಕೊಂಡರೆ ಹಿಂದೆ ಇಂಥ ವ್ಯವಸ್ಥೆ ನಿರ್ಮಾಣವಾಗಿತ್ತೆ? 
ಎಂಬ ಅನುಮಾನವಿದೆ. ಈ ಉಲ್ಲೇಖಗಳನ್ನು ವಿದೇಶಿ ಯಾತ್ರಿಕರಿಂದ ತಿಳಿಯಬಹುದು. ವಿಜಯನಗರಕಾಲದಲ್ಲಿ ಬೆಸ್ತ-ಬೇಡ-ಕಬ್ಬಲಿಗನಿಗೆ 
ವೃತ್ಕಾಸ ಇದ್ದಂತಿಲ್ಲ. ಹೀನ ಜಾತಿ-ವೃತ್ತಿಯಿಂದ ಭೇದಭಾವ ತೋರದೆ ಕುಮಾರರಾಮ ಇತರ ಅನೇಕ ಸ್ನೇಹಿತರಂತೆ ಬೆಸ್ತರ 'ಮೀನುಗಳಪ್ಪ'ನನ್ನು 
ಸ್ನೇಹಿತನಾಗಿ ಪಡೆದಿದ್ದ. ಇವರೆಲ್ಲರು ಮೀನನ್ನು ಹಿಡಿದು ವಾಪಾರ ಮಾಡುತ್ತಿದ್ದರಲ್ಲದೆ, ಹರಗೋಲು (ದೋಣಿ) ಮೂಲಕ ಈ ಸ್ಥಳದಿಂದ 
ಇನ್ನೊಂದು ಸ್ಥಳಕ್ಕೆ ಕಳುಹಿಸುತ್ತಿದ್ದರು. ಅಪಾರ ಲಾಭವನ್ನು ಪಡೆಯುತ್ತಿದ್ದಿರಬೇಕೆಂಬುದು ತಿಳಿದ ಸಂಗತಿ. ಒಳನಾಡಿನ ಮತ್ತು ಹೊರನಾಡಿನ 
ವ್ಯಾಪಾರದಲ್ಲಿ ಕರ್ನಾಟಕ ಪ್ರಮುಖ ಸ್ಥಾನ ಹೊಂದಿತ್ತು. ಈ ಸಾಮ್ರಾಜ್ಯ ಮೂರು ಕಡೆ ಸಮುದ್ರವನ್ನು ಹೊಂದಿದ್ದರಿಂದ ವ್ಯಾಪಾರ-ವಹಿವಾಟಿಗೆ 
68, ಆತಂಕಗಳಿದ್ದಂತಿಲ್ಲ. 


ಅಬ್ದುರ್‌ ರಜಾಕ್‌ ಹೇಳುವಂತೆ: ವಿಜಯನಗರ ಸಾಮ್ರಾಜ್ಯದಲ್ಲಿ 300 ಬಂದರುಗಳಿದ್ದವು, ಹಿಂದೂ ಮಹಾಸಾಗರದ ದ್ವೀಪಗಳು, 
ಮಲಯ, ಬರ್ಮಾ, ಚೈನಾ, ಅರೇಬಿಯಾ, ಪರ್ಷಿಯಾ, ದಕ್ಷಿಣ ಆಫ್ರಿಕಾ ಅಬಿಸೀನಿಯ ಮತ್ತು ಪೋರ್ಚುಗಲ್‌ಗಳೊಡನೆ ವ್ಯಾಪಾರ ಸಂಬಂಧವಿತ್ತು 
ಮತ್ತು ರತ್ನಗಳನ್ನು ರಪ್ತುಮಾಡಿದಂತೆ ಒಣಗಿದ ಮೀನನ್ನು ರಪ್ತುಮಾಡುತ್ತಿದ್ದಿರಬೇಕು ? ವಿಜಯನಗರ ಕಾಲದಲ್ಲಿ ಅಂಕೋಲ, ಮಿರ್ಜಾನ್‌, 
ಹೊನ್ನಾವರ, ಭಟ್ಕಳ, ಬೈಂದೂರು, ಬಾರಕೂರು, ಬಸ್ತೂರು, ಮಂಗಳೂರು ಮತ್ತು hor}, ಮೊದಲಾದ ಪಟ್ಟಣಗಳಲ್ಲಿ ಕೃಷಿ-ಉತ್ಪನ್ನಗಳು 
ವೃದ್ಧಿಗೊಂಡಿದ್ದವು. ಕರಾವಳಿ ತೀರದಲ್ಲಿ ಮೀನುಗಾರಿಕೆ ಅವ್ಮಾಹತವಾಗಿ ನಡೆಯುತ್ತಿತ್ತು. 


ಪಾಯಸ್‌ ಹೇಳುವಂತೆ: ಪಾನ್ನುಪಾರಿ ಬಜಾರಿನಲ್ಲಿ ಪ್ರತಿ ಶುಕ್ರವಾರ ಸಂತೆಯಾಗುತ್ತಿತ್ತು. ಸಂತೆಯಲ್ಲಿ, ಹಂದಿ, ಕೋಳಿ, ಸಮುದ್ರದಿಂದ 
ತಂದ ಒಣಮೀನು, ಇನ್ನು ಇತರ ಈ ದೇಶದ ನನಗೆ ಗೊತ್ತಿಲ್ಲದ ಸಾಮಾನುಗಳನ್ನು ಮಾರುತ್ತಾರೆ ಎಂದಿರುವನು ಎಂದಾಗ ಒಣಮೀನು 


as 


ಅಂಬಿಗ ಮೀನು ಹಡಿ 
ಬೇಸಾಯವಲ ದೆ weer ಸ ಸದು ಮೂಲ ವೃತ್ತಿಗಳಲ್ಲಿಲ್ಲ. ವರ್ಣಸಂಕರವಾದಂತೆ ವೃತ್ತಿಸಂಕರವಾದಂತಾಗಿದೆ. ಇವರು 
ಕಟ್ಟಿನ ಒಯ ಕೆಲಸ ಮಾಡುತ್ತಿದ್ದರು. ಕೆರೆಯಿಂದ ಭೂಮಿಗೆ ನೀರು ಬಿಡುವ ನೀರಗಂಟೆಯ ಕರ್ತವ್ಯವನ್ನು 
a 


a 


78 


ನಾನೂ ಸಂ ಈ ಇದಾ ಅವಾ ಎದಿ 


ಬೆಸ್ತರ ಮೂಲದ ಬಗ್ಗೆ ಅನೇಕ ಕತೆಗಳಿವೆ. ವರುಣ ಮತ್ತು ಸಪ್ಪಯಪಷಿ ಸನ್ಮಾಸ ಸಮಾರಂಭದಲ್ಲಿ ಭಾಗವಹಿಸಿದ್ದರೆಂಬ ದಂತ ಕತೆಗಳಿವೆ. 
ಇವರು ಈಶ್ವರ, ಭೂಮಿ, ಪ್ರಾಣಿ, ಗಂಗೆಯನ್ನು ಪೂಜಿಸುತ್ತಿದ್ದು ಸುಪರ್ಣರಾಜ, ಗುರಾಹಾಜ ಮತು, ಸುತ ಎಂಬ 32 ಆಯುಧಗಳಿದ್ದವು 
ಇವರಿಗೆ ಸೂತ ಕುಲದವರೆಂದು ಹೆಸರಿದೆ. ಸೂತಕುಲದವರು ತಿಳಿಸುವಂತೆ - ದೋಣಿಯಲ್ಲಿ ವರುಣ ನ ಗಂಗಾ ಬಂದರಂತೆ. ಮುತು 
ಕತೆ ಸತ್ಯವತಿಗೆ ಸಂಬಂಧಿಸಿದ್ದು. ತಳವರ್ಗದ ಅಂಬಿಗನ ಮಗಳು ಈ ಸತ್ಯವತಿ. ಇವಳು ಭೀಷ್ಮನ ಚಿಕ್ಕಮ್ಮ. ಗಂಗೇಯನ ಹೆಂಡತಿ. ಇವರಲ್ಲಿ 
ದುಷ್ಕಂತನು ನಿಷಾದ, ಪಾರಸವ ದೇಶ ಅಥವಾ ಮಾರ್ಗಶೈಲಿ ಇತ್ತು. ಮನು ತಿಳಿಸುವಂತೆ: ದುಷ್ಕಂತನು ಕ್ಟತ್ರಿಯನ ಮಗ, ತಾಯಿ ಬ್ರಾಹ £9 
ವಂಶದವಳು, ನಿಷಾದ ಮೀನುಗಾರಿಕೆ, ಪ್ರಾಣಿಗಳ ವಧೆ ಮಾಡಿ ಜೀವಿಸುತ್ತಿದ್ದನು. ಬ್ರಾಹ್ಮಣರಂತೆ ಶೂದ್ರ ತಾಯಿಯವರು ಇದ್ದರು. ದೇಶ ಸಹ 
ಮಾರ್ಗದ ಎಲ್ಲ ಲಕ್ಷಣಗಳು ಇವರಲ್ಲಿದ್ದವು. ಅಂಬಿಗರು ನಿಷಾದನ ಮಕ್ಕಳೆಂದು, ಶ್ರೇಷ್ಠಕುಲವೆಂದು ಖ್ಯಾತವಾಗಿರುವುದು ಸ್ಪಷ್ಟ. ಪ್ರಾಚೀನ 
ಕಾಲದಿಂದಲೂ ಗಂಗಾ ದೇವಿಯನ್ನು ಆರಾಧಿಸುತ್ತಾರೆ. ಕುಮಾರರಾಮನನ್ನು ಅಂಬಿಗ (ಬೇಡ)ರು ಮನೆದೇವರಾಗಿ ಪೂಜಿಸುವರು. 


ಬೇಸ್ತರಲ್ಲಿ ಎರಡು ಪಂಗಡಗಳಿವೆ: ತೆಲುಗು ಬೆಸ್ತರು ಮತ್ತು ಕನ್ನಡ ಬೆಸ್ತರು. ಹಿಂದೂಧರ್ಮದ ವ್ಯಾಪ್ತಿಯಲ್ಲಿ ಬರುವ ಬೆಸ್ತರು ಶೈವ 
ಮತ್ತು ವೈಷ್ಣವ ಪಂತಗಳೊಂದಿಗೆ ಬೆರೆತಿರುವರು. ಇತ್ತೀಚೆಗೆ ಇವರಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಲ್ಲದೆ ಸಡಿಲಿಕೆ ಉಂಟಾಗಿದೆ. ಬೆಸ್ತರು ರಾಜಕೀಯ 
ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿಲ್ಲ.  ಜಾನಪದೀಯವಾಗಿಯಾದರೂ ದಾಖಲಿಸುವ ಔಚಿತ್ಮವಿದೆ. ಇವರ ರೂಢಿ ಮತ್ತು 
ಸಂಪ್ರದಾಯಗಳು ತುಂಬಾ ಮಹತ್ವವಾದವುಗಳು. ಇವರಲ್ಲಿ 


ತೊರೆ ಬೆಸ್ತರು - ಸುಣ್ಣದ ಭಟ್ಟಿ 
ತೆಲುಗು ಬೆಸ್ತರು - ರಾಜರಿಗೆ ಕೊಡೆ, ಛಾಮರ 
ಸರಾಯಿ ಬೆಸ್ತರು - ಅರಿಶಿನ ಬೆಸ್ತರು ಬೀಸುತ್ತಿದ್ದರು 


ಎಂಬ ಬೆಡಗು ಮತ್ತು ಕುಲಾಚಾರಗಳಿದ್ದವು.' ಕೌಂಡಿನ್ನ ಮತ್ತು ಕಷ್ಕಾಪ ಗೋತ್ರದವರಿದ್ದರು. ಇವರಲ್ಲಿ ಬಾಲ್ಕವಿವಾಹ, ವಿಧವೆ ವಿವಾಹ, 
ದೇವದಾಸಿ ಪದ್ಧತಿಗಳಿದ್ದವು. ಬೆಸ್ತರು ತಮ್ಮ ಕುಲದ ಮುಕ್ಕಸ್ತರಿಗೆ 18 ಪಣ ಕೊಡಬೇಕಿತ್ತು. ಬೆಸ್ತ ರದೇ ಆದ ಪ್ರತ್ಕೇಕ ವ್ಯಾಪಾರ ಶ್ರೇಣಿ 
ಇತ್ತು. ಇವರ ಸಂಪ್ರದಾಯಗಳು ವಿಚಿತ್ರವಾಗಿದ್ದವು. 


DO ಮತ್ತು ನಿಷೇಧ : 


ಮಹಾನವಮಿ ದಿನ ಮೀನು ಗಾರರು ಬಲೆ, ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಫಾಲ್ಗುಣ ಮತ್ತು ಚೈತ್ರಮಾಸಗಳಲ್ಲಿ ಮೀನುಗಳು 
ಮೊಟ್ಟೆ ಓಡುವುದರಿಂದ (ಗರ್ಭದಾರಣೆ) ಮೀನನ್ನು ಬೇಟೆಯಾಡುವುದು ನಿಷೇಧವಿರುತ್ತದೆ. 


ಬೆಸ್ತರು ಮೂಲತಃ ಮೀನುಗಾರರು. ಇವರು ಬೀಸುವ ಬಲೆ, ಮೂಲ ಬಲೆ, ಬಿಡುವ ಬಲೆ, ಸೀಗಡೆ ಬಲೆ, ಇರ ಬಲೆಗಳನ್ನು ನೀರಿನಮಟ್ಟ, 

ಕಾಲಕ್ಕೆ ತಕ್ಕಂತೆ ತಾವು ರೂಢಿಸಿಕೊಂಡು ಬಂದಿರುವ ಧಾರ್ಮಿಕ ಪದ್ದತಿ ಮತ್ತು ರೂಢಿ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಐಕ್ಕತೆ ಮತ್ತು 

ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತಾರೆಂಬುದು ಗಮನಾರ್ಹ ಸಂಗತಿ. ತಮ್ಮ ಪೂರ್ವಜರ ಆರಾಧನೆ (ವೃತ್ತಿ) ಮೂಲಕ ಇವರು ನದಿ, ಬೆಟ್ಟ, 
ಮರಗಳಿಗೆ ಮತ್ತು ಸಾಂಕೇತಿಕವಾಗಿ ಹರಗೋಲು, ಮೀನುಗಳಿಗೆ ಪೂಜಿಸುವ ಸಂಪ್ರದಾಯದಲ್ಲಿ ವಿನೂತನ ಮಾರ್ಪಾಟುಗಳಾಗಿವೆ. 


ಅಂಬಿಗತನ : 


_ 'ಅಂಬಿಗ' ಎನ್ನುವುದು ಕರ್ನಾಟಕದಲ್ಲಿರುವ ಒಂದು ಜಾತಿಯ ಸಮುದಾಯ. ಇವರಿಗೆ ಗಂಗ ಮಕ್ಕಳು, ಕಬ್ಬೇರ, ಗಂಗಮತಸ್ಥ, ಬಾರಿಕೇರ, 
ಕೋಳಿ, ಬೆಸ್ತ, ಕಿಳ್ಳೆಕ್ಕಾತ ಮೊದಲಾದ ಹೆಸರುಗಳಿಂದ ಕರೆಯಲಾಗುತ್ತಿದೆ. ಇವರಿಗೆ ಪ್ರಾಚೀನ ಚರಿತ್ರ ಇರುವಂತೆ ಸಾಂಸ್ಕೃತಿಕ ಪರಂಪರೆಯೂ 
ಇದೆ. ಈವರಿಗೆ ವಿಜಯನಗರ ಕಾಲದ ರಾಜಕೀಯ ಚರಿತ್ರೆಯಲ್ಲಿ ಇಂಥ ಕೆಳವರ್ಗದ ಮತ್ತು ವೃತ್ತಿ ಶ್ರೇಣಿಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂತಿಲ್ಲ. 
ಇಂದು ಆನೆಗೊಂದಿ ಸೇತುವೆ ಪೂರ್ಣಗೊಂಡು ಓಡಾಡಲು ಅನುಕೂಲವಾದರೆ, ಇಲ್ಲಿನ ಅಂಬಿಗರು ಬೀದಿಪಾಲಾಗುವುದು ಸ್ಪಷ್ಟ. ಪ್ರಾಚೀನ 
ಕಾಲದಿಂದಲೂ ಅಂಬಿಗರು ದೋಣಿ (ಹರಗೋಲು) ನಡೆಸುತ್ತಿದ್ದು, ಶಾಸನ, ವೀರಗಲ್ಲು ಮತ್ತು ವಿದೇಶಿಯರ ಬರವಣಿಗೆಗಳಲ್ಲಿ 


ದಾಖಲಾಗಿರುವುದನ್ನು ಬೆಳಕಿಗೆ ತರುವ ಪ್ರಯತ್ನ ಮಾಡಲಾಗಿದೆ. 


A= 2 8 

ವಿಜಯನಗರ ಕಾಲದಲ್ಲಿ ಸುಣಗಾರ, ಜಾಲಗಾರ, ಗಂಗಮತಸ್ಥ, ಮಡ್ಲೇರ ಮೊದಲಾದವರು ಅಂಬಿಗ ವೃತ್ತಿಯನ್ನು ಘರಾ 
ಇವರಿಗೆ ಅರಸರು ಪ್ರೋತ್ಸಾಹ ನೀಡಿದ ಉಲ್ಲೇಖಗಳಿವೆ. ಶಾಸನ ಮತ್ತು ವಿದೇಶಿ ಪ್ರವಾಸಿಗರು ಹರಿಗೋಲಿನ ಮೂಲಕ ತಳವಾರ pk 
ಆನೆಗೊಂದಿಗೆ (ವಿಠಲಾಪುರದಿಂದ) ಹೋಗುತ್ತಿರುವ ಚಿತ್ರಣವನ್ನು ದಾಖಲಿಸಿದ್ದಾರೆ (ರಾಬರ್ಟ್‌ ಷೆಲ್‌ : 277). ವಾಲಿಭಂಡಾರ, ಶಬರಿ ಆಶ್ರಮ, 


19 


ಕೇವಟ ಎಂದು ಕರಿಯುವ ಗುಹಾ (ಅಂಬಿಗ ಶ್ರೀರಾಮನ ಸ್ನೇಹಿತ) ಮೊದಲಾದವರು ನೆಲೆಸಿದ್ದ ಸ್ಥಳಗಳ ಬಗ್ಗೆ ಉಲ್ಲೆ ಉಗಳಿವೆ. 12ನೇ 
ಶತಮಾನದ ಅಂಬಿಗರ ಚೌಂಡಯ್ಮನು ಈ ಕುಲಕ್ಕೆ ಸೇರಿದವನೆಂಬುದು ಗಮನಾರ್ಹ. ಆ ಕಾಲದ ಉಳವಿ ಚನ್ನಬಸವೇಶ್ವರರು ಆಪತ್ಕಾಲಕ್ಕೆ 


ಹರಗೋಲು ಸಿಗಲಿಲ್ಲವೆಂದು ಪರಿತಪಿಸಿರುವರು. 

ಇಲ್ಲಿನ ಅಂಬಿಗರು ತಿಳಿಸುವಂತೆ ತುಂಗಭದ್ರೆ ಹಾಗೂ ಕೊಳಗಳಲ್ಲಿ ರಮಣೀಯರು ಜಲಕ್ರೀಡೆಯಾಡುತ್ತಿದ್ದರು. ಮೊಸಳೆ, ಕ್ರೂರ 
ಪ್ರಾಣಿಗಳಲ್ಲದೆ, ಮೀನುಗಳು ವಾಸಿಸುತ್ತಿದ್ದವು. ಹಂಪೆ, ಆನೆಗೊಂದಿ, ಕಂಪ್ಲಿ ಸೇರಿದಂತೆ ತುಂಗಭದ್ರಾ ಆಸುಪಾಸಿನಲ್ಲಿ ಬೆಸ್ತರು ವ್ಯಾಪಕವಾಗಿ 
ನೆಲಸಿದ್ದಾರೆ. ಆನೆಗೊಂದಿ ಸಂಸ್ಥಾನ ಇರುವವರೆಗೆ ನಮಗೆ ಇನಾಂ ಭೂಮಿ, ಬಟ್ಟೆ, ಬೇಟೆ ಪ್ರಾಣಿ ಹಣ ಮತ್ತು ಕುಲಾಚಾರಗಳ ಅಧಿಕಾರವನ್ನು 
ಕೊಟ್ಟಿದ್ದರು. ಸ್ವಾತಂತ್ರ್ಯ ಬಂದಮೇಲೆ ನಮ್ಮನ್ನು ಮಾತನಾಡಿಸುವವರೇ ಇಲ್ಲ ಎನ್ನುವರು.” Ps 


ಪ್ರಾಚೀನ ಕಾಲದಲ್ಲಿ ಎಲ್ಲ ಸಮುದಾಯಗಳು ಬೇಟೆಯ ಮೂಲಕವೇ ವಿಕಾಸ ಹೊಂದಿರುವುದು ಸ್ಪಷ್ಟ. ಇಂಥ ಸಮುದಾಯಗಳು ತಮ 
ತಮ್ಮ ವೃತ್ತಿಗಳಿಗಂಟಿಕೊಂಡು ಕ್ರಮೇಣ ಚಲ್ಲಪಿಲ್ಲಿಯಾಗಿರುವರು. ಇವರಂತೆ ಗಂಗಮತಸ್ತ CBD ಅಂಬಿಗರನ್ನು RES. 
ವಿಶ್ಲೇಷಿಸಲಾಗುವುದು. ಬೆಸ್ತರು ಮೀನು ಬೇಟೆಯಾಡಿದರೆ ಅಂಬಿಗರು ಹರಗೋಲನ್ನು ನಡೆಸುವ ಕಟ್ಟುನಿಟ್ಟಿನ ವೃತ್ತಿಯಲ್ಲಿದ್ದರು. ಆಧುನೀಕತೆಯ 
ಪ್ರಭಾವದಿಂದ ವೃತ್ತಿಯಲ್ಲಿಯೇ ಯಾರೂ ಮುಂದುವರಿದಿಲ್ಲ. ಉಪವ್ಯೃತ್ತಿಯಾಗಿ ಮಾಡಿಕೊಂಡಿದ್ದಾರೆ. '” 


ಹಂಪೆ ಪರಿಸರವು ರಾಮಾಯಣಕ್ಕೆ ಹತ್ತಿರವಾಗಿದ್ದು, ಬೆಸ್ತರ ಪ್ರಸ್ತಾಪವಿದೆ. ಗುಹನನ್ನು ಅಂಬಿಗನೆಂದು, ಬೇಡನೆಂದು ಕರೆಯಲಾಗಿದೆ 
ಮಧ್ಯಕಾಲೀನ ಸಂದರ್ಭದಲ್ಲಿ ಅಂಬಿಗರ ಐಕ್ಕತೆ, ಒಕ್ಕೂಟಗಳು ನಿರ್ಮಾಣಗೊಂಡಿದ್ದವು. ಆಗಿನ ಕಾಲಕ್ಕೆ ಅಂಬಿಗ ವೃತ್ತಿಯು ಅಷ್ಟೇನೂ 

ಲಾಭದಾಯಕವಾಗಿರಲಿಲ್ಲ. ಏಕೆಂದರೆ FS 
>. ರಾಜನು ಇಂತಿಷ್ಟು ಭೂಮಿ, ಇತರ ಸವಲತ್ತುಗಳನ್ನು ಅಂಬಿಗರಿಗೆ ನೀಡಿದ್ದರಿಂದ ಸಾಧು-ಸಂತರ ರಾಜ್ಯದ 


ಒಗ್ಗಿಕೊಂಡಿದ್ದು, ಕ್ರಮೇಣ ದೋಣಿ, ಹರಗೋಲುಗಳನ 
ಆನೆಗೊಂದಿ ಪರಿಸರಕ್ಕೆ ಸೀಮಿತವಾಗಿ ವಿಶ್ಲೇಷಿಸಲಾಗುತ REGO ಜೀವನ ಸಾಗಿಸುತ್ತಿದ್ದರು. ಈ ಕಾಲದ ಅಂಬಗತನವನ್ನು ಹಂಪಿ ಮತ್ತು 
ಸಾಗಿಸುತ್ತಿದ್ದರು. ರಾಜಪ್ರಭುತ್ವದಲ್ಲಿ ತಾರತಮ BE ಈ ಅಂಬಗರು ರಾಜ, ಮಂತ್ರಿ, ಪ್ರತಿನಧಿಗಳನ್ನಲ್ಲದೆ, ಜನಸಾಮಾನ್ಯರನ್ನು ದಡಕ್ಕೆ 
ಶಾಸನ ಕೊಟ್ಟಿರುವರು. ವ್ಯಾಸಬ್ಯಾಸಿ kg Jee ಈ Sais ಕಾರ್ಯ ವೈಖರಿಯನ್ನು ಮೆಚ್ಚಿ ಅರಸರು ಇವರಿಗ ದಾನ 
ಅಂಬಿಗೆ-ನಾನಿನ್ನ ನಂಬಿದೆ ಕೀರ್ತನೆ ರಚಿಸಿದ್ದು ಸಗ ಬ veal soe nda eee Seas 


ಅಡ್ಡಪಟ್ಟಿಗಳನ್ನು ಸಿದ್ದಗೊಳಿಸುತ್ತಾನೆ. ಇವುಗಳನ್ನು ಚರ್ಮದಿಂದ ಆವೃತವಾದವುಗಳು ಎನ್ನಲಾಗಿದೆ. ಬುಟ್ಟಿ ಹರಗೋಲುಗಳು ಇಂದಿಗೂ 
ಪ್ರಚಲಿತದಲ್ಲಿವೆ. 16ನೇ ಶತಮಾನದಲ್ಲಿ ನದಿಗಳ ಮೇಲೆ ಪ್ರಯಾಣಕ್ಕೆ ಬಳಸುತ್ತಿದ್ದರೆಂದು ಪಾಯಸ್‌ ನೆ. ಇವು Seas: 
ದುಂಡಾಗಿದ್ದು ಬಿದಿರು ಸೀಳಿ ಒಂದರೊಳೊಂದು ಹೆಣೆದು ಅದರ ಹೊರಮೈ ಪೂರ್ತಿ ಚರ್ಮದಿಂದ ಆವೃತವಾಗಿರುತದೆ. ಈ ಹರಗೋಲುಗಳೆ 
ಬಗೆಗೆ ಕರ್ನಲ್‌ ಬ್ರಿಗ್ಸ್‌ ಬರೆಯುತ್ತಾ ಒಂದು ಬ್ರಿಟಿಷ್‌ Add ಪಡೆ 1812ರಲ್ಲಿ ಈ ಹರಗೋಲುಗಳಲ್ಲಿ ಫಿರಂಗಿಗಳನ್ನು ವಾಹನಗಳಿಂದ ಇಳಿಸದೆ 
ತುಂಗಭದ್ರಾ ದಾಟಿಸಿತಂತೆ ಎಂದು ತಿಳಿಸಿರುವುದು ಸೊಜಿಗದ ಸಂಗತಿ. ಇಷ್ಟು ಬೃಹತ್‌ ಗಾತ್ರದ ಹರಗೋಲುಗಳಿದ್ದರೆ ಎ ಪ್ರಶ್ನೆ ಕಾಡುತ್ತದೆ. 
ಇಲ್ಲಿ ದೋಣಿಗಳಿಲ್ಲ, ಹರಗೋಲುಗಳು ಹಿಂದಿನಿಂದ ಮಾತ್ರ ಬಳಕೆಯಲ್ಲಿದೆ. A : 


ಯುದ್ದದ ಸಂದರ್ಭದಲ್ಲಿ ಅಂಬಿಗರ ಪಾತ್ರ ಹಿರಿದಾದದು ಎಂದು ವಿದೇಶಿಯರು ಕೊಂಡಾಡಿದ್ದಾರೆ. ವಿಜಯನಗರದ (ದೇವರಾಯ) ಮೇಲೆ 
ದಾಳಿ ಮಾಡಿದ ಗುಲ್ಬರ್ಗದ ಫಿರೋಜಷಾ ಸುಲ್ತಾನನು ಸುಮಾರು 4000 ಸೈನಿಕರು ಅದಕ್ಕಾಗಿಯೇ ಸಿದ್ದಪಡಿಸಲಾಗಿದ್ದ ದೋಣಿ ಮತ್ತು ತೆಪ್ಪಗಳಲ್ಲಿ 
ನದಿಯನ್ನು ದಾಟಿದ್ದರೆಂದು ಹೇಳಲಾಗಿದೆ." ‘ | 


ಮತ್ತೊಬ್ಬ ಪ್ರವಾಸಿ ಆನೆಗೊಂದಿಯಿಂದ ನದಿ ದಾಟಿ ಹಂಪೆಗೆ ಬರುವಾಗ ಹಳೆಯ ಶಿಥಿಲಗೊಂಡ ಸೇತುವೆ ಇತ್ತು. ದೊಡ್ಡ ಗಾತ್ರದ 
ಕಲ್ಲುಬಂಡೆಗಳನ್ನು ಅದಕ್ಕೆ ಹಾಕಿದ್ದರು. ಅಲ್ಲಿಂದ ಹರಿಗೋಲಿನ ಮೂಲಕ ಹೊಳೆದಾಟಿ ಬರಬೇಕಿತ್ತು ಎನ್ನುವುದು ಗಮನಾರ್ಹ. 


ಆನೆಗೊಂದಿಯ ಅಂಬಿಗರಿಗೆ ವಿಜಯನಗರದ ಅರಸರ (ದಾನ) ಕೊಡುಗೆಗಳು : 


ಕ್ರಿ.ಶ. 1556 ಮಾರ್ಚ್‌ 27ರಂದು (1554 ?) ಸದಾಶಿವರಾಯನು ಆನೆಗೊಂದಿಯ ಅಂಬಿಗರ ನಾಗಜೋಗಿ ಮತ್ತು ಬಸವ 
ಜೋಗಿಯವರಿಗೆ ಶಾಸನವನ್ನು ನೀಡಿದ ವಿವರ ಹೀಗಿವೆ: ತುಂಗಭದ್ರಾನದಿಯ ಎರಡು ದಂಡೆಗಳಾದ ಆನೆಗೊಂದಿ ಮತ್ತು ತಳವಾರ ಕಟ್ಟೆಯಲ್ಲಿ 
10 ಹರಗೋಲು, 10 ಮಂದಿ ಅಂಬಿಗರು ನಿರಂತರವಾಗಿ ಕಾರ್ಯನಿರತರಾಗಿದ್ದು, ರಾಜನಿಗೆ ವಿಜ್ಞಾಪನೆ ಮಾಡಿಕೊಂಡಲ್ಲಿ, ರಾಜನು ಇವರಿಗೆ 
ಆನೆಗೊಂದಿಯಲ್ಲಿ 15 ಕೊಳಗ ನೀರು ಭೂಮಿ ತಳವಾರಕೋಟೆಯಲ್ಲಿ 15 ಕೊಳಗ ಒಟ್ಟು 30 ಕೊಳಗ ನೀರು ಭೂಮಿಯನ್ನು ನೀಡಿ ಇದರ 
ಆದಾಯವನ್ನು ಇವರು ಅನುಭವಿಸುತ್ತಾ ಬ್ರಾಹ್ಮಣ, ಸಾಧು, ಸಂತರ ಸೇವೆ ಮಾಡಿಕೊಂಡಿರಬೇಕೆಂದು, ಮಕ್ಕಳು ಮೊಮ್ಮಕ್ಕಳವರಗೂ 
ಅಚಂದ್ರಾರ್ಕೃರವಾಗಿ ಕಟ್ಟೆಮನೆ ಅಧಿಕಾರ-ಕುಲಾಚಾರ ಜವಾಬ್ದಾರಿಯನ್ನು ಕೊಟ್ಟಿ ಬಗ್ಗೆ ಆನೆಗೊಂದಿಯ ಅಂಬಿಗರ ದೊಡ್ಡತಾಯಣ್ಣನಲ್ಲಿರುವ 
ಈ ತಾಮ್ರಶಾಸನದಲ್ಲಿ ಉಲ್ಲೇಖಿತಗೊಂಡಿದೆ.” 


ಇಲ್ಲಿ ಅಂಬಿಗರಿಗೆ ಹರಗೋಲು ನಡೆಸಲು ಅವಕಾಶ ಕೊಟ್ಟು ಜನರಿಗೆ ಪ್ರಯಾಣದಲ್ಲಿ ಸಹಕರಿಸುತ್ತಿದ್ದರು. ಇವರು ಪ್ರತಿಫಲವಾಗಿ 
ಜನರಿಂದ ಹಣವನ್ನು ಅಲ್ಪವಾಗಿ ಪಡೆಯುತ್ತಿದ್ದರು. ರಾಜಮನ್ನಣೆ ಪಡೆದವರಿಂದ ಹಣ ಪಡೆಯುತ್ತಿರಲಿಲ್ಲ. ಏಕೆಂದರೆ ಜನ ಕಲ್ಮಾಣಕ್ಕಾಗಿ ರಾಜನೇ 
ಅಂಬಿಗರಿಗೆ ಭೂದಾನ ಕೊಟ್ಟು, ಕಟ್ಟೆಮನೆ, ಕುಲಾಚಾರಗಳಿಗೆ ಮುಖ್ಯಸ್ಥರನ್ನಾಗಿ ಮಾಡಿರುವುದರಿಂದ ಇವರಿಗೆ ಅತೀ ಹೆಚ್ಚಿನ ಜವಾಬ್ದಾರಿ ಇತ್ತು. 
ಅಂಬಿಗರು ಆನೆಗೊಂದಿ ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲಿದ್ದದ್ದು ಸ್ಪಷ್ಟ. ಕಟ್ಟೆಮನೆ ಅಂದರೆ ಜಾತಿ-ಕುಲಾಚಾರಗಳ ಪಂಚಾಯತಿ ಅಥವಾ 
ಹಿರೇಮನೆ, ಅರಮನೆ-ಗುರುಮನೆಯ ಕೇಂದ್ರಗಳು ಆನೆಗೊಂದಿಯೇ ಆಗಿದ್ದು ಕಟ್ಟೆಮನೆ-ಕುಲಾಚಾರಗಳಿಗೆ ಅಂಬಿಗರ ಮುಖ್ಯಸ್ಥರನ್ನು ನೇಮಿಸಿದ್ದು 
ಸ್ಮರಣೀಯ. 


ದೊಡ್ಡತಾಯಣ್ಣನವರ ಹತ್ತಿರವಿರುವ ಮತ್ತೊಂದು ಶಾಸನದಲ್ಲಿ (ತೆಲುಗು ಭಾಷೆ: ಕ್ರಿ.ಶ. 1721ರಲ್ಲಿ (1729 7) ಆನೆಗೊಂದಿ 
ಸಂಸ್ಥಾನದವರು ಅಂಬಿಗರ ಬರಮ ಮತ್ತು ಬಸವ ಎಂಬುವವರಿಗೆ ನೀಡಿದ ಸನ್ನಿದಿನಲ್ಲಿ ಸಂಸ್ಥಾನದ ಕಾರ್ಯವನ್ನು ದಕ್ಷತೆಯಿಂದ 
_ ಮಾಡುತ್ತಿರುವುದರಿಂದ ಇವರಿಗೆ ತುಂಗಭದ್ರಾ ನದಿಯಲ್ಲಿ 5 ಹರಗೋಲು (ಬುಟ್ಟಿ)ಗಳಿದ್ದು ಅವುಗಳಲ್ಲಿ ಎರಡು ಬುಟ್ಟಿಗಳನ್ನು ಇನಾಂ ಆಗಿ 
ನೀಡಿರುತ್ತ್‌ರೆ.'" ಇವರು ಕಟ್ಟೆಮನೆಗೆ ಸೇರಿದವರಾಗಿದ್ದು ಜಾತಿ ಕಲಹಗಳನ್ನು ನಿವಾರಿಸುವ (ಕುಲ) ಜವಾಬ್ದಾ ರಿಯನ್ನು ಹೊಂದಿದ್ದರು. ಇವರಲ್ಲಿ 
ಸಮಾನತೆ, ಶಾಂತಿ ಕಾಪಾಡಲು ಅರಸರು ಕೈಗೊಂಡ ನಿರ್ಮಾಣ ಪ್ರಶಾಂಸಾರ್ಹವಾದುದು. ಇಲ್ಲಿನ ವಿಶೇಷತೆ ಎಂದರೆ ಪ್ರೋತ್ಸಾಹ ಕೊಟ್ಟವರು 
ವಜಯನಗರ ಮತು, ಆನೆಗೊಂದಿ ಅರಸರಾದರೆ ಇವರು ಆರಾದಿಸುವುದು ಅಥವಾ ಮನೆ ದೇವರು ಕುಮಾರ ರಾಮ. ಇಲ್ಲಿ ಪರಸ್ಪರ 
ನ ಗಿ ಅವರು ಕುಮಾರ ರಾಮನನ್ನು 


ವೈವಿದ್ಯತೆಯನ್ನು ತಾಳಿದಂತಿದ್ದರೂ ಆಶ್ರಿತ ರಾಜನಲ್ಲದೆ ಇತರರನ್ನು ಪೂಜಿಸಬಾರದೆಂಬ ನಿಯಮವಿಲ್ಲ. ಹೀಗಾ 
ಪೂಜಿಸುವರು. 


ಅಂಬಿಗರ ತೆರಿಗೆ : 


ಕೃಸಕ್ಕೆ ಕೊಡಬೇಕಾಗಿರು ಸಂಗತಿ ಬಗ್ಗೆ 'ಕ್ರಿ.ಶ. 1556 


ದ ಇಂತಿಷ್ಟು ಹಣವನ್ನು ರಾಜದ ಬೊ 
ಅಂಬಿಗರು ತಮ್ಮ ವೃತ್ತಿಯಿಂದ ಬಂ 2 5 ಮುಗಾರರು) 300 ಮಂದಿ 


ಮಾರ್ಚ್‌ 12ರ ಒಂದು ಶಾಸನದಲ್ಲಿ:' ಸದಾಶಿವರಾಯನ ಕಾಲದಲ್ಲಿ ಆನೆಗೊಂದಿ ಹೊಳೆಯ 14 ಬೋವರು (ಮೀ 


81 


ಅಂಬಿಗರು ಅಂಬಲಿಯ ಮಹಾಲಿಂಗವೊಡೆಯರಿಗೆ ತಾವು ಹೊಳೆಯಲ್ಲಿ ಬಿಡುವ ಚಿಕ್ಕ ಹರಿಗೋಲು ಒಂದು ಕಾಸು, ದೊಡ್ಡ ಹರಿಗೋಲಿಗೆ ಎರಡು 
ಕಾಸು ಹಣವನು ನೀಡುವುದಾಗಿ ತಿಳಿಸಲಾಗಿದೆ. ಬೋವಿಗರು ಮತ್ತು ಅಂಬಿಗರು ಇಲ್ಲಿ ವ್ಯಾಪಕವಾಗಿ ನೆಲೆಸಿದ್ದು ಸೂರ್ಯಚಂದ್ರರ ಪರ್ಯಂತ 
ನಡೆಸಿಕೊಂಡು EE ಅಂಬಿಗರ ಕುಲದೇವತೆ ಶ್ರೀ ಗಂಗಾದೇವಿಯನ್ನು ಸಾಕ್ಲೀಕರಿಸಲಾಗಿದೆ. ರಾಜ ಇವರಿಗೆ ಭೂದಾನ, ಕತ್ತಿ, ಬಿರುದು, 
ಅಧಿಕಾರಗಳನ್ನು ಕೊಟ್ಟರೆ ಅದಕ್ಕೆ ಪರ್ಯಾಯವಾಗಿ ಅಂಬಿಗರು ದೇವಾಲಯಗಳಿಗೆ ಉದಾರವಾಗಿ ದಾನ ಮಾಡಿದ್ದು ಶ್ಲಾಘನೀಯ ಕಾರ್ಯ. 


ಅಂಬಿಗರ ನೆಲೆ : 

ಅಂಬಿಗರು ತುಂಗಾಭದ್ರಾದ ಎರಡು ದಂಡೆಗಳ ಆಸುಪಾಸಿನಲ್ಲಿ ವಾಸಿಸಿದರೂ, ನಿಖರವಾಗಿ ನೆಲೆಯೂರಿದ ತಾಣದ ಬಗ್ಗೆ ಖಚಿತತೆ ಇಲ್ಲ. 
ನದಿ ದಾಟುವ ಮಾರ್ಗಗಳಲ್ಲಿ ನೆಲೆ ನಿಂತರೂ ಇವರ ವಾಸಸ್ಥಳ ಆನೆಗೊಂದಿ ಪರಿಸರವನ್ನು ಸಂಕೇತಿಸುತ್ತದೆ. ಈಗಿನ ತಳವಾರಘಟ್ಟದ ಸಮೀಪ 
ನೆಲೆಸಿರಬೇಕು. ವಸುಂಧರಾ ಫಿಲಿಯೋಜಾ ಅವರು 'ದಾಸರ ಮಂಟಪ ಎಂದು ಕರೆಯುವ ಪುರಂದರ ಮಂಟಪವು ಹಿಂದೆ ನದಿ ದಾಟಿ ಹೋಗಲು 
ಹರಿಗೋಲ ದಾರಿ ಕಾಯಲು ವೀಕ್ಷಣಾಲಯವಾಗಿದ್ದಿತು' ಎಂದಿರುವರು.'” ನದಿಯುದ್ದಕ್ಕೂ ಸಂಪರ್ಕಮಾರ್ಗಗಳು ಇದ್ದುದರಿಂದ ಸಾಗಾಣಿಕೆಗೆ 
ಯೋಗ್ಯವಾದ ಜಾಗದಲ್ಲಿ ಅಂಬಿಗರು ನೆಲೆಸಿರುತ್ತಾರೆ. ಮೇಲಿನ ಸ್ಥಳವು ಹರಗೋಲು ನಿಲ್ಲುವ ಸ್ಥಳವಾಗಿರಬೇಕೇ ಹೊರತು 
ವೀಕ್ಷಣಾಲಯವಾಗಿರಲಿಕ್ಕಿಲ್ಲ. ಪ್ರಸ್ತುತ ಮಂಟಪವನ್ನು 1930ರಲ್ಲಿ ಕಟ್ಟಿಸಿ ಅದಕ್ಕೆ ಪುರಂದರದಾಸರ ಮಂಟಪ ಎಂದು ನಾಮಕರಣ 
ಮಾಡಿದ್ದರಿಂದ ಮೇಲಿನ ಅಭಿಪ್ರಾಯ ತಾಳುವುದರಲ್ಲಿ ಅನುಮಾನವಿಲ್ಲ. ಇವರೇ ಮುಂದುವರೆದು ತಿಳಿಸುವಂತೆ 'ರಾಮದೇವರ ಗುಡಿಯ ಹಿಂದೆ 
ಎರಡು ದೋಣಿಗಳಿವೆ. ಅವುಗಳಲ್ಲಿ ಒಂದು ರಾಮನ ದೋಣಿ ಇನ್ನೊಂದು ಲಕ್ಷ್ಮಣನ ದೋಣಿ' ಎಂದು ಜನಭಿಪ್ರಾಯವನ್ನು ಸಮರ್ಥಿಸಿದ್ದಾರೆ. '* 
ಇಲ್ಲಿ ಯಾವಾಗಲೂ ನೀರಿರುತ್ತದೆ. ಇವುಗಳ ದಂಡೆ ಮೇಲೆ ಲಿಂಗನಂದಿಯಿದೆ. ಈ ದೋಣಿಗಳ ಹಿಂದೆ 'ಅತೀ ಪುರಾತನ ಶಿವಾಲಯವಿರುವುದರಿಂದ' 
ಅಂಬಿಗರ ಆರಾದ್ಯದೇವತೆ ಅದಾಗಿರಬೇಕು. ಹಂಪಿ ನೋಡಿದ ನಂತರ ಯಾತ್ರಿಕರು ಆನೆಗೊಂದಿಗೆ ಹೊಗುವಾಗ ರಾಮಚಂದ್ರ (ಚಕ್ರತೀರ್ಥ) 
ದೇವಾಲಯದ ಬಳಿ ಇರುವ ಪುರಂದರ ಮಂಟಪದಿಂದ ಹೋಗುತ್ತಿದ್ದಿರಬೇಕು. ನದಿಯಲ್ಲಿ ಇಳಿಮುಖ ಸಾರಿಗೆಗೆ ಅನುಕೂಲವಾಗಿರುವುದರಿಂದ 
ಆಯಾಸವಿಲ್ಲದೆ ಹರಗೋಲನ್ನು ಹತ್ತಿ ಕೆಳಗಿನ ದಡ ತಲುಪಬಹುದು. 


ಹಂಪಿಯ ಎಲ್ಲಾ ದೇವಾಲಯಗಳನ್ನು ನೊಡಿಕೊಂಡು ಉತ್ತರಕ್ಕೆ ನದಿ ತೀರದಲ್ಲಿರುವ ಆನೆಗೊಂದಿ ಮಹಾದ್ವಾರ ಕಾಣುತ್ತದೆ. ಇದು 
ಅಂಬಿಗರ ನೆಲಸುತಾಣ ಎಂಬುದಕ್ಕೆ ಅಂಬಿಗರ ವೀರಗಲ್ಲುಗಳೆರಡು ಕೋಟೆಯ ಪ್ರವೇಶದ್ವಾರದಲ್ಲಿ ಪಶ್ಚಿಮಕ್ಕೆ ಮುಖಮಾಡಿ ನಿಂತಿರುವುದನ್ನು 
ಗಮನಿಸಬಹುದು. ಇವುಗಳ ಬಗ್ಗೆ ಆರ್‌. ಶೇಷಶಾಸ್ತ್ರಿಯವರು 'ಜನರನ್ನು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಿಸುವಲ್ಲಿ ತಮ್ಮ 
ಸಾಹಸವನ್ನು ತೋರಿಸಿ, ನೀರಿನಲ್ಲಿ ಮಡಿದಿರಬಹುದಾದ ವೀರರ ಎರಡು ವೀರಗಲ್ಲುಗಳು ದೊರೆಯುತ್ತವೆ. ಆದರೆ ಅವುಗಳ ಮೇಲೆ ಶಾಸನ 


FT ಎಂಬುದಾಗಿ ಕರೆಯುತ್ತಾರೆ. ನಿಂತ ಇಬ್ಬರು ವೀರರು ತೆಮ್ಮ ಹುಟ್ಟುಗಳನ್ನು ಕೈಯಲ್ಲಿ ಹಿಡಿದಿರುವಂತೆ ಶಿಲ್ಪದ ವಿವರಗಳನ್ನು 
ಬಿಡಿಸಲಾಗಿದೆ. ಈ ರೀತಿಯ ವೀರಗಲ್ಲುಗಳು ಅಪರೂಪವೆಂದು ಹೇಳಬಹುದು.!'* ಈ ವಿವರಕ್ಕೆ ಪೂರಕವಾಗಿ ಡೊಮಿಂಗೋ ಪಾಯಸ್‌ನು 
ae ನದಿ ತೀರದಲ್ಲಿ ಹರಿಗೋಲು ಹಾಕುತ್ತಿದ್ದರಲ್ಲದೆ, ಹಂಪೆ ಮತ್ತು ಆನೆಗೊಂದಿಗಳಿಗೆ ಪರಸ್ಪರ ಸಂಪರ್ಕ ಕಲ್ಪಿಸುತ್ತಿದ್ದರೆಂಬುದನ್ನು 

ಸಿದ್ದಾನೆ. : 


ಜೀವ ವ 

fe age, als: ಸಹ. ಇಂದು ಆನೆಗೊಂದಿಯ ತೂಗು ಸೇತುವೆ ಮುಗಿದರೆ ಅಂಬಿಗರಿಗೆ ವೃತ್ತಿಯಿಂದ ನಿವೃತ್ತಿ ಶಾಶ್ವತ. 

ಸಲ eee ಪ್ರತೀಕವಾಗಿರುವ ಹರಗೋಲು ಆಧುನಿಕ ಸಂಪರ್ಕ ಸಾಧನಗಳ ಹಿನ್ನೆಲೆಯಲ್ಲಿ ಮರೆಯಾಗುವ ದಿನಗಳು ದೊರ mo. 
ಅ ಮನೆಗಳಲ್ಲದೆ, ಹರಗೋಲುಗಳನ್ನೇ ನಂಬದ ಅಂಬಿಗರಿಗೆ ಭವಿಷ್ಕದ ದಿನಗಳು ಕರಾಳವಾಗಿವೆ. : 


pe cay ಸ್ಯ ಮಾಧ್ಯಮವಾಗಿ ಮತ್ತು ವಾಣಿಜ್ಯ ವೃತ್ತಿಯಾಗಿ ವೃದ್ಧಿಯಾಗಿತ್ತು. ಅದೇ ರೀತಿ ಅಂಬಿಗತನ 

ಗ kl: ಕಷ್ಟ. ಎಂಥವರನ್ನು ಭೇದ-ಭಾವಗಳಿಲ್ಲದೆ ದಡದಿಂದ ದಡಕ್ಕೆ ತಲುಪಿಸುವ ಕೆಲಸವನ್ನು ಅಂಬಿಗರು 

ಸ MR Nas ್ಲಣಿಯಿದ್ದು ವಿಜಯನಗರ ಅವಧಿಯಲ್ಲಿ ರಾಜರಿಂದ ಪೋಷಣೆಗೊಂಡು ಅನೇಕ ಕಟ್ಟು-ನಿಟ್ಟಿನ ಮತ್ತು 
ಬನ್ನು ನಡೆಸಿದ್ದು ಮಹತ್ವವಾದುದು. ಇಂಥಾ ಅನೇಕ ಸಂಗತಿಗಳು ಈ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲುತ್ತವೆ. 


82 


Mn 


ಮೂ 


ಕೃತಜ್ಞತೆ : 


— 
. 


oo IND A PF WY ND 


ಪ್ರಭಂದ ಸಿದ್ಧತೆಯಲ್ಲಿ ನೆರವಾದ ಕೆಳದಿ ಗುಂಡಾಜೋಯಿಸ್‌, ಕೆ.ಜಿ. ವಸಂತ ಮಾಧವ ಮತ್ತು ಟಿ. ಮಂಜುನಾಥ ಅವರಿಗೆ ಕೃತಜ್ಞತೆಗಳು. 
ಟಿಪ್ಪಣಿಗಳು 

ಪುರಾಣ ಭಾರತಕೋಶ, ಪು. 452. 

ಆರ್‌.ಎಸ್‌. ಶರ್ಮ, ಪ್ರಾಚೀನ ಭಾರತ, 137. 


ಕೆ.ಎಸ್‌. ಶಿವಣ್ಣ (ಸಂ.), ಕರ್ನಾಟಕ ಚರಿತ್ರೆ, ಸಂ. 3, ಪು. 362. 


. ಮರೆತು ಹೋದ ಮಹಾಸಾಮ್ರಾಜ್ಯ ವಿಜಯನಗರ, ಪು. 126. 


ಅದೇ, ಪು. 277. 

ಪ್ರವಾಸಿ ಕಂಡ ಇಂಡಿಯಾ, ಸಂ. 2, ಪು 367. 

ಎಲ್‌.ಕೆ. ಐಯ್ಯಂಗಾರ್‌, ದಿ ಮೈಸೂರ್‌ ಸ್ಟೇಟ್‌ ಟ್ರೈಬ್ಸ್‌ ಅಂಡ್‌ ಕ್ಯಾಸ್ಟ್‌, ಸಂ. 7, ಪು 257. 
ಕೃಷ್ಣದೇವರಾಯನ ದಿನಚರಿ, ಪು. 17. ಇದರಲ್ಲಿ ಕಬ್ಬಿಲನಿಗೆ ಬೇಡ, ಬೆಸ್ತ ಎಂಬರ್ಥಗಳಿವೆ. 


ಜಿಂಕೇರಿ ರಾಮಪ್ಪ ತಂದೆ ಹನುಮಂತಪ್ಪ, ಅಂಬಿಗ, 80 ವರ್ಷ, ವಾಲ್ಮೀಕಿ (ಬೆಸ್ನ), ಆನೆಗೊಂದಿ ಇವರು ಅಂಬಿಗ ವೃತ್ತಿಯವರು. ತಂದೆ 
ಅಂಬಿಗನಾದರೆ ತಾಯಿ ವಾಲ್ಮೀಕಿ. ಇವರು ದಾಸಿ ಪುತ್ರರೆಂದು ಕರೆದುಕೊಳ್ಳುತ್ತಾರೆ. ಬಾಲ್ಕದಿಂದಲೂ ಹರಗೋಲು ನಡೆಸುತ್ತಾ 
ಜೀವಿಸುವುದನ್ನು ವ್ಯಕ್ತಪಡಿಸಿದರು. (ದಿ. 2-11-2000, ಸಮಯ 3-40, ಇಳಿಹೂತ್ತು.) 


ಬಿ. ಕೊಮಾರಪ್ಪ, ವಾಲ್ಮೀಕಿ (ಬುಸುಲೋರು), 45 ವರ್ಷ, ಆನೆಗೊಂದಿ, (2-11-2000 ಸಂದರ್ಶನ). 

ಮರೆತುಹೋದ ಮಹಾಸಾಮ್ರಾಜ್ಯ ವಿಜಯನಗರ, ಪು. 277. 

ಹಂಪೆಯ ಬಜಾರಗಳು, ಪು. 13. 

ಮರೆತುಹೋದ ಮಹಾಸಾಮ್ರಾಜ್ಯ ವಿಜಯನಗರ, ಪು. 59. 

ಅದೇ, ಪ್ರ. ೨7. 

ಕ.ವಿ.ವಿ. ಹಂಪಿ ಶಾಸನ ಸಂಪುಟ 2, Y. 340 ಮತ್ತು ಸಿ.ಎಸ್‌. ಪಾಟೀಲ: ವಿಜಯನಗರ ಶಾಸನಗಳು, ಸಂ. 5, ಪ್ರ 15. 
ಅದೇ ; 341-346. 

ಅಳಿದುಳಿದ ಹಂಪೆ, ಪು. 93. 

ಅದೇ, ಪು. 96. 


ಆರ್‌. ಶೇಷಶಾಸ್ತ್ರಿ, ಕರ್ನಾಟಕದ ವೀರಗಲ್ಲುಗಳು, ಪು. 127. 


14. ತಮಿಳುನಾಡಿನ ಕರ್ಣಾಟಕ ಮಂತ್ರಿ ಗೋವಿಂದ ದೀಕ್ಲಿತ ಚರಿತ್ರ 
ಅಥವಾ 


4 


ತಂಜಾವೂರು ನಾಯಕರ ಇತಿಹಾಸ ಪ್ರಾಚೀನ ಹಸ್ತಪ್ರತಿ 
— ಕೆಳದಿ ಗುಂಡಾಜೋಯಿಸ್‌ 


ತಮಿಳುನಾಡಿನ ಕರ್ನಾಟಕ ಮಂತ್ರಿ ಅಥವಾ ತಂಜಾವೂರು ನಾಯಕರ ಇತಿಹಾಸ ಹಸ್ತಪ್ರತಿ ಪರಿಚಯ ಕುರಿತು ಹೇಳುವ ಮೊದಲು “ 
ಚರಿತ್ರೆಯ ಮೂಲ ಹಿನ್ನೆಲೆ ಅರೆಯಬೇಕಾಗಿರುವುದು ಅಗತ್ಯ. ವಿಜಯನಗರ ಚಕ್ರವರ್ತಿ veh, sdenmods ಸಂಬಂಧಿ ಸೇವಪ್ಪನು = 4 
1532ರಲ್ಲಿ ತಂಜಾವೂರಿನ ನಾಯಕ ಮನೆತನದ ಮೂಲ ಪುರುಷನಾಗಿದ್ದನು. ಈತನಿಗೆ ಚೆವ್ವ ಎಂಬ ಹೆಸರೂ ಉಂಟು. hemo 
ನಾದಿನಿ ಮೂರ್ತಾಂಬಾಳೊಂದಿಗೆ ಇವನ ವಿವಾಹವಾಯಿತು. ಚಕ್ರವರ್ತಿಯು ಮೂರ್ತಾಂಬೆಗೆ ತಂಜಾವೂರನ್ನು ಬಳುವಳಿಯಾಗಿತ್ತನು.' ಕ್ರಿಶ. 
1549ರಿಂದ 1572ರವರೆಗೆ ಅಳಿದ (ತಂಜಾವೂರನ್ನು) ಚೆವೃಪ್ಪನು ತಿರುವಣ್ಗಾಮಲೆಯ ದೇವಸ್ಥಾನಕ್ಕೆ ಗೋಪುರವನ್ನು, ವೃದ್ಧಾಚಲ ದೇವಸ್ಥಾನಕ್ಕೆ 
ಪ್ರಾಕಾರ ಹಾಗೂ ಧ್ವಜಸ್ತಂಭಗಳನ್ನು ನಿರ್ಮಿಸಿ, ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಮೆಟ್ಟಲುಗಳನ್ನು ಕಟ್ಟಿಸಿದನು. 

ಚಿವ್ವಪ್ಪನಾಯಕನ ಕಾಲದ ಶಾ.ಶ. 1471 ಹಾಗೂ 1494ರ ಶಿಲಾಶಾಸನಗಳು ಮತ್ತು ಇದೇ ಆಸ್ಥಾನದ "ಸಾಹಿತ್ಯ ರತ್ನಾಕರ" ಕಾವ್ಯಗಳಲ್ಲಿ 
ಈತನ ಪರಾಕ್ರಮ ಮತ್ತು ದಾನಶೀಲತೆಗಳು ವರ್ಣಿಸಲ್ಪಟ್ಟಿವೆ. ಮೈಸೂರು ಪುರಾತತ್ವ ವರದಿ Sn ee 
65ನೇ ಸಾಲಿನಲ್ಲಿ "ಚೋಳಮಂಡಲ ರಾಜ್ಮಸ್ಮಂ ತಂಜಾವೂಸೀಮ್ಲಿಚೆಸ್ತಿತಂ ನಿತ್ಯವಿನೋದ ಶ್ರೀವಲನಾಡೌ'” ಮತ್ತು 74ನೇ ಸಾಲಿನಲ್ಲಿ "ವೀರಶ್ರೀ 
| ಚವ್ಮಭೂಪಸ್ಯ Dye, ಮನುಪಾಲಯನ್‌” ಈತನ ಪ್ರಸ್ತಾಪವಿದೆ. ಚಿವೃಪ್ಪನಾಯಕನ ನಂತರ ಅಚ್ಕುತಪ್ಪನು 1614ರವರೆಗೆ ಅಳಿದನು. ಇವನ 
ಕಾಲದ ಶಕ ಸಂವತ್ಸರ 1499 ಮತ್ತು 1536ರ ಶಾಸನಗಳು ಲಭಿಸಿವೆ. ಈತನ ಮಂತ್ರಿಯೇ ಮಹಾಪ್ರಸಿದ್ದನಾದ ಕರ್ನಾಟಕದ ಗೋವಿಂದ ದೀಕ್ಷಿತ. 
ಇವನ ಆಜ್ಞೆಯಂತೆ ಅನೇಕ ಧರ್ಮಕಾರ್ಯಗಳು ಜರುಗಿಸಲ್ಪಟ್ಟವು. 1614-15ರ ತಿರುವಾಯೂರು ಶಿಲಾಶಾಸನದಲ್ಲಿ - 


"ಕೈಂಕರ್ಯಾಣಿ ಕೃತಾನಿ ಯೇನ ಸಕಲಾನ್ಮಾಸಂಶ್ಚ ರಂಗೇಶಿತು: 
ಭೂಯಸ್ಸಹ್ಮ ಮಹೀಧರೇಂದ್ರ ತನಯ ಸೇತುಶ್ವ ಯೇನೋದ್ಭೃತಃ ॥ 
ಕೃತ್ವಾ ಮನ್ಮಥವತ್ಸರೇ ವೃಷಭಗೇ ಭಾನೌ ಸಿತದ್ವಾದಶೀ 

SRO ಯೇನ ಹಿರಣ್ಯಗರ್ಭಮವನೌ ಶ್ರೇಷ್ಮತ್ವಮಾಪ್ತಂ ಮಹತ್‌ ॥ 
SR, ದೃಕ್ಷೆಗುರೋಯಮಚ್ಚುತ ವಿಭುಶ್ಲೇವೃಪ್ಪಭೂಪಾತ್ಮಜ: 
ಶ್ರೀಮಾನ್‌ ವಿಷ್ಣುವಿರಂಚಿತೀರ್ಥಮಹಿತೇ ಕಲ್ಮಾಣಸಿಂಥೋಸ್ತಟೇ IP 


ಇವನ ರಾಜ್ಯವು ಪಶ್ಚಿಮಕ್ಕೆ ತಿರುಚನಾಪಳ್ಳಿಯಿಂದ ಪೂರ್ವಕ್ಕೆ ಹಿಂದೂ ಸಮುದ್ರದವರೆಗೂ, ಉತ್ತರದಲ್ಲಿ ವೃದ್ಧಾಚಲದಿಂದ ದಕ್ಷಿಣದಲ್ಲಿ 
ರಾಮೇಶ್ವರದವರೆಗೂ ವಿಸ್ತರಿಸಿರುವುದು ತೋರುತ್ತದೆ. ಇವನ ಪಟ್ಟ ಮಹಿಷಿಯೇ ಮೂರ್ತಾಂಬಿಕೆ. ಇವಳ ಮಗನೇ ರಘುನಾಥನಾಯಕ. ಗೋವಿಂದ 


ಈ ಸಂಗತಿಗಳೊಂದಿಗೆ ಹಸ್ತಪ್ರತಿಯಲ್ಲಿ ಮುಂದಿನ ಐತಿಹಾಸಿಕ ಅಂಶಗಳ ಉಲ್ಲೇಖವಿರುವುದರಿಂದ ಪುನರುಕ್ತಿಸಿರುವುದಿಲ್ಲ. ಹಸ್ತಪ್ರತಿಯಲ್ಲಿಯೇ 
ಕಂಡುಬಂದಂತೆ ಚೆನ್ನೈರಾಜ್ಯದ ಕುಂಭಕೋಣದಿಂದ ಸುಮಾರು 9 ಕಿ.ಮೀ. ದೂರದಲ್ಲಿರುವ ಪಟ್ಟೀಶ್ವರದಲ್ಲಿರುವ ಗೋವಿಂದ Hes 3d 
ಅರಮನೆಯ ಅವಶೇಷಗಳು, ಜ್ಞಾನಾಂಬಾ ಅಮ್ಮನವರ ದೇವಾಲಯದಲ್ಲಿರುವ ಗೋವಿಂದ ದೀಕ್ಷಿತ-ನಾಗಾಂಬೆಯ ಶಿಲಾ ವಿಗ್ರಹಗಳು ಕರ್ನಾಟಕ 


ಮಂತ್ರಿಯು ತಮಿಳುನಾಡಿನಲ್ಲಿ ಆಡಳಿತ ಕೈಗೊಂಡ ಬಗ್ಗೆ ಹಸ್ತಪ್ರತಿಯು ವಿಜಯನಗರ ಇತಿಹಾಸದಲ್ಲಿ ಮಹತ್ವವಾದುದೆಂದು ಹೇಳಬಹುದು." . 


ಗೋವಿಂದ ದೀಕ್ಷಿತರ ಕುರಿತು ಶಾಸನಗಳೂ ಉಪಲಬ್ದವಿದೆ.5 
ಹಸ್ತಪ್ರತಿ : 


ಕನ್ನಡ ಲಿಪಿ ಹಾಗೂ ಸಂಸ್ಕೃತ, ತೆಲುಗು-ಕನ್ನಡ ಭಾಷೆಗಳಿಂದ ಕೂಡಿದ ಹಸ್ತಪ್ರತಿಯು ತಮಿಳುನಾಡಿನ ಕುಂಭಕೋಣದಲ್ಲಿರುವುದನ್ನು 


(Ro. KM 241/D2327) ಎ.ಎನ್‌ ರಮಣಾಚಾರ್‌ರವರು ದಿನಾಂಕ 19-8-1952ರಂದು ಪ್ರತಿ ಮಾಡಿರುವುದು ವ್ಯಕ್ತಪಡುತ್ತದೆ. ಪುಟ 1 


"84 


ರಿಂದ 130ರವರೆಗೆ ಇರುವ ಈ ಕೃತಿಯು ರಚನೆಕಾರರು ತಮಿಳುನಾಡಿನ ಅಡ್ಕಾರ್‌ ಗ್ರಂಥಾಲಯದಲ್ಲಿದ್ದ ಶ್ರೀ ವೆಂಕಟರಮಣಶಾಸ್ಥಿಗಳೆಂದು 
ಕಂಡುಬರುತ್ತದೆ. ವಂಶವೃಕ್ಸದಲ್ಲಿ ಕಂಡುಬರುವ ವೆಂಕಟರಾಮಶಾಸ್ತಿಗಳೇ ಕೃತಿಕಾರರಿರಬಹುದೆಂಬ ಸಂದೇಹ ತಲೆದೋರುತ ದೇ ಇವರು 
ತಮಿಳುನಾಡಿನ ಕರ್ನಾಟಕ ಮಂತ್ರಿ ಗೊವಿಂದ ದೀಕ್ಲಿತರ ಪೀಳಿಗೆಗೆ ಸೇರಿದವರೆಂಬುದಾಗಿಯೂ ಉಲ್ಲೇಖವಿದೆ. ವಿಜಯನಗರ ಚರಿತೆ ಯೇ ಇದಕ್ಕೆ 
ಆಕರವಾಗಿದ್ದು 'ಸಂಗೀತ ಸಂಪ್ರದಾಯ ಪ್ರದರ್ಶಿನಿ" ಕೃತಿಯಲ್ಲಿರುವ ತೆಲುಗು ಲೇಖನವನ್ನು SAN sees: 
ಹೇಳಿಕೊಂಡಿದ್ದಾರೆ. ಲೇಖನದಲ್ಲಿದ್ದ ತಮಿಳು ಭಾಗಾಂಶಗಳನ್ನು ಲಿಪಿ ಮತ್ತು ಭಾಷಾ ಅಜ್ಞಾನದಿಂದ ಕೈಬಿಟ್ಟಿರುವುದಾಗಿಯೂ ಕ ರೆ. 
ವಿಜಯನಗರದ ಅಧೀನದಲ್ಲಿದ್ದ ತಂಜಾವೂರಿನ ಮೂಲ ಪುರುಷರಾದ ಚೆವ್ವೃಪ್ಪ, ಗೋವಿಂದ ದೀಕ್ಲಿತರಿಂದ ಆರಂಭಿಸಿ ರಾಜಕೀಯ, oe 
ಸಾಹಿತ್ಮಿಕ ಸಂಗತಿಗಳು BA, ಹಸ್ತಪ್ರತಿಯಲ್ಲಿ ಸಮ್ಮಿಳಿತಗೊಂಡಿವೆ. ಈ ಹಸ್ತಪ್ರತಿಯು ದಿನಾಂಕ 18-8-1925 ರಂದು ಪ್ರವಾಸೀ 
ಕಥನದೋಪಾದಿಯಲ್ಲಿಯೂ ನಿರ್ದೇಶಿಸಿರುವುದು ವ್ಯಕ್ತಪಡುತ್ತದೆ. ಶ್ರೀರಂಗದ ವಾಣೀವಿಲಾಸ ಮುದ್ರಣದಲ್ಲಿ ಪ್ರಕಟವಾದ "ರಾಜ ಚೂಡಾಮಣಿ 
ದೀಕ್ಷಿತ ವಿರಚಿತ ಕಮಲಿನೀ ಕಲಹಂಸ" ನಾಟಕ ಗ್ರಂಥದ ಪೀಠಿಕೆಯಲ್ಲಿರುವ ತಂಜಾವೂರಿನ ರಘುನಾಥ ಭೂಪಾಲ ಹಾಗೂ ಮಂತ್ರಿ ಗೋವಿಂದ 
ದೀಕ್ಷಿತರ ಐತಿಹಾಸಿಕ ಸಂಗತಿಗಳನ್ನೂ ಬಳಸಿಕೊಳ್ಳಲ್ಪಟ್ಟಿದೆ. ವಿಜಯನಗರ ಆಸ್ಥಾನದಲ್ಲಿದ್ದ ಅಪ್ಪಯ್ಯ ದೀಕ್ಸಿತನ ಸಂಗತಿಗಳೂ ಹಸ್ತಪ್ರತಿಯಲ್ಲಿ 
ಪ್ರಸ್ತಾಪಿಸಲ್ಪಟ್ಟಿವೆ.' ಪುಟ 15ರವರೆಗೆ ಪೀಠಿಕೆಯಿದೆ. ಈ ಕೆಳಕಂಡಂತೆ ಹಸ್ತಪ್ರತಿಯಲ್ಲಿರುವ ಕರ್ನಾಟಕ ಮಂತ್ರಿಯ ಇತಿಹಾಸವನ್ನು 
ನುಲನಾತ್ಮಕವಾಗಿ ಸಂಶೋಧನೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಬಹುದಾಗಿದೆ. 


1. : ವಿಷಯಾನುಕ್ರಮಣಿಕೆ -1 ರಿಂದ XX ರವರೆಗೆ vm, crea, ಪುಟ ಸಂಖ್ಯೆಯ ಉಲ್ಲೇಖಗಳಿಲ್ಲ. 

I. ಕರ್ನಾಟಕ ಚರಿತ್ರೆಯೊಂದಿಗೆ ವಿಜಯನಗರದ ಅಧೀನ ಸಂಸ್ಥಾನವಾಗಿ ತಂಜಾವೂರಿನ ಮೂಲ ಇತಿಹಾಸ. 

TIT. ಶೃಂಗೇರಿ ಮತ್ತು ಕಂಚಿ ಕಾಮಕೋಟಿ ಪೀಠದ ಇತಿಹಾಸ. 

IV. ವಿಜಯನಗರ ಅಚ್ಚುತದೇವರಾಯನಿಂದ ಆರಂಭಿಸಿ ವಿಜಯನಗರ ಅಂತ್ಮ, ಎಚ್ಚಮನಾಯಕ ಹಾಗೂ ತಂಜಾವೂರು ಅರಸರು 
ವಿಜಯನಗರಕ್ಕೆ ತೋರಿದ ನಿಷ್ಮೆ, ಸ್ವತಂತ್ರವಾದ ಸಂಸ್ಥಾನಗಳು. 

V. ತಮಿಳುನಾಡಿನ ಕರ್ನಾಟಕ ಮಂತ್ರಿ ಗೋವಿಂದ ದೀಕ್ಲಿತನ ಚರಿತ್ರೆ. 

VI. ಜಾನಪದ ಸಂಗತಿಗಳು 

VIL. ಪ್ರವಾಸೀ ಕಥನಗಳು. 

VII. ಗೋವಿಂದ ದೀಕ್ಷಿತರ ಧಾರ್ಮಿಕ ಕಾರ್ಯಗಳು 

IX. ತಂಜಾವೂರಿನಲ್ಲಿ ಕೈಗೊಂಡ ಸಾಹಿತ್ಯ, ಕಲೆ, ಸಂಸ್ಕೃತಿ. 

೫X. ವಿಜಯನಗರ ಹಾಗೂ ಗೋವಿಂದ Hes,3 ಕುರಿತಂತೆ ಅವಶೇಷಗಳು. 


ಹಸ್ತಪ್ರತಿಯಲ್ಲಿರುವ ಚಾರಿತ್ರಿಕಾಂಶಗಳು : 


ಕೆಳದಿ ನೃಪವಿಜಯದ ಕೃತಿಯಲ್ಲಿರುವಂತೆ ಜಾನಪದ ಉತ್ಪೇಕ್ಲೆಗಳು, ಕಾವ್ಮಾಂಶಗಳು ಒಳಗೊಂಡಿದ್ದರೂ ಇಲ್ಲಿ ನಿರೂಪಿಸಿದ 
ಕಾಲಮಾನಾದಿಗಳು ವಿಜಯನಗರ ಹಾಗೂ ತಂಜಾವೂರು ಇತಿಹಾಸದ ಈವರೆಗಿನ ಸಂಶೋಧನೆಯಲ್ಲಿ ಕಂಡುಬಂದಂತೆ ಚಾರಿತ್ರಿಕಾಂಶಗಳು 
ಹಸ್ತಪ್ರತಿಯ. ಮಹತ್ವವನ್ನು ಹೆಚ್ಚಿಸಿವೆ. ಅಘಟಿತ ಜಾನಪದ ಸಂಗತಿಗಳಾದ ಸರ್ಪದರ್ಶನ, ಜ್ಯೋತಿಷ BARN ಕೆಳದಿ ಹಾಗೂ ಇತರೆ 
ಇತಿಹಾಸದಲ್ಲಿ; ಸರ್ಪ್ಷನ್‌ ಮಲ್ಲಿಕ್‌, ಹಸನ್‌ಗಂಗೂ ಚರಿತ್ರೆಯಲ್ಲಿ ಕಂಡುಬಂದಂತೆ ಚರ್ವಿತ ಚರ್ವಣದಂತಿದೆ. ಶೃಂಗೇರಿ-ಕಂಚಿ ಪೀಠಾಧಿಪತಿಗಳ 
ಆನೆಗೊಂದಿ ವಿಜಯನಗರ ಚಕ್ರವರ್ತಿಗಳ ಸಂಗತಿಗಳೊಂದಿಗೆ ಅಬ್ದುರ್‌ ರರಾಕ್‌ನ ಆದಿಯಾಗಿ ಪ್ರವಾಸಿ ಕಥನಗಳು, ತಾಮ್ರ ಶಾಸನಗಳು ಹಾಗೂ 
ಕನ್ನಡ ಭಾಷಾಂತರಗಳು, ತಾಮ್ರಶಾಸನ ಲಿಪಿಕಾರ ಮಲ್ಲಣಾಚಾರಿಯ ಮಗ ವೀರಣಾಚಾರಿಯ ನಾಮಾಂಕಿತವೂ, 1565ರ ವಿಜಯನಗರ ಪತನದ 
ನಂತರ ತಾಮ್ರಪರ್ಣಿ* ಆದಿಯಾಗಿ ತಮಿಳುನಾಡು, ಬಿದನೂರು, ಕಲ್ಲಿಕೋಟೆ, ಮೈಸೂರು ಸ್ವತಂತ್ರವಾದ ಪ್ರಾಂತಗಳು, 1586 ರಿಂದ 1614 
ಮದರಾಸಿನ ವಿವಿಧ ಪ್ರದೇಶಗಳಿಗೆ ಇದ್ದ ಅಧಿಕಾರ, ಅಚ್ಛುತದೇವರಾಯನ ನಾದಿನಿ ಮೂರ್ತಿದೇವಿ, ಮಂತ್ರಾಲೋಚನಾ BBA, ಗೋವಿಂದ 
ದೀಕ್ಷಿತರ ಸಂಗೆತೆಗಳು,' ಚೆವ್ವನಾಯಕನ ಚೋಳದೇಶದ ಆಳ್ವಿಕೆಗಳು, ಎಚ್ಚಮನಾಯಕನ ಸಂಗತಿಗಳು, ಕೆಳದಿ poRsosen ತರನು 
ನಾಯಕರೂ ವಿಜಯನಗರ ಜೀರ್ಣೋದ್ದಾರ ಕುರಿತು ವಹಿಸಿದ ಪಾತ್ರಗಳು ಸಮಕಾಲೀನ ರಾಜಕೀಯ —— Lads 
ಪ್ರಮುಖವಾಗಿ ಉಲ್ಲೇಖನಗೊಂಡಿವೆ. ಕುಂಭಕೋಣಕ್ಕೆ ಜಗದ್ಗುರು ರಾಜಧಾನಿಯೆಂದೂ, ಹಲವು ಅಧ್ಯಾಯಗಳಲ್ಲಿ ಕರ್ಣಾಟ ಸಸ 
ಕಾರ್ಯದಧುರ್ಯ:ಃ ಪರಾಕ್ರಮಾಕ್ರಾಂತ ಪರವನೀಪಃ ಶೋಣಾದಿನಾಥಸ್ಯ ಸಚೆವ್ವಭೂಪೋ" ಎಂಬುದಾಗಿ ಇರೂಸಪಿಸಿದೆ. ತಂಜಾವೂರು an 
ಶರಭೋಜಿ ಮಹಾರಾಷ್ಟ್ರದ ಪ್ರತಾಪಸಿಂಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಇಂಗ್ಲೀಷರ ಇತಿಹಾಸಬಲ್ಲ 


85 


ತಮುಳುನಾಡಿನಲಿ ಜರುಗಿದ ಯುದ್ದಗಳಿಗೂ "ಕರ್ಣಾಟಕ ಯುದ್ದಾ''ಗಳೆಂದೇ ಉಲ್ಲೇಖಿಸಿ "ಇಂಗ್ಲೀಷ್‌ ಕರ್ನಾಟಕ"'! ಎಂಬುದಾಗಿ 
ದಾಖಲೆಯಿದ್ದು ದನ್ನೂ ಈ ಕರಿತು ಮುಂಬೈ, ಮ್ಮೂಜಿಯಂನಲ್ಲಿರುವ ಭಾರತದ ನಕಾಶೆಯನ್ನೂ ಹಸ್ತಪ್ರತಿಯಲ್ಲಿ ಉಪಹರಿಸಲಾಗಿದೆ. 


ತಂಜಾವೂರು ನಾಯಕನ ಸಂಸ್ಥಾನದಲ್ಲಿ ಸಾಹಿತ್ಯ ಕೃತಿಗಳು : 
ಎಂ. ಎಚ್‌. ರಾಮಶರ್ಮರವರ ದಿ ಹಿಸ್ಪರಿ ಆಫ್‌ ದಿ ವಿಜಯನಗರ್‌ ಎಂಪೈರ್‌ನಲ್ಲಿ ಕಂಡುಬಂದಂತೆ - 


"Among them the foremost was Raghunatha Nayaka of Tanjore. A great scholar in Sanskrit 
and Telugu and a master of the art of music, he acquired himself creditably both by his own 
contributions as well by the patronage he extended to others. He is said to have been the author 
of numerous works. Among such, are Parijdtdpaharanam, V4almikicharitram, 
Achyuténdrabhyudayam, Gajéndramoksham, Nalacharitram, Rukminikrishnavivaham, 
Yakshaganam and several others in Sanskrit. In Telugu a poetic composition on Ramayanam is 
attributed to him. On music he wrote his Sangita Sudha and is said to have invented some new 
ragas. Even some of the ladies of his court were highly talented. The most famous among them 
were Ramabhadramba and Madhuravim. The first is the autheress of the biographical work 


Rajiyamu or Narapati Vijayamu towards the close of Venkata's reign. Simhadri Venkatacharya 
wrote his Lakshmana Vivaham. Chenna known Venkata f inished his Vijaya Vilisam and 
Sarangadhara Charitram” in Telugu towards the close of Venkata's reign. 


ಇದರ ಹಿನ್ನೆಲೆಯಲ್ಲಿ ಹಸ್ತಪ್ರತಿಯಲ್ಲಿ ಉಲ್ಲೇಖಗೊಂಡಿರುವ ಗ್ರಂಥಗಳು - ಭಟ್ಟ ಚಿಂತಾಮಣಿ,” ಮಾಹಿಷ ಶತಕ, ಭಟ್ಟ 
ದೀಪೀಕಾವ್ಯಾಖ್ಯಾ (J 40), ಹಂಪೆಯ ಪ್ರಯಾಣವೆಂಬ ಪುಸ್ತಕ (47) ಚಿವ್ವಚರಿತ್ರೆ (53-59) ಪಗಡಾಲು ನರಸಿಂಹನಾಕನೆಂಬ ತಮಿಳು 
ಸಾತ ರಚಿಸಿದ ತಮಿಳು ಬಲಿಜವಾರು ಪುರಾಣಂ, ತಿರುಲಿವಶಲ್ಲೂರು (ಷಹಾಜರಾಜಪುರ) ಅಗ್ರಹಾರದಲ್ಲಿರುವ ಕುಪ್ಪಸ್ವಾಮಿ ಶಾಸ್ತ್ರಿಗಳು 
ಚಿಸಿದ ತಮಿಳು ಗ್ರಂಥದ ನಾಯಕರ ಚರಿತ್ರ (77), ಸಿದ್ದಾಂತ ಲೇಶ ಸಂಗ್ರಹ (77 ಮತ್ತು 84), ಉತ್ತರರಾಮಚರಿತೆ (95), ಬ್ರ. ಶ್ರೀ 
Se aoe ಕುಪ್ಪುಸ್ವಾಮಿ ಶಾಸ್ತ್ರಿ ವಿರಚಿತ ಗೀರ್ವಾಣ ಭಾಷೆಯ ಗೋವಿಂದ ದೀಕ್ಷಿತರ ಚರಿತ್ರೆ (96), ಶಿವಲೀಲಾರ್ಣವ (102), ads, re 
Seton ಭು ರಂಗಾಜಿಯಿಂದ ಮನ್ನಾರು ದಾಸ ವಿಲಾಸ (ತೆಲುಗು), ಪುಟ 103; ವೆಂಕಟೇಶ್ವರ ಮುಖಿಯ 
Ses ಹವ ಗೀತೆ (120, 126), ಹಿರಣ್ಮ ಕೇಶೀಯ ಶ್ರೌತಕರ್ಮಸೂತ್ರ, ಸಾಮಾನ್ಯ ಸೂತ್ರ, ವ್ಯಾಖ್ಯಾನ, 
» OS, ಚಿಂತಾಮಣಿ, ಶ್ರಾಂದ್ಹಾಚಿಂತಾಮಣಿ, ಕಕತಾಳೀಯವಾದಾರ್ಥ, ಮಹಲಿಂಗ ಶತಕ, ಬ್ರಹ್ಮಸೂತ್ರಾರ್ಥ ಚಿಂತಾಮಣಿ, 
Med ನ ke Sas ಉಲ್ಲೇಖಗಳಿವೆ.“ ಶ್ರೀನಿವಾಸ ಉರ್ಫ್‌ ಇಕ್ಕೇರಿ ಅಪ್ಪಾಶಾಸ್ತ್ರಿ ಕೃತಿಕಾರನ ಉಲ್ಲೇಖವೊಂದು 


So He ವಿಜಯನಗರ ಆದ್ಯಂತ ವರ್ಣನೆಗಳನ್ನೊಳಗೊಂಡ ಶಾಸನದ ಶ್ಲೋಕಗಳು, ಕನ್ನಡ 
“ನಸ್ಯ ~ - 1743 (8.8. 1821), ಕುಂಭಕೋಣ ಮಠದ ಚಂದ್ರಮೌಳೀಶ್ವರ ಸನಿಹದಲ್ಲಿರುವ ಶಾಸನಗಳು 
ಸರಣ ಖಿ, ರಘುನಾಥ ಭೂಪಾಲ, ಯಜ್ಜನಾರಾಯಣದೀಕ್ಟಿತ್ತ ಮಧುರವಾಣೀ ಅರಪ್ಪಯ್ಮದೀಕ್ಷಿತ'" ಮುಂತಾದ 
a ಸಮಕಾಲೀನ ಇತಿಹಾಸದಲ್ಲಿ ಕಂಡುಬಂದಿವೆ. ವೆಂಕಟಮಖಿನ್‌ ಕೃತ "ಚತುರ್ದಂಡಿ ಪ್ರಕಾಶಿಕೆ" ಲಕ್ಷ್ಮಣ ಗ್ರಂಥವಾಗಿದೂ 

೦ಗೀತ ಪದ್ದತಿಯ ಅಡಿಗಲ್ಲಾಗಿದೆ. ಇದರ ಮುಖ್ಯ ಕೊಡುಗೆ ಯಾವುದೇ ರಾಗವನ್ನಾದರೂ ಅದು ಹಳಿಯದಿರಲ್ಲಿ, ಬಳಕೆಯಲ್ಲಿ 


86 


ಇದ್ದದ್ದು-ಇಲ್ಲದುದೂ ಆಗಿರಲಿ, ಮುಂದೆ ಬಳಕೆಗೆ ಬರುವಂತಹುದೇ ಇರಲಿ ಆಚರಣೆಗೆ ತರಬಹುದಾದಂತಹ 72 ಮೇಳರಾಗಪದ್ದ ತಿಯನ್ನು 
ಯೋಚಿಸಿದ್ದೂ ವೈಜ್ಞಾನಿಕವೆಂದು ತಜ್ಞರಿಂದ ಪ್ರಶಂಶಿಸಲ್ಪಟ್ಟಿವೆ. ಇದರಿಂದ ಆಕರ್ಷಿತನಾದ 'ಭಾತಖಾಂಡೆ' ಎಂಬಾತನು ಹಿಂದೂಸ್ತಾನಿ ಸಂಗೀತದಲ್ಲಿ 
ಇದನ್ನು ಬಳಸಿರುವನು.'' Heo, ಶ್ಲೋಕಮಂಜರಿ ಕೃತಿಯ ಉಲ್ಲೆ ್ಲೀಖವು 27ನೇ ಪುಟದಲ್ಲಿ ಕಂಡುಬರುತ್ತದೆ. 


ಹಸ್ತಪ್ರತಿಯಲ್ಲಿರುವ ಸ್ಮಾರಕ ಅವಶೇಷಗಳ ಸಮೀಕ್ಷೆ 


ಪೊತವೂರು, ಕೃಷ್ಣರಾಯಪುರ ಕಾಟ್ಟಪಟ್ಟಿ (44), Schema, ಪಟ್ಟೀಶ್ವರ, ತ್ರಿಪಾಲದೊರೆ ಕುಂಭೇಶ್ವರ, ತಿರುವಾಗೇಶ್ವರ, ಮಧ್ಯಾರ್ಜುನ, 
HHO, ಮಾಯಾವರ (101), ತಿರುವಣ್ಣಾಮಲೆ, ಏಕನಾಥೇಶ್ವರ, ವೃದ್ಧಾಚಲೇಶ್ವರ, ಶ್ರೀಶೈಲ (107), ಶಕ್ತಿವನ ಮಹಾದಾನಪುರ ಅಗ್ರಹಾರ 
(89), ಕುಂಭಕೋಣದಲ್ಲಿರುವ ಶಂಖತೀರ್ಥ, ಅವಿಮುಕ್ತೇಶ್ವರ, ಕಾಶೀ ವಿಶ್ವೇಶ್ವರ, ಷೋಡಶ ಮಹಾದಾನ ಲಿಂಗೇಶ್ವರ, ಯಾಗಶಾಲಾಬೀದಿ, 
ಗೋವಿಂದ ದೀಕ್ಷಿತರ ಬೀದಿ, ಅಯ್ಯನ ಬೀದಿ, ತಿರುವಣ್ಣಾಮಲೆ, ಅಯ್ಕನ್‌ಕೊಳ, ಅಯ್ಕನ್‌ ಪೇಟೆ, ಕಂಡಮಂಗಲ ಅಥವಾ ದೀಕ್ಷಿತ ಸಮುದ್ರ, 
ಅಯ್ಕನ ಕಾಲುವೆ,'* ಪಿಳ್ಳವಾಕ್ಸೆಲ್‌, ಪಟ್ಟೀಶ್ವರ'” ಅಥವಾ ಶಕ್ತಿವನ, ದೀಕ್ಸಿತರ ಅರಮನೆ ಅವಶೇಷಗಳು, ಪಂಚನದ ಕ್ಷೇತ್ರ ಕುಂಭಕೋಣಂ 
ಮುಂತಾದೆಡೆಗಳಲ್ಲಿ ತಮಿಳುನಾಡಿನಲ್ಲಿ ಕರ್ನಾಟಕ ಮಂತ್ರಿ ಗೋವಿಂದ ದೀಕ್ಷಿತರ ಕುರಿತು ವಿಪುಲ ಅವಶೇಷಗಳಿವೆ. ಈಗಿನ ತಿರುಚಿರಪಲ್ಲಿಯು 
ತಿರುಜ್ಞಾನ ಸಂಬಂಧರ್‌ ಎಂಬ ಹೆಸರಿದ್ದುದು ವಿಜಯನಗರ ಕಾಲಕ್ಕೆ ತಿರುಚಿರಪಲ್ಲಿ ಎಂದು ಬದಲಾವಣೆ ಹೊಂದಿತು. ಕಾಂಚೀಪುರಂನಲ್ಲಿರುವ 
ತಿರುಪರತ್ತಿಕುನ್ರಮ್‌ದ ಸಂಗೀತ ಮಂಟಪದ ಗೋಡೆಗಳು ಹಾಗೂ ಆನೆಗುಂದಿಯ ಉಚಪ್ಪಯ್ಯ ಮಠದಲ್ಲಿಯೂ” ಭಿತ್ತಿಯ ವರ್ಣಚಿತ್ರಗಳಿವೆ. 
ಇವಲ್ಲದೆ ತಂಜಾವೂರು, ಶ್ರೀರಂಗಂ, ಕುಂಭಕೋಣಂ, ತಿರುವಾರೂರು, ತಿರುವುಲಾಂಜಲಿ, ಸ್ವಾಮಿಮಲೈ, ಚಿದಂಬರಂ, ರಾಮನಾಡ್‌, ವೆಲ್ಲೂರು, 
ವಿರಿಂಚಿಪುರಂ, ಪಳ್ಳಿಕೊಂಡ, ಪೆಳ್ಳಿಮಲೈ, ಚಂಗಲ್ಪಟ್ಟು, ಕಾಂಚೀಪುರಂ, ತಿರುವಳ್ಳೂರು, ಸೆಂಜಿ, ಚಂಗಂ, ತಿರುವಣ್ಣಾಮಲೈ, ತಿರು ಕೋಯಿಲೂರ್‌, 
ತಿರುಗೋಕರ್ಣ (ಮದುಕೋಟ್ಕೆ), ದಾರಾಸುರಂ, ಅಡಮಾನ್‌ ಕೋಟೆ, ಅಯೋಧ್ಯಾಪಟ್ಟಣಂ, ರಾಮಾನಾಡ್‌, ತಿರುಮಲೈ ಇತ್ಯಾದಿ ಕಡೆಗಳಲ್ಲಿರುವ 
ವಿಜಯನಗರ ತಂಜಾವೂರು ಕಾಲದ ಕುರಿತು ಭಿತ್ತಿ ಚಿತ್ರಗಳ ಅಧ್ಯಯನ ಅಗತ್ಮ. 


ಕೆಳದಿ ಮ್ಯೂಜಿಯಂನ ಓಲೆಗರಿ ಹಸ್ತಪ್ರತಿ ತಂಜಾವೂರು : 


ಕೆಳದಿ ಸಂಶೋಧನಾಲಯದಲ್ಲಿ ಲಭಿಸಿದ ಓಲೆಗರಿ ಹಸ್ತಪ್ರತಿಯಲ್ಲಿರುವ "'ತಂಜಾವೂರಿನಿಂದ ವಿಜಯರಾಜದುರ್ಗ"'ದವರೆಗಿನ ಪ್ರವಾಸೀ 
ತಾಣದ ಉಲ್ಲೇಖದಲ್ಲಿ ಕಂಡುಬಂದಂತೆ ಬಹಳಷ್ಟು ಅಂಶಗಳು ಈ ಹಸ್ತಪ್ರತಿಯಲ್ಲಿರುವ ಅವಶೇಷಗಳೊಂದಿಗೆ ಸರಿಹೊಂದುತ್ತವೆ. ಇದರಲ್ಲಿ 
ಹೇಳಿದ ಅಯನ ಕಾಲುವೆ, ಅಯನ ಕೊಳ, ಕೊಲ್ಲಡಿ ನದಿ, ಪಟ್ಟೀಶ್ವರ, Hawes, ಮಾಯಾವರ, ಕುಂಭಕೋಣ, ಮಹಾದಾನಪುರ 
ಅಗ್ರಹಾರ, ಕಾವೇರಿ ಕೊಟ್ಟಂ ಮುಂತಾದ ಸ್ಥಳನಾಮಗಳು ಆಸಕ್ತಿಯುತವಾಗಿ ಗಮನ ಸೆಳೆಯುತ್ತವೆ. ದೀಕ್ಸಿತರ ಅರಮನೆ-ಕೋಟೆಯಿಂದಾರಂಭಿಸಿ 
ಪುರಾತತ್ವ ಅವಶೇಷಗಳ ಸೂಚಿ ರಚಿಸಲು ಈ ಕೃತಿಯು ದಿಗ್ದರ್ಶನ ನೀಡುತ್ತವೆ. 


ಉಪಸಂಹಾರ : 


ಕ್ರಿ.ಶ. 1532ರಿಂದ ಚಿನ್ನಚೇವನಿಂದ ಆರಂಭಿಸಿ 1634-1673ರವರೆಗೆ ವಿಜಯನಗರದ ಅಧೀನಕ್ಕೊಳಪಟ್ಟು ಆಳಿದ ತಂಜಾವೂರಿನ 
god ಪ್ರಾಂತೀಯ ಇತಿಹಾಸದಲ್ಲಿ ಪ್ರಮುಖವಾದುದು. ತಮಿಳುನಾಡಿನ ಚೋಳ ಪ್ರಾಂತದಲ್ಲಿ ವಿಜಯನಗರ ಅರಸರು ನಾಡು ಅಥವಾ 
ಸಿಮಾಹ, Bd ಅಥವಾ ಭಲಂದು, ಕೋಟ್ಟಮ್‌, ಮಂಡಲ ಅಥವಾ ರಾಜ್ಯವಾಗಿ ವಿಭಾಗಿಸಿದ್ದರು. ತಂಜಾವೂರಿನ ಓಲೆಗರಿ ಹಸ ನಪ್ರತಿಯಲ್ಲಿಯೇ 
ವ್ಯಕ್ತಪಡುವಂತೆ ಈ ಕೆಳಕಂಡ ಪಾಳೆಯಪಟ್ಟುಗಳಿರುವುದು ಕಂಡು ಬರುತ್ತದೆ. 


ಪಣಂಗಾಮುಡಿ (ಪ್ರ 29) 

ಮುದೆನಾಯಕನ ಪಿಳೆಮಿಳಂಗಿ (25) 
ಲಕ್ಕನಾಯಕನ ಯಾಲಂಗಾಲ ಕುರುಚ್ಛಿ (ಅದೇ) 
ಬುಕ್ಕನಾಯಕನ ಬುಕ್ಕ ನಾಯಕನ ಪಾಳ್ಮ (77) 
ಲಿಂಗಲಿಮನಾಯಕನ ನಕ (ಅದೇ) 
ಅಪ್ಪಿನಾಯಕನ ಕಣ್ಣವಾಡಿ (ಪ್ರ 83) 


Nig 


1565ರ ವಿಜಯನಗರ ಪತನಾನಂತರ ಕೆಳದಿ ಅರಸರಂತೆಯೇ ತಂಜಾವೂರು ಅಧಿಪತಿಗಳೂ ವಿಜಯನಗರವನ್ನು ಗ ae 
ಹೋರಾಡಿದುದೂ ಗಮನಾರ್ಹವಾದುದು. ಇದಕ್ಕೆ ತಮಿಳುನಾಡಿನ ಕರ್ನಾಟಕ ಮಂತ್ರಿ ಗೋವಿಂದ Hes, 3s ಮಾರ್ಗದರ್ಶನವೇ ಕಾರಣವಂ 


87 


ನಾಥನಾಯಕನೂ ಸ್ವತಹ ಸಂಸ್ಕೃತ 
ತಿಯಲ್ಲಿ ಸಮಾನ ಹೋಲಿಕೆಯಲ್ಲಿ ಕೆಳದಿ ಬಸವರಾಜನಂತೆಯೇ ತಂಜಾವೂರಿನ Rp : y a a 
ae ನ ಮಾಡಿ ಆಸ್ಥಾನ ವಿದ್ವಾಂಸರಿಂದ ಕೃತಿಗಳನ್ನು ಬೆಳಕಿಗೆ ತಂದಿರುವುದೂ ಗಮನಾ peg ಲಭ 
ವಿದ್ವಾಸನಾಗಿ ಸಾಹಿತ್ಯ sh aes ಕೇರಳ, ತಮಿಳುನಾಡು, ಮಹಾರಾಷ್ಟ, ಒರಿಸ್ಸಾ, ಗೋವಾ ಪ್ರಾಂತಗಳಲ್ಲಿ = 4 
ಮ ಸ tine ಪ್ರ ತಿಗಳೊಂದಿಗೆ ಸಮೀಕರಿಸಿ ತುಲನಾತ್ಮಕ ಅಧ್ಯಯನ ಕೈಗೊಳ್ಳುವುದು ಎಂದಿಗಿಂತಲೂ are 
SS eh ಅರಸುಮನೆತನಗಳ (ವಿಜಯನಗರ ಅಧೀನ) ಆಸ್ಥಾನದಲ್ಲಿ ಹಾಗೂ ಸರಿಸುಮಾರಿನಲ್ಲಿ ಮ : . 
ok Nie ಗೋವಿಂದ ದೀಕ್ಷಿತ ಚರಿತ್ರೆಯ ಹಸ್ತಪ್ರತಿಗಳನ್ನು ಸಂಪಾದಿಸಿ ಯಥಾವತ್ತಾಗಿ ಪ್ರಕಟೆಸಿ ಮುಂದಿನ ಸ ye : 
ನಹ: ನಮನ ವರದಿಯಾಗಿರುವಂತೆ ತಮಿಳು ನಾಡಿನಲ್ಲಿ pe pee ಆಕರಗಳು 
ಗಾ ಕನ್ನಡಿಗರಿಗೆ ಅಪಾರ ನಷ್ಟವೇ ಸರಿ. ಒಂದು ಕಾಲದಲ್ಲಿ Ps bp: 4 —— 
ಕನ್ನಡ ನಾಡಿನವರೇ ಮಂತ್ರಿಸ್ಥಾನದಲ್ಲಿದ್ದು ಆಡಳಿತ ನಡೆಸಿರುವುದು ಹೆಗ್ಗ ಳಿಕೆಯೆನಿಸದಿರದು. ಹಸ್ತಪ್ರತಿಯ . ನಿರೂಪಿಸಿದ 


ತಮಿಳುನಾಡಿನಲ್ಲಿ ಮನೆಯಲ್ಲಿ ಸರ್ವರೂ ಕನ್ನಡ ಮಾತನ್ನೇ ಆಡುತ್ತಾರೆ. ತಮಿಳು ರಾಜ್ಯವಾದ್ದರಿಂದಲೂ ಶಾಲೆಗಳಲ್ಲಿಯೂ ees 
ಗೃಹಗಳಲ್ಲಿಯೂ ತಮಿಳೇ ಪ್ರಧಾನವಾಗಿರುವುದರಿಂದಲೂ ಇವರಿಗೆ ಕನ್ನಡ ಅಕ್ಷರಗಳನ್ನು ಕಲಿಸುವವರೇ ಇಲ್ಲ. Cs ಅನೇ 
ಹಿ ಔಪ cickide tri ಮಾತೃಭಾಷೆ ಕನ್ನಡ. ಲಿಪಿ ಮಾತ್ರ ತಿಳಿಯದೆ ಕನ್ನಡಿಗರೆಂದು ಹೆಸರು ಮಾತ್ರ ಹೊಂದಿದ್ದಾರೆ. 


ಈ ರೀತಿ ವಿವರಿಸಲ್ಪಟ್ಟಿದೆ. ಇತ್ತೀಚಿನವರೆಗೂ ಈ ಪ್ರಾಂತಗಳನ್ನು ಇಂಗ್ಲೀಷ್‌ ಕರ್ನಾಟಕವೆಂದೇ ಕರೆಯುತ್ತಿದ್ದುದುಂಟು. 


ವಿಜಯನಗರ ಅಧೀನದದಲ್ಲಿ ತಮಿಳುನಾಡಿನಲ್ಲಿ ಪ್ರಧಾನಿಯಾಗಿದ್ದ ಗೋವಿಂದ ದೀಕ್ಷಿತನ ಕುರಿತು, ಅವಶೇಷಗಳ ಸೂಚಿ, ಶಾಸನಗಳು, 
ಹಸ್ತಪ್ರತಿಗಳು, ಜಾನಪದ ಸಂಗತಿಗಳನ್ನು ಸಂಕಲಿಸಿ ಮುಂದಿನ ತರುಣ ಪೀಳಿಗೆಗೆ ಕನ್ನಡ ನಾಡಿನ ಹಿತದೃಷ್ಟಿಯಿಂದ ಸಂಶೋಧನೆ ಕೈಗೊಳ್ಳಲು 
ಪೂರ್ವಾಗ್ರಹ ಪೀಡಿತರಾಗದೆ ಸರ್ವೇಕ್ಷಣೆ ನಡೆಸಬೇಕಾದುದು ಅಗತ್ಯ. 
ಕೃತಜ್ಞತೆಗಳು : 

ಈ ಹಸ್ತಪ್ರತಿ ಸರ್ವೇಕ್ಷಣೆಗೆ ನನಗೆ ಸಹಾಯ ಮಾಡಿದ ಹಿಂದಿನ ನಿರ್ದೇಶಕ ಶ್ರೀ ಚಿರಂಜೀವಿಸಿಂಗ್‌, ಐ.ಎ.ಎಸ್‌, ಹಾಗೂ ಈಗಿನ 
ನಿರ್ದೇಶಕರಾದ ಪ್ರೊ. ಎಂ.ವಿ. ಕೃಷ್ಣಪ್ಪರವರಾದಿಯಾಗಿ ಮೈಸೂರು ಪ್ರಾಚ್ಯವಸ್ತು ಸಂಶೋಧನಾ ಇಲಾಖೆಯ ಸಿಬ್ಬಂದಿವರ್ಗದವರೆಲ್ಲ ರಿಗೂ ಅನಂತ 


ಟಿಪ್ಪಣಿಗಳು 


|. ಸಂಸ್ಪೃತಕವಿ ಚರಿತೆ Xo. Il, (ಕ್ಲಾಸಿಕಲ್‌ MAT Bese ಲಿಟರೇಚರ್‌, ಪು 229, ನಂ 145); ಸ್ರಡೀಸ್‌ ಇನ್‌ ಇಂಡಿಯನ್‌ ಪ್ಲೇಸ್‌ 


ನೇಮ್ರ್‌ ಸು. XX, 2000. 


2. ಎಂಎಆರ್‌ 1944, 3% 79, 80, 88; ಗೋಪಾಲ್‌ ಬಿ.ಆರ್‌, ವಿಜಯನಗರ WILE, TS, ಸಂ. Ill, ಪು. 258 (KN 
1827). . 


3. OMS ಕವಚರಿತೆಸು. 1 ಪ್ರ 377. 


4. ಹಸ್ತಪ್ರತಿನಂ. KM 241; D 2327; ಪುಟ 94ರಿಂದ 99ರವರೆಗೆ (ಅನುಬಂಧದ ನಕ್ಷೆ ನೋಡಿರಿ) ರಾಜ ಜ್ಯೋತಿಷಿ ಗೋವಿಂದ 
ದೀಕ್ಷಿತನ ಕುರಿತು ಮರಾಠಿಯ "ವಿಜಯನಗರ ಸ್ಮಾರಕ ಗ್ರಂಥದ ಪುಟ 61 ನೋಡಿರಿ. 


5 460 of 1922 MER; 614 of 1909 MER. ಅನುಬಂಧ ನೋಡಿರಿ. 


6. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ಶಿಷ್ಯವರ್ಗಗಳಲ್ಲೊಬ್ಬರು ಸಂಶೋಧನೆಯ ಅಂಗವಾಗಿ ಕೆಳದಿ ಸಂಶೋಧನಾಲಯಕ್ಕೆ 
ಭೇಟಿಯಿತ್ತು ಈ ವಂಶವೃಕ್ಷವನ್ನು ನನಗೆ ನೀಡಿದ್ದಾರೆ. 


]. BOT AY sone ಡೆನ್‌ TR DY TS, ಪಾಂಡಿಚೆರ್ರಿಯಲ್ಲಿ ಈತನ ಪ್ರಾಚೀನ ಹಸ್ತಪ್ರತಿ ಗ್ರಂಥಗಳಿವೆ. ಸಂ. 1 ಮತ್ತು 11. 


8. ದಿ ಐಲೆಂಡ್‌ ತಾಮ್ರಪರ್ಣಿ ವಾಸ್‌ ಸಿಂಹಳ (ಸಿಲೋನ್‌) ಎಸ್‌ ಎಕ್ಸ್‌ಪ್ಲೆ ನ್‌ ಇನ್‌ ದಿ ಮಹಾವಂಶ (ಎನ್‌ಸ್ಥಕ್ಹೋಪೀಡಿಯಾ ಆಫ್‌ 
ಇಂಡಿಯನ್‌ Fe) 08 Xo, IV, ಪ್ತ 1439 


88 


saa 


10. 


ET: 


| 
3 


14. 


22, 
೫3. 


ಕೆಳದಿ ಸಂಸ್ಥಾನದ ತೃತೀಯ ರಾಜಧಾನಿ. 


ಗೋವಿಂದ ದೀಕ್ಸಿತನ ಪ್ರಸ್ತಾಪವು ಎಂ.ಎಚ್‌. ರಾಮಶರ್ಮ, O FO ಆಫ್‌ 
2, ಎಚ್‌. , YO ಆಫ್‌ ದಿ ವಿಜಯನಗರ ಎಂಪೈರ್‌ ಗ್ರಂಥದಲ್ಲಿ ಕಂಡುಬರುತದೆ. 
ಪು 239; ಟಿಪ್ಪಣಿ ನೋಡಿರಿ. yk oan, - 


C. 1563-4; MAR, 536 of 1994; MAR, 108 of 1891; MER, 298 of 1911 (ibid., p. 509) 


ನಾನು ಕರ್ನಾಟಕ ಸರಕಾರದ ಪತ್ರಾಗಾರ ಇಲಾಖೆ ಸದಸ್ಕನಾಗಿದ್ದಾಗ, ತಮಿಳುನಾಡು ಪತ್ರಾಗಾರದಲ್ಲಿ ಸರ್ವೇಕ್ಷಣೆ ಕೈಗೊಳ್ಳುವ ಹಂತದಲ್ಲಿ 
ಸರಕಾರವು ತಮಿಳುನಾಡಿನಲ್ಲಿರುವ ಕರ್ನಟಕ ಇತಿಹಾಸಕ್ಕೆ ಸಂಬಂಧಿಸಿದ 86,000 ದಾಖಲೆಗಳನ್ನು ದಹನ ಮಾಡಿರುವುದಾಗಿ ತಿಳಿದು 
ene “@ 19-12-1974 ಪ್ರಜಾವಾಣಿ ದಿನಪತ್ರಿಕೆ ನೋಡಿರಿ.) 


ಕನ್ನಡದಲ್ಲಿಯೂ ಸಾರಂಗಧರ ಚರಿತ್ರೆ ಕ್ಯಾಟಲಾಗ್‌ನಲ್ಲಿ ಕಂಡು ಬಂದಿದೆ. 


ಪಾಠಾಂತರ ತುಲನಾತ್ಮಕ ಅಧ್ಯಯನಕ್ಕೆ ಇದು ಅಗತ್ಯವಿದ್ದು ಸರ್ವೇಕ್ಷಣೆಗೆ ಪ್ರಯತ್ನಿಸಿದ್ದೇನೆ. ಗೋವಿಂದ ದೀಕ್ಷಿತರ 'ಸಾಹಿತ್ಮ ಸುಧಾ' 
ಕೃತಿಯೂ ಕಂಡುಬರುತ್ತದೆ (ಮರಾಠಿ ವಿ. ಸ್ಮಾರಕ ಗ್ರಂಥ, ಪು. 186). 


ಹಸ ಪ್ರತಿಯಲ್ಲಿ ಕಂಡುಬರುವ ಬಹಳಷ್ಟು ಗ್ರಂಥಗಳು ಪರಿಶೋಧನೆಯಾಗಲರ್ಹವಾಗಿದ್ದು ಮಧುರವಾಣಿಯ ರಾಮಾಯಣ ಚರಿತ್ರೆ 
ಓಲೆಗರಿ ಹಸ್ತಪ್ರತಿ ಬೆಂಗಳೂರಿನ ಮಲ್ಲೇಶ್ವರದ ವೇದಾಂತಮಂದಿರದಲ್ಲಿದೆ. ಸಾಹಿತ್ಮ ರತ್ನಾಕರ ಅಸಮಗ್ರವಾಗಿದ್ದು ತಂಜಾವೂರು ಅರಮನೆ 

ಪುಸ್ತಕಭಂಡಾರದಲ್ಲಿ ಈ ಕೃತಿಯು 16 ಸರ್ಗ ಮಾತ್ರವಿದೆ. ಕೆಳದಿ ಸಂಶೋಧನಾಲಯದಲ್ಲಿಯೂ ತೆಲುಗು-ತಮಿಳು ಓಲೆಗರಿ 
ಹಸ್ತಪ್ರತಿಗಳಿದ್ದು ಪರಿಶೋಧಿಸಬೇಕಾಗಿದೆ. 


ಈತನು ಕೆಳದಿ ಆಸ್ಥಾನಕ್ಕೆ ಭೇಟಿ ನೀದಿದ್ದನೇ ? 


ಕೆಳದಿ ಆಸ್ಥಾನದ ಭಟ್ಟೋಜಿ ದೀಕ್ಷಿತನ ಸಂಗತಿಗಳೂ ಕಂಡುಬರುತ್ತವೆ. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ (ಮೈಸೂರು) ಕಡೆಯಿಂದ 
ಲಭಿಸಿದ ವಂಶವೃಕ್ನದಲ್ಲಿಯೂ ಮಾಹಿತಿಗಳು ಲಭಿಸುತ್ತವೆ. 


ಭಾರತದ ಗ್ಯಾಜೆಟಿಯರ್‌, ಸಂ. 11, ಪ್ರ 547. 

ಗೋವಿಂದ ದೀಕ್ಷಿತರಿಗೆ ಅಯ್ಯನವರೆಂದೂ ಕರೆಯುತ್ತಿದ್ದುದುಂಟು. 

ಇಲ್ಲಿಯೇ ತಮಿಳುನಾಡಿನ ಕರ್ನಾಟಕ ಮಂತ್ರಿ ಗೋವಿಂದ ದೀಕ್ಷಿತ ದಂಪತಿಗಳ ಶಿಲಾ ವಿಗ್ರಹವಿರುವುದು. 

ಆನೆಗೊಂದಿ ಒಂಚ ಅಪ್ಪಮಠ (ವಿಷಯ ವಿಶ್ವಕೋಶ 55ನೇ ಪುಟ.). 

ಕೆಳದಿ ಗುಂಡಾಜೋಯಿಸ್‌ ಮತ್ತು ಗೋಪಾಲಕೃಷ್ಣ, 1997, ತಂಜಾವೂರ್‌ ಟು ವಿಜಯರಾಜದುರ್ಗ, ಇನ್‌ಸ್ಟಿಟ್ಯೂಟ್‌ ಆಫ್‌ ಏಶಿಯನ್‌ 


ಸ್ಪಡೀಸ್‌, ಚನ್ನೈ. 
ತಂಜಾವೂರ್‌ ಟು ವಿಜಯನಗರದುರ್ಗ, ಪೀಠಿಕೆ ಪು XXIII. 
ಇದೇ ಮಾದರಿಯಲ್ಲಿ ಮಧುರೆ, ತಿರುವಾಡಿ ರಾಜ್ಯ ಕುರಿತ ಒಲೆಗರಿ ಹಸ್ತಪ್ರತಿಗಳೂ ಕೆಳದಿ ಸಂಶೋಧನಾಲಯದಲ್ಲಿ ಕಂಡು ಬಂದಿದೆ. 


89 


ತಂಜಾವೂರು ನಾಯಕ ವಂಶ 


(ಚೆನ್ನ) ಚೆವ್ವಪ್ಪ (1549-1572) 
ಮೂರ್ತಿಮಾಂಬಾ 


ಅಚ್ಛುತಪ್ಪ (1572-1617) 


ರಘುನಾಥನಾಯಕ (1614-7) 


90 


ಭಟ್ಟ ಚಿಂತಾಮಣಿ 
ಮಾಹಿಷ ಶತಕ 


ಹಸ್ತಪ್ರತಿಯಲ್ಲಿರುವ ಕೃತಿಗಳ ಸಮೀಕ್ಸಾನ್ವೇಷಣೆ 


ಸಂ ep fe 


ಭಟ್ಟ 'ದೀಪಿಕಾವ್ಮಾಖ್ಕಾ 


ಹಂಪೆಯ ಪ್ರಯಾಣವೆಂಬ 


ಚತುರ್ದಂಡಿ ಪ್ರಾಕಾಶಿಕೆ 


ಬಲಿಜವಾರು ಪುರಾಣಂ (ತಮಿಳು) 
ನಾಯಕರ ಚರಿತ್ರೆ (ತಮಿಳು) 


ಸಿದ್ದಾಂತಲೇಶ ಸಂಗ್ರಹ 


ಮಧುರವಾಣಿ ಚರಿತ್ರೆ 
ಮೂಲ ವಂಗಿ ಭಾಷೆ 
ಭಾರತೀಯ ವಿದುಷಿ 


ರಾಮಾಯಣ ಚರಿತ್ರೆ 


ರಘುನಾಥ ಭೂಪಾಲ 


ವಿಜಯ-ಸಾಹಿತ್ಮ ರತ್ನಾಕರ 


ಉತ್ತರ ರಾಮಚರಿತ 


ಗೋವಿಂದ ದೀಕ್ಷಿತರ 
ಗೀರ್ವಾಣ ಭಾಷೆಯಲ್ಲಿ 


ಶಿವಲೀಲಾರ್ಣವ 


ಸಂಚಕ 
634-637 
ಪುಸ್ತಕ x 
ವೆಂಕಟಮಖಿ ಅದೇ 384 
ಕುಪ್ಪುಸ್ವಾಮಿ ಶಾಸ್ತ್ರಿಗಳು I to 
Msslogy 
ಮಹದೇವ ಪ್ರಭಾಕರ ಸಂಕಚ 
ಪೂಜಾರರು 385-391 
ಸಂಕಚ 
382-383 
ಸಂಕಚ 807 
ಚರಿತ್ರೆ oa 
ನೀರಕಂಠದೀಕ್ಷಿತ ROB 
341-343 


91 


ವಿಶೇಷ 


ಈತನು ಮಹಾರಾಷ್ಟ್ರ ರಾಜ ಪ್ರತಾಪಸಿಂಹನ 
BAY AHO GB xd 


ಅಪ್ರಕಟಿತ 


ಇದರಲ್ಲಿ ವಿಜಯನಗರ ಪಾದ್ಮಂತ 
ಇತಿಹಾಸವಿದೆ 


ಕುಪ್ಪುಸ್ವಾಮಿಶಾಸ್ತ್ರಿ, ರಿಸರ್ಚ್‌ 
ಇನ್ಸ್‌ಟಿಟ್ಕೂಟ್‌, ಮದ್ರಾಸು 


ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ 
1914ರಲ್ಲಿ ಕನ್ನಡದಲ್ಲಿ ಪ್ರಕಟವಾಗಿದೆ. 


ಇದರ ಓಲೆಗರಿ ಹಸ್ತಪ್ರತಿ ಮಲ್ಲೇಶ್ವರದ 
ವೇದವೇದಾಂತ ಮಂದಿರದಲ್ಲಿದೆ. ಅಸಮಗ್ರ 
14 ಸರ್ಗ 


16 ಸರ್ಗ ಮಾತ್ರವಿದ್ದು ವಿಜಯನಗರ - 
ತಂಜಾವೂರಿನ ಇತಿಹಾಸವಿದೆ 


ಈತನು ಅಪ್ಪಯ್ಯ ದೀಕ್ಕಿತನ ಸೋದರನ 
ಮೊಮ್ಮಗ ಅಪ್ಪಯ್ಯ ದೀಕ್ಸಿ ತನ 12 
ಓಲೆಗರಿ ಹಸ್ತಪ್ರತಿ ಗ್ರಂಥಗಳು ಮೈಸೂರು 
ಮಹಾರಾಜರ ಗ್ರಂಥಾಲಯದಲ್ಲಿದೆ. 


ರಾಜಚೂಡಾಮಣಿ ದೀಕ್ಷಿತನ ತಂತ್ರ 
ಶಿಖಾಮಣಿ ಓಲೆಗರಿ ಹಸ್ತಪ್ರತಿಯೊಂದು 
ಮೈಸೂರು ಅರಮನೆ ಮಹಾರಾಜರ 


ಗ್ರಂಥಾಲಯದಲ್ಲಿದೆ. (ಗ್ರಂಥ ಲಿಪಿ) ನಂ. 
1236 


ಸಂ.ಕ.ಚದಲ್ಲಿ ಉಲ್ಲೇಖ ಕಂಡುಬರುವುದಿಲ್ಲ. 
ವೆಂಕಟೇಶ ದೀಕ್ಷಿತನ ವಾರ್ತಿಕಾಭಿರಣ 
ಟುಷ್ಟಿಕಾಟೀಕಾ (ಆಂಧ್ರ) ಸಂ.ಕ.ಚ.ದಲ್ಲಿ 
ಕಂಡುಬರುವುದಿಲ್ಲ. ಇದರ ಓಲೆಗರಿ ಹಸ್ತಪ್ರತಿ 
ಮೈಸೂರು ಮಹಾರಾಜರ ಗ್ರಂಥಾಲಯದಲ್ಲಿದೆ. 
ಸಂ. 1239. 


92 


ವಿಜಯನಗರ ತಂಜಾವೂರು ನಾಯಕರ ಶಾಸನ ಸೂಚಿ 


ನ ನಾಯಕರು ಅಧಿಕಾರಗಳು ಆಕರ 


- ಸೇವಪ್ಪನಾಯಕನ ಮಗ ಅಚ್ಛುತಪ್ಪನಾಯಕ, C. 1563-4 536 of 1994, MER; 108 of 1891, MER 
298 of 1911, MER 


1600 ಚಿವ್ವಪ್ಪನಾಯಕ MAR, 1944, No. 21 


ಅಚ್ಛುತಪ್ಪ ನಾಯಕರ್‌ (1672 7) 
ಅಪ್ಪಯ್ಯ ದೀಕ್ಷಿತ, C. 1582-3 395 of 1911, MER 
BBO ಚಿದಂಬರ ದೀಕ್ಷಿತರ್‌ ? C. 1628-30 107 of 1926, MER 


ಶೃಂಗೇರಿ ಮಠದ ರಾಜ್ಯಪಾಲ ಗಂಗಪ್ಪನಾಯಕ, 
1614, C. 1614-15 


424 of 1923, MER; 286 of 1905, MER 


ಗೋವಿಂದ ದೀಕ್ಲಿತರ್‌, C. 1597-98, 1644-45 460 of 1922, MER; 614 of 1909, MER 


ಕಾಚಿರಾಹುತ ಲಿಂಗಪ್ಪನಾಯಕ-ರಘುನಾಥ'ರಾಜಯ್ಕ ದೇವನ 687 of 1919, MER 


ಏಜೆಂಟ್‌, 1592 


77 of 1911, MER 
40 of 1923, MER 


ರಘುನಾಥನಾಯಕನ ಏಜೆಂಟ್‌ ಮಲ್ಲಪ್ಪನಾಯಕ, C. 1600-1, 
1608 
ರಘುಪತಿನಾಯಕಾಚಾರ್ಯ, 1513 Srinivasapur 88; EC, Vol. X, Sp. 88 
ತಂಜಾವೂರು ರಘುನಾಥನಾಯಕ್ಕರ್‌, 1600-1632 57 of 1923, MER; 412 of 1925, MER 
290 of 1927, MER 

687 of 1919, MER and 


ಎಂ.ಎಂ. ಅಳಿಯ ರಘುಮಲಯ್ಯದೇವ ಮಹಾ ಅರಸ, 1592, ( 
Gowribidanur 20 


1607-8 
ರಘುನಾಥದೇವರಾಜ, 1618-19 SLA, Vol. II, pp. 27-28; CP No. 187 


Birgess, Sethupati grant No. 16, RMI, 


ಮುತ್ತುರಾಮಲಿಂಗವಿಜಯ ರಘನಾಥ, 1643-44, 
| Vol. II, pp. 1004, Foot Note Tunnaguru 


C. 1700-1 
ಅವತಾರನ್‌ ಸೇವಣ್ಣ ನಾಯಕ, C. 1469-70? 166 of 1918, MER 
425 of 1924, MER 


ತಂಜಾವೂರು ಸೇವಪ್ಪ ನಾಯಕ, 1550-1, 1580 
MAR of 1917, p. 55, para 135 


93 


ಅಪೂರ್ಣ 


ಹಸ್ತಪ್ರತಿಯಲ್ಲಿ ಕಂಡಂತೆ ಅವಶೇಷಗಳು 
1 ಪ್ರ 29 ವಿದ್ಮಾರಣ್ಮರ ಸಮಾಧಿ ಹಂಪೆ ವಿರೂಪಾಕ್ಷ ದೇವಸ್ಥಾನದ ಹಿಂಭಾಗದಲ್ಲಿರುವ ಎತ್ತರ ಪಾರ್ಶ್ವದಲ್ಲಿ ತುಂಗಭದ್ರಾ 
ನದಿಯು ವಶಿಷ್ಠ ತೀರ್ಥದ ಬಳಿ ಇದೆ (AQ ಹೊಂದಿದ ಕಾಲ ಕ್ರಿ.ಶ. 1386, ಕ್ಷಯ ಸಂವತ್ಸರದ ಜೇಷ್ಮ ಕೃಷ್ಣ 
13 ಶನಿವಾರ). 
26 ಕಂಚಿ ಕಾಮಕೋಟಿ ಪೀಠಾಧಿಪತಿ ವಿದ್ಯಾತೀರ್ಥೇಂದ್ರ ಸರಸ್ವತಿ ಸ್ವಾಮಿಗಳ ಸಮಾಧಿ ಶೃಂಗೇರಿಯಲ್ಲಿದೆ. 
28 ವಿದ್ಯಾತೀರ್ಥರ ನಿರ್ಮಾಣ ಕ್ರಿ.ಶ. 1384. 
29 ವಿದ್ಯಾತೀರ್ಥರಿಂದ ಪ್ರತಿಷ್ಠಿತರಾದ ಅಷ್ಟಯತಿಗಳು. 


121 184 ಛಲ್ಲಿ ಗೋವಿಂದ CARRS ಪಳಗಗೆ ಸಂದ SRE She ee eee | 
ಪೀಠದಲ್ಲಿ ಶ್ರೀ ಚಂದ್ರಶೇಖರ ಸರಸ್ವತೀ ಯತೀಂದ್ರರಾಗಿ ಪೀಠಾರೋಹಣ ಮಾಡಿದರು. 


nA & UY BW 


94 


15. ವಿಜಯನಗರ ಶಾಸನಗಳಲ್ಲಿ ಅಡಿಗೆ-ತಿಂಡಿಗಳು 


— ವಿನೋದಾ ಪಾಟೀಲ 


ದೇವರ ಪೂಜೆಯಾದ ನಂತರ ನೈವೇದ್ಧ ಮಾಡುವುದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ಮನೆಯಲ್ಲಿ ದೇವರ ಪೂಜೆಯಾದ 
ನಂತರ ಸಾಮಾನ್ಮ ದಿನಗಳಲ್ಲಿ ಹಣ್ಣು, ಹಾಲು-ಸಕ್ಕರೆ ನೈವೇದ್ಧ ಮಾಡುತ್ತೇವೆ. ಆದರೆ ಹಬ್ಬ-ಹುಣ್ಣಿಮೆಗಳಲ್ಲಿ ವಿಶೇಷವಾದ ಅಡಿಗೆ ಮಾಡಿ 
ನೈವೇದ್ಮ್ಧ ಮಾಡುತ್ತೇವೆ. ಕೆಲವು ಹಬ್ಬಗಳಲ್ಲಿ ನಿರ್ದಿಷ್ಟವಾದ ಅಡಿಗೆ ಪದಾರ್ಥಗಳನ್ನು ನೈವೇದ್ಧ ಮಾಡಬೇಕೆಂಬ ನಿಯಮವಿದೆ. ಉದಾ: 
ನಾಗರಪಂಚಮಿಯ ದಿವಸ ಉಂಡೆಗಳನ್ನು, ಗಣೇಶನಿಗೆ ಕಾಯಿಗಡುಬು, ಯುಗಾದಿಯ ದಿವಸ ಬೇವು-ಬೆಲ್ಲ ಹೀಗೆ ಬೇರೆ ಬೇರೆ ಹಬ್ಬಗಳಂದು 
ಬೇರೆ ಬೇರೆ ರೀತಿಯ ಅಡಿಗೆಗಳನ್ನು ನೈವೇದ್ಧ ಮಾಡಬೇಕೆಂಬ ಪದ್ಧತಿ ಮೊದಲಿನಿಂದಲೂ ನಡೆದು ಬಂದಿದೆ. ಇದೇ ರೀತಿ ದೇವಸ್ಥಾನಗಳಲ್ಲಿ 
ಪೂಜೆಯಾದ ನಂತರ ದೇವರಿಗೆ ಪಂಚಾಮೃತ ಅಥವಾ ವಿವಿಧ ನಮೂನೆಯ ಅಡಿಗೆಗಳನ್ನು ನೈವೇದ್ಧ ಮಾಡುವ ಪದ್ಧತಿಯು ಹಿಂದಿನ 
ಕಾಲದಿಂದಲೂ ರೂಢಿಯಲ್ಲಿದೆ. ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ನಡೆಯುವ ಪೂಜೆ, ನೈವೇದ್ಮಗಳ ವಿವರಗಳು ಶಾಸನಗಳಲ್ಲಿ 
ಕಂಡುಬರುತ್ತವೆ. 


ಪ್ರಾಚೀನ ಕರ್ನಾಟಕದ ದೇವಸ್ಥಾನಗಳು ಆಗಿನ ಕಾಲದ ಜನರ ಭಕ್ತಿ ಮತ್ತು ನಿಷ್ಠೆಗಳ ಪ್ರತೀಕವಾಗಿವೆ. ಎಲ್ಲಾ ಸಂಪತ್ತುಗಳಿಗೂ ಪುಣ್ಮವೇ 
ಮೊದಲು, ಎಲ್ಲಾ Hrd, Bo, ಈಶ್ವರನ ಪ್ರತಿಷ್ಠೆಯೇ ಮೊತ್ತ ಮೊದಲು ಎಂಬ ನಂಬಿಕೆ, ಜನರು ದೇವಸ್ಥಾನ ಕಟ್ಟಿಸಿ ಪೂಜೆ, ನೈವೇದ್ಯಗಳಿಗೆ 
ವ್ಯವಸ್ಥೆ ಮಾಡುವ ಭಾವನೆಯನ್ನು ಪ್ರೋತ್ಸಾಹಿಸಿತು. ದೇವಸ್ಥಾನ ಕಟ್ಟಿಸಿ ದೇವರ ಪ್ರತಿಷ್ಠೆ ಮಾಡಿಸಿದರೆ ತಮ್ಮ ಕಾಯಕ ಮುಗಿಯಿತೆಂದು ಆಗಿನ 
ಜನರು ತಿಳಿದಿರಲಿಲ್ಲ. ಅಲ್ಲಿ ಕಾಲಕಾಲಕ್ಕೆ ಪೂಜೆ, ಉತ್ಸವಗಳು ನಡೆಯಲು, ದೇವಸ್ಥಾನದ ಜೀರ್ಣೋದ್ದಾರ ಮಾಡಲು ದೇವಸ್ಥಾನ 
ಕಟ್ಟಿಸಿದವರಾಗಲಿ ಅಥವಾ ಪುಣ್ಯ ಪಡೆಯಬೇಕೆಂಬ ಹಂಬಲವುಳ್ಳ ಇತರರಾಗಲಿ ದೇವಸ್ಥಾನಗಳಿಗೆ ಗ್ರಾಮ, ತೋಟ, ಭೂಮಿಗಳನ್ನು ದಾನ 
ನೀಡುತ್ತಿದ್ದರು. ಕೆಲವರು ವರ್ಷಕ್ಕೆ ಇಂತಿಷ್ಟು ಹಣವನ್ನು ಅಥವಾ ಸಾಮಗ್ರಿಗಳನ್ನು ಕೊಡುತ್ತಿದ್ದರು. ತಾವು ನೀಡಿದ ಭೂಮಿ, ತೋಟಗಳಿಂದ 
ಬರುವ ಆದಾಯವನ್ನು ಇಂತಿಂತಹ ಕಾರ್ಯಗಳಿಗೇ ಉಪಯೋಗಿಸಬೇಕೆಂದು ಕಟ್ಟಳೆಯನ್ನು ಮಾಡುತ್ತಿದ್ದರು. ಹೀಗೆ ಅರಸರು, ಅಧಿಕಾರಿಗಳು 
ಮತ್ತು ಶ್ರೀಮಂತ ವರ್ಗದ ಜನರು ದೇವಸ್ಥಾ ನಗಳಿಗೆ ಭೂಮಿ ಅಥವ ಹಣದ ದಾನ ನೀಡಿ ನೈವೇದ್ಧದ ಕಟ್ಟಳೆ ಮಾಡಿದ ಪ್ರಸ್ತಾಪ ಅನೇಕ 
ಶಾಸನಗಳಲ್ಲಿ ದೊರೆಯುತ್ತದೆ. ಆದರೆ ನೂರಾರು ಶಾಸನಗಳನ್ನು ಗಮನಿಸಿದಾಗ್ಮೂ ವಿಜಯನಗರ ಶಾಸನಗಳಲ್ಲಿ ಮಾತ್ರ ಈ ಪ್ರಸ್ತಾಪ ಹೆಚ್ಚಾಗಿ 
ಕಂಡುಬರುತ್ತದೆ. ಅದರಲ್ಲೂ ವಿಠಲ ದೇವಸ್ಥಾ ನದಲ್ಲಿರುವ ಶಾಸನಗಳಲ್ಲಿ ವಿಠಲ ದೇವರ ಬೆಳಗಿನ ಮಧ್ಯಾಹ್ನದ ಮತ್ತು ಸಾಯಂಕಾಲದ ಪೂಜೆಗಳ 
ಸಮಯದಲ್ಲಿ ಮತ್ತು ವಿವಿಧ ಉತ್ಸವಗಳಂದು ದೇವರಿಗೆ ಯಾವ ಯಾವ ಅಡಿಗೆಯ ನೈವೇದ್ಯ ಮಾಡಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ನೈವೇದ್ಯ 
ಮಾಡಬೇಕೆನ್ನುವ ವಿವರಗಳು ಮತ್ತು ಅದಕ್ಕಾಗಿ ದಾನ ನೀಡಿದವರು ಯಾವ ಯಾವ ಅಡಿಗೆಗೆ ಎಷ್ಟು ದುಡ್ಡನ್ನು ಖರ್ಚು ಮಾಡಬೇಕೆಂಬ ಕಟ್ಟಳೆ 
ಮಾಡಿದ ವಿವರಗಳೂ ದೊರೆಯುತ್ತವೆ. ವಿಜಯನಗರ ಅರಸರಲ್ಲಿ ಕೃಷ್ಣದೇವರಾಯ, ಸದಾಶಿವರಾಯ ಮತ್ತು ಅಚ್ಛುತರಾಯರ ಕಾಲದಲ್ಲಿ 
ದೇವಸ್ಥಾನಗಳಲ್ಲಿ ನೈವೇದ್ಯದ ಕಟ್ಟಳೆ ಮಾಡಿದ್ದು ಹೆಚ್ಚಾಗಿ ಕಂಡುಬರುತ್ತದೆ. ಇವರ ಕಾಲದಲ್ಲಿಯೇ ಮೇಲುಕೋಟೆಯ ನಾರಾಯಣ ದೇವಸ್ಥಾನ, 
ಶ್ರೀರಂಗಪಟ್ಟಣದ ರಂಗನಾಥ ದೇವಸ್ಥಾನ, ಕಾಳಹಸ್ತಿಯ ಕಾಳಹಸ್ತೀಶ್ವರ ದೇವಸ್ಥಾನ ಮತ್ತು ಚಿಕ್ಕಕಾಂಜೀವರಂನಲ್ಲಿ a ರ್‌ 
'ದೇವಸ್ಥಾನಕ್ಕೆ ದಾನ ನೀಡಿ, ನೈವೇದ್ಯದ ಕಟ್ಟಳೆ ಮಾಡಿದ ವಿವರಗಳೂ ಶಾಸನಗಳಲ್ಲಿ ದೊರೆಯುತ್ತವೆ. 


ನೈವೇದ್ಯವಾದ ನಂತರ ಪ್ರಸಾದ ಇಂತಿಷ್ಟು ಪ್ರಮಾಣವನ್ನು ಇಂತಿಂತವರಿಗೆ ಕೊಡಬೇಕೆಂಬ ಕಟ್ಟಳೆಯನ್ನು ಶಾಸನಗಳಲ್ಲಿ ಕಾಣಬಹುದಾಗಿದೆ. 
ಈ ರೀತಿಯ ನೈವೇದ್ಮದ ಕಟ್ಟಳೆಗಳಿರುವ ಕೆಲವು ಶಾಸನಗಳನ್ನು ಮತ್ತು ನೈವೇದ್ಯ ಮಾಡಿದ ಅಡಿಗೆಗಳಲ್ಲಿ ಕೆಲವು ವಿಶೇಷ ಅಡಿಗೆಗಳ ಬಗ್ಗೆ ಕೆಳಗೆ 
ವಿವರಿಸಲಾಗಿದೆ. ಅಲ್ಲದೆ ಶಾಸನಗಳಲ್ಲಿ ಅಡಿಗೆಗಳಿಗೆ ಬೇಕಾದ ದವಸ ದಾನಗಳ ಅಳತೆಗಳನ್ನು ಆಗಿನ ಕಾಲದ ಸಂಜ್ಞೆಗಳಲ್ಲಿಯೇ ಕೊಡಲಾಗಿದೆ. 
ವಸುಂಧರಾ ಫೆಲಿಯೋಜಾರವರು ತಮ್ಮ "ಹಂಪಿ-ವಿಜಯನಗರ, ದ ಟೆಂಪಲ್‌ ಆಫ್‌ ado” ಪುಸ್ತಕದಲ್ಲಿ ಈ ಸಂಜ್ಞೆಗಳನ್ನು cr 
(equivalent) ಅಳತೆಗಳನ್ನಾಗಿ ಪರಿವರ್ತಿಸಿದ್ದಾರೆ.' ಈ ಲೇಖನದಲ್ಲಿಯೂ ಅವೇ ಅಳತೆಗಳನ್ನು ಉಪಯೋಗಿಸಲಾಗಿದೆ ಉದಾ: I = 1/4, 
II = 1/2, Ill = 3/4, - = 1/6, = = 1/8 ಮುಂತಾದವುಗಳು ~ ಸಂಜ್ಞೆಗೆ ಘಟ್ಟಿ ಗದ್ಯಾಣ ಮತ್ತು ** ಸಂಜ್ಞೆಗೆ ಹಣ ಎಂದು 
ಅರ್ಥೈಸಿದ್ದಾರೆ. 


ಸ ಬೇರೆ 
ವಿಠಲ ದೇವಸ್ಥಾನದಲ್ಲಿರುವ ಶಾಸನಗಳನ್ನು ಗಮನಿಸಿದಾಗ ವಠಲದೇವರ ನೈವೇದ್ಯಕ್ಕಾಗಿಯೇ ಚೀರೆ ಬೇರೆ ಸಮಯಗಳಲ್ಲಿ ಮತ್ತು ಬೀ 


ಬೇರೆ ರೀತಿಯಲ್ಲಿ ದಾನ ನೀಡಿದ ಅಂಶ ತಿಳಿಯುತ್ತ ದೆ. ಅವು ಕೆಳಗಿನಂತಿವೆ: ' 


95 


1. ಅಚುತರಾಯ-ಮಹಾರಾಯರು ಆಳುತ್ತಿದ್ದಾಗ ವೆಂಗಳನಾಯಕ ಮಗ ವರದಪ್ಪ (ಶ್ರೀದಪ್ಪ)ನಾಯಕರು ವಿಠಲೇಶ್ವರನ ಭಂಡಾರಕ್ಕೆ 
] ಶಿ 


400 ಪಟಿ, ವರಹಗಳನು ಅರ್ಪಿಸಿ ಆ ವರಹಗಳಿಗೆ ಪ್ರತಿ ತಿಂಗಳು ಬರುವ ಬಡ್ಡಿ 2.5 % ಅಥವ 10 ಘಟ್ಟಿ ವರಹಗಳಿಂದ 40 ಪಡಿ ಅಕ್ಕಿ, 
ಆಲಿ a 
ಮೇಲೋಗರ, ಉಪ್ಪು ಮೆಣಸು, ಸಂಭಾರ, ಮೊಸರು, ತುಪ್ಪ, ಸಕ್ಕರೆಗಳನ್ನು ಕೊಂಡು ದೇವರಿಗೆ ನೈವೇದ್ಧ ಮಾಡಬೇಕೆಂದು ಕಟ್ಟಳೆ ಮಾಡಿದರು. 
2. ಅಚ್ಮುತರಾಯರ ಸೇವಕರಾದ ತಿಮ್ಮಪ್ಪನಾಯಕ ಮತ್ತು ಆತನ ತಮ್ಮ ರಘವಪ್ಪನಾಯಕರು ವಿಠಲ ದೇವಸ್ಥಾನದ ಗೋಪುರದ ಮೇಲೆ 
9 ಕಳಶಗಳನ್ನು ಪ್ರತಿಷ್ಠಾಪಿಸಿದ ಸಮಯದಲ್ಲಿ ಒಂದು ಹರಿವಾಣ ದೊಡ್ಡಕ್ಕಿಯ ಅನ್ನದ ನೈವೇದ್ಯಕ್ಕೆ 15 ಗದ್ಯಾಣ, ಒಂದು ಹರಿವಾಣ ಖಜ್ಞಾಯದ 
ನೈವೇದ್ಯಕ್ಕೆ 10 ಗದ್ಮಾಣಗಳನ್ನು ದಾನ ನೀಡಿದರು. 
3. ವೀರಪ್ರತಾಪ ಸದಾಶಿವರಾಯರು ರಾಜ್ಮಂಗೆಯ್ಕುತ್ತಿರುವಾಗ ಅರವೀಡು ವಂಶದ ಕೊನೇಟಿಯದೇವ ಮಹಾಅರಸರ ಕುಮಾರರಾದ 


ತಿಮ್ಮರಾಜ ಮಹಾಅರಸರು ತಮ್ಮ ತಂದೆಗೆ ಪುಣ್ಯವಾಗಲೆಂದು ವಿಠಲದೇವರ ನೈವೇದ್ಯಕ್ಕೆ ಗುತ್ತಿ ಸೀಮೆಯ ಪುಲಿಯೇರು ಮಾಗಣಿಯಲ್ಲಿರುವ ' 
ತಿರುಮಲಪುರದ ಆದಾಯ 600 (ಘಟ್ಟ) ವರಹ ಗದ್ಮಾಣಗಳನ್ನು ಒಂದು ವರ್ಷದ ನೈವೇದ್ಯಕ್ಕೆ ದಾನ ನೀಡಿ ಅದರಲ್ಲಿ ಒಂದು ದಿನದ ನೈವೇದ್ಯಕ್ಕೆ 
20 (ಘಟ್ಟಿ) ಗದ್ಮಾಣಗಳಂತೆ 30 ದಿವಸ ನಡೆಯುವ ವಿವಿಧ ಉತ್ಸವಗಳಿಗೆ ಖರ್ಚು ಮಾಡಬೇಕೆಂದು ಕಟ್ಟಳೆ ಮಾಡಿದರು. ಈ ಒಂದು ದಿನದ 

ನೈವೇದ್ಯಕ್ಕೆ ತಯಾರಿಸುವ ಆಹಾರ ಪದಾರ್ಥಗಳು ಮತ್ತು ಅದಕ್ಕಾಗಿ ಖರ್ಚು ಮಾಡಬೇಕಾದ ಹಣ ಕೆಳಗಿನಂತಿರಬೇಕೆಂದೂ ಕಟ್ಟಳೆ ಮಾಡಿದರು. . 


1. 1 ಹರಿವಾಣಕ್ಕೆ 8 ಪಡಿ ಅಕ್ಕಿಯ ಅನ್ನದ ಲೆಕ್ಕದಂತೆ 40 ಹರಿವಾಣ ಅನ್ನ, ಉಪ್ಪು ಮೆಣಸು, ಸಂಭಾರ, ಮೇಲೋಗರ, ತುಪ್ಪ, 
ಮೊಸರುಗಳಿಗೆ 4 ಘಟ್ಟಿ ಗದ್ಮಾಣ ಮತ್ತು 1 ಹಣ. 


2 > ರೀತಿಯ 500 ಖಜ್ಞಾಯಗಳಿಗೆ ಬೇಕಾಗುವ ಅಕ್ಕಿ, ಬೆಲ್ಲ, ತುಪ್ಪಗಳಿಗೆ 2% ಘಟ್ಟಿ ಗದ್ಮಾಣ ಮತ್ತು 4% ಹಣ. 

3. ಹಣ್ಣು, ತೆಂಗಿನಕಾಯಿ, ಕಬ್ಬು ಮುಂತಾದವುಗಳಿಗೆ 2% ಘಟ್ಟಿ ಗದ್ಯಾಣ ಮತ್ತು 4 ಹಣ. 

4. ಅಡಿಗೆ ಮಡುವವರಿಗೆ 1% ಘಟ್ಟಿ ಗದ್ಮಾಣ. 

5 ಸಾಯಂಕಾಲ ಹಿಟ್ಟು ಕುಟ್ಟುವ ಮತ್ತು ಬೀಸುವ ಸೇವಕರಿಗೆ 1 ಘಟ್ಟಿ ಗದ್ಮಾಣ ಮತ್ತು 1 ಹಣ ಇತ್ಯಾದಿ. ಹೀಗೆ ದುಡ್ಡನ್ನು 
ವಿನಿಯೋಗಿಸುವ ವಿವರಗಳನ್ನು ತಿಳಿಸಲಾಗಿದೆ. 


ಒಂದು ವೇಳೆ ರಾತ್ರಿ ವೇಳೆ ನಡೆಯುವ ಉತ್ಸವಗಳು ನಡೆಯದಿದ್ದರೆ ಆ ಹಣವನ್ನು ಬೆಳಗಿನ ಸಮಯ ಉತ್ಸವಗಳಿಗೇ 
ವಿನಿಯೋಗಿಸಬೇಕೆಂದೂ ಕಟ್ಟಳೆಯಿದೆ. “ 


ನೈವೇದ್ಯವಾದ ನಂತರ ಪ್ರಸಾದದಲ್ಲಿ ಒಂದು ಪಾಲನ್ನು ದಾನಿ ಉದಯಗಿರಿ ತಿಮ್ಮರಾಜಯ್ಯನಿಗೆ, ಒಂದು ಪಾಲನ್ನು ವಿಕಲ ದೇವರವರ 
ಭಂಡಾರಕ್ಕೆ, ಒಂದು ಪಾಲು ದೇಮ್ಮಾನದ ಅಂಗಳಕ್ಕೆ ನೀರು ಹಾಕುವವರಿಗೆ ಒಂದು ಪಾಲನ್ನು ಛತ್ರಿ ತರುವವರಿಗೆ ಕೊಡಬೇಕೆಂದೂ ಈ ಶಾಸನದಲ್ಲಿ/ 


ನಾ ಗೋಕುಲಾಷ್ಟಮಿ, ಮಹಾನವಮಿ, ದೀಪವಳಿ ಮುಂತಾದ ಉತ್ಸವಗಳಂದು ಚಿತ್ಸೆಸುವ ಪದ್ಧತಿಯಿತ್ತು. ಈ ಉತ್ಸವಗಳ 
ನೈವೇದ್ಯಕ್ಕೆ 51 ಅಪ್ಪಗಳ ಲೆಕ್ಕದಲ್ಲಿ (1 ಪಡಿ ಅಪ್ಪ ತಯಾರಿಸಲು) 8 ಪಡಿ ಅಕ್ಕಿಗೆ 1 ಹಣ, 6 ಸೇರು ತುಪ್ಪಕ್ಕೆ 2%; 


ಹಣ, 10 ಸೇರು ಬೆಲ್ಲಕ್ಕೆ 1 ಹಣ, ಸಂಭಾರಕೆ ಹಣ, | 
ಇ ಅಡುಗಬು, ಅಡುಗೂಲಿಗೆ ॥ ಹಣ, 
PRED ; v7 ಹಿಟ್ಟು ತಯಾರಿಸುವ ಕೂಲಿಗೆ 1/16 ಇತ್ಕಾದಿ 


ಈ oy. * 
gsi ನಮ್ಮಾಳುವಾರುಲು ವಿಠಲ ದೇವರ ಬೆಳಗಿನ ನೈವೇದ್ಯದ ಪ್ರಸಾದ, ಮಾಲೆ ಮತ್ತು ಶಡಗೋಪಗಳನ್ನು 
ಶಿ ಗೆ 
ಇಟ್ಟರು. ೬ ಮನೆಗೆ ಕಳಿಸಬೇಕೆಂದು ಕಟ್ಟಳೆ ಮಾಡಿ ಅದಕ್ಕಾಗಿ ದೇವರ ಭಂಡಾರಕ್ಕೆ ಸ್ವಲ್ಪ ಹಣವನ್ನು ಠೇವಣಿ 
ಈ ಹಣದಲ್ಲಿ ಒಂದು ದಿನದ ನೈವೇದ್ಯಕ್ಕೆ ದೋಸೆ | | 
ಜ್ಯ ಗೆ 
ಉಪಯೋಸಬೇಕೆಂದು ಮತ್ತು ಈ ಮೊದ ಸವೇದ್ಯಕ್ಕೆ ಬೇಕಾದ ಪದಾರ್ಥಗಳಿಗೆ 2% ಹಣ, ಮೊಸರನ್ನಕ್ಕೆ vs ಹಣವನ್ನು 


ಮಡಕ ಲೆ ದೇವಸ್ಥಾದನಲ್ಲಿ ನಡೆಯುತ್ತಿದ್ದ ದೊಡ್ಡಕ್ಕಿಯ ಅನ್ನದ ನೈವೇದ್ಮವನ್ನು ಕಳಿಸಬೇಕೆಂದು ಕಟ್ಟಳೆ 


96 


ವ TTT 


ee ವಿ. ತ 


ಕ 


\ 
Br ಅ Came ಮದಕ AM ತಲ ಎರ್‌ ಹಿ 


ರ ನನ್ನಾ ಅ 


6. ಅಚ್ಚುತರಾಯ-ಮಹಾರಾಯರು ಆಳುತ್ತಿರುವಾಗ ಅರಸರಿಗೆ ಪುಣ್ಮವಾಗಲೆಂದು ಅಧಿಕಾರಿ 32,383 ಮಗ rows ತಿಪಿಶೆಟಿ ಯು 
ವಿಠಲ ದೇವಸ್ಥಾನದ ಆವರಣದೊಳಗೆ ಪಶ್ಚಿಮ ಭಾಗದಲ್ಲಿ ಕಟ್ಟಿದ ನಾಲ್ಕು Ro 12 BID pre ಏಂದು 
ತಿರುಕಂಚಿನಂಬಿಯಳ್ವಾರರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಈ ಆಳ್ವಾರರ ನೈವೇದ್ಯಕ್ಕೆ ದೀಪಾರಾಧನೆ ಮತು ದಂಡೆಗೆ ನವನ 
ಭಂಡಾರಕ್ಕೆ 100: ವರಹ ಗದ್ಮಾಣಗಳನ್ನು ಪುಲಿವೆಟುವಾಗಿ ಸಮರ್ಪಿಸಿದರು. ಈ ಹಣದ ಬಡ್ಡಿಯಿಂದ ae ಹಣದಲ್ಲಿ ಪ್ರತಿದಿನ 13 ಪಡಿ 
ಅಕ್ಕಿಯಲ್ಲಿ 36 ಹರಿವಾಣ ಅನ್ನ, 1 ಪಡಿ ಎಣ್ಣೆ, 13 ಹೂವಿನ ಹಾರಗಳನ್ನು ಆಳ್ವಾರರಿಗೆ ಸಮರ್ಪಿಸಬೇಕೆಂಬ ಕಟ್ಟಳಿ ee 


7. ಸದಾಶಿವರಾಯರು ವಿಜಯನಗರವನ್ನಾಳುತ್ತಿದ್ದಾಗ ಕೊನೇಟಿಕೊಂಡರಾಜಯ್ಕನ ತಮ್ಮ ಉದಗಿರಿ ado, mwd ದೇವಸ್ಥಾನದಲ್ಲಿ 
10 ದಿನ HH, ಪ್ರಬಂಧ (ತಿರುವಧ್ಮಾನ) ಓದಲು ಸ್ವಲ್ಪ ಹಣವನ್ನು ದಾನ ನೀಡಿದ್ದರು. ನಂತರ ಕೊಂಡರಾಜಯ್ಕನು 11ನೇಯ ದಿನ ಕೆಂಣೆನೂರು 
ಚಿರುತಾಂಪು' (ನಮ್ಮಾಳ್ವರ ಪ್ರಶಂಸೆ) ಮತ್ತು 12ನೆಯ ದಿನ 'ನೂತಿಂದಾದಿ' (ರಾಮಾನುಜಾಚಾರ್ಯರ ವರ್ಣನೆ)ಗಳನ್ನು ಓದಲು, 10 ಕೊಳಗ 
ಬೀಜ ಬಿತ್ತುವ ಸಾಮರ್ಥ್ಯ ಹೊಂದಿದ ಭೂಮಿಯನ್ನು ವಿಠಲ ದೇವಸ್ಥಾನಕ್ಕೆ ದಾನ ನೀಡಿದರು. ಇದರ ಆದಾಯವನ್ನು ದೇವರ ನೈವೇದ್ಯಕ್ಕೆ 
ಉಪಯೋಗಿಸಿ ಖಜ್ಞಾಯ ಪ್ರಸಾದದಲ್ಲಿ 2 ಪಾಲು DOOD ಭಂಡಾರವವರಿಗೆ, 1 ಪಾಲು ಕಂಡಾಳ ಭಾವನಾಚಾರ್ಯರ ಮಗ ನಮ್ಮ ಗುರು 
ಶ್ರೀರಂಗಾಚಾರ್ಯರಿಗೆ, 3 ಪಾಲು ಹಿರಿಯರಿಗೆ, 3 ಪಾಲು ಸ್ಥಾ ನಪ್ಪತಿಗೆ ಕೊಡಬೇಕೆಂದು ಕಟ್ಟಳೆ ಮಾಡಿದರು." 


8. ಸದಾಶಿವರಾಯರು ಆಳುತ್ತಿದ್ದಾಗ ಅ(ಆ)ವುರ ತಾತಾಚಾರ್ಯರ ಮಗ ಆವುರು ತಿರುವೆಂಗಳಾಚಾರ್ಯರು ಸದಾಶಿವರಾಯರಿಂದ 
ಧಾರಾಗೃಹಿತವಾಗಿ ಪಡೆದ ತೆಕ್ಕಲಕೋಟೆ ಸೀಮೆಯ ನಿಟ್ಟೂರು ಗ್ರಾಮ, ಆನೆಗೊಂದಿಯ ಅಡವಿಗೆರೆಯಲ್ಲಿ 2 ಖಂಡುಗ ಗದ್ದೆಯನ್ನು ದೇವಸ್ಥಾನಕ್ಕೆ 
ದಾನ ನೀಡಿದರು. ಇದರ ಆದಾಯದಿಂದ ದೇವರ ಪ್ರತಿದಿನದ 8 ಹರಿವಾಣ ನೈವೇದ್ಯಕ್ಕೆ 80 ಪಡಿ ಅಕ್ಕಿ ಮತ್ತು ಇತರ ಖರ್ಚುಗಳಿಗೆ 42 ಹಣ, 
ಪಂಚಪರ್ವ ಉತ್ಸವಗಳ ದಿನದ ನೈವೇದ್ಯಕ್ಕೆ 1 ಪಡಿ, ಸುಖಿಯನ (ಸುಖುಕ್ಕೆ 1%: ಚಕ್ರ ಗದ್ಮಾಣ, 2 ಪವಿತ್ರ ದಿನಗಳ ನೈವೇದ್ಯಕ್ಕೆ 20 
ಸುಖಿಯನಗಳಿಗೆ 6 ಗದ್ಮಾಣ, ಉಟಿ ತಿರುನಾಳಿಗೆ 3 ಹಣ, ಮೊದಲಿ ಆಳ್ವಾರರ ದೇವಸ್ಥಾನದ ರಾಮಾನುಜಕೂಟಕ್ಕೆ ಒಂದು ದಿನಕ್ಕೆ 1 ಹಣ 
ಖರ್ಚು ಮಾಡಬೇಕೆಂದು ಕಟ್ಟಳೆ ಮಾಡಿದರು. 


ದೇವರಿಗೆ ನೈವೇದ್ಮವಾದ ನಂತರ ಪ್ರಸಾರದಲ್ಲಿ 2 ಹರಿವಾಣ ರಾಮಾನುಜಕೂಟಕ್ಕೆ 5 ಪಾಲು ದೇವಸ್ಥಾನದ ಸ್ಥಾನಿಕರಾದ ನರಸಯ್ಯ, 
ದೇಮಯ್ಯ, ವೀರಪ್ಪ, ಚಿಕ್ಕ ವೀರಪ್ಪ, ಪುರುಷೋತ್ತಮರಿಗೆ, 14 ಪಾಲು ದೇವರ ಭಂಡಾರಕ್ಕೆ, 1: ಪಾಲು ಭಾಗವತ ಓದುವವರಿಗೆ, 1 ಪಾಲು 
ಅವುರ ವೆಂಗಳಾಚಾರ್ಯರಿಗೆ ವಿತರಿಸಬೇಕೆಂದು ಕಟ್ಟಳೆ ಮಾಡಿದರು.” i 


(ಸೌ.ಇಂ.«., IX, ii, 606) 


ಹಂಪೆಯಲ್ಲಿ (ವಿಜಯನಗರ) ವಿಠಲ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ದಾನ ನೀಡಿದ ಪ್ರಸ್ತಾಪ ಬಿಟ್ಟರೆ ರಾಮಚಂದ್ರದೇವರ ಮತ್ತು ಮುದು 
ವೀರಂಣ ದೇವರ ನೈವೇದ್ಯಕ್ಕೆ ದಾನ ನೀಡಿದ ಪ್ರಸ್ತಾಪ ಶಾಸನಗಳಲ್ಲಿದೆ. 


ಕೃಷ್ಣರಾಯ ಮಹಾರಾಯರು ಶ್ರೀ ರಾಮಚಂದ್ರ ದೇವರ ಅಮೃತಪಡಿಗೆ ಸೊಂಡೂರು ಸೀಮೆಯೊಳೆಗೆ ತಾಳೂರು ಗ್ರಾಮದ ಪಶ್ಚಿಮಕ್ಕೆ 
ಚಿಕ್ಕ ಬಿಂಜೆಯೆಂಬ ಒಂದು ಕುಂಟೆ ಭೂಮಿಯನ್ನು ಸಮರ್ಪಿಸಿದ್ದರು. ಆದರೆ ಅದು ಬೀಳು ಭೂಮಿಯಾಗಿದ್ದುದರಿಂದ ಮಹಾ ಮಂಡಳೇಶ್ವರ 
ತಿಮ್ಮರಾಜರು ಅಲ್ಲಿ ದೊಡ್ಡ ಕೆರೆಯನ್ನು ಕಟ್ಟಿಸಿ, ದೇವರ ಗುಡಿಯ ಮುಂದೆ ಒಂದು ಉತ್ಸವ ಮಂಟಪ ಕಟ್ಟಿಸಿ, ತಾಳೂರು ಗ್ರಾಮದ ಬೀಳು 
ಭೂಮಿಯ ಬದಲಾಗಿ ಅದೇ ಗ್ರಾಮದಲ್ಲಿ ಒಂದು ಖಂಡುಗ ಬೀಜವರಿ ಗದ್ದೆಯನ್ನು ರಾಮಚಂದ್ರ ದೇವರಿಗೆ ದಾನ ನೀಡಿದರು. ಅಲ್ಲದೆ ತಮ್ಮ 
ತಾಯಿ ಕೋನಾಜಿ ಅಮ್ಮನವರಿಗೆ ತಂದೆ ಚಿಕ್ಕ ತಿಮ್ಮಿಯ್ಯನವರಿಗೆ ಪುಣ್ಮವಾಗಲೆಂದು ದೇವಸ್ಥಾ ನದಲ್ಲಿ ನಡೆಯುವ 203 ಉತ್ಸವಗಳ ದಿನ 
ದೇವರಿಗೆ 5 ಕುರುಚಿಯ ಅಪ್ಪ, 5 ಅತಿರಸ್ಸ 5 ಯೆಂಣ್ಣರಿಗೆ, 5 ಪೊಡೆ (ವಡೆ), ನೆನೆಗಡಲೆ, ಬೆಲ್ಲ, ಕಬ್ಬು ಮುಂತಾದವುಗಳನ್ನು ಪ್ರತಿ ವರ್ಷ 
ತಪ್ಪದೇ ಅರ್ಪಿಸಬೇಕೆಂದು ಕಟ್ಟಳೆ ಮಾಡಿದರು. 


ಸದಾಶಿವರಾಯರ ಕಾಲದಲ್ಲಿ ಅವರಿಗೆ ಪುಣ್ಮವಾಗಲೆಂದು ದಳವಾಯಿ ಜಂಗಮಯ್ಯನವರು ಕೃಷ್ಣಾಪುರದ ಪೇಟೆಯ ಹಿರಿಯ ಕಾಲುವೆಯ 


=) 
ಬಳಿಯಲ್ಲಿ ಕಟ್ಟಿಸಿದ ದೇವಸ್ಥಾನದಲ್ಲಿ ಮುದು ವೀರಂಣನ ಪ್ರತಿಷ್ಠೆಯನ್ನು ಮಾಡಿ ದೇವರ ಶ್ರೀ ಕಾರ್ಯಗಳಿಗೆ, ನಿತ್ಯ ನೈಜೇಡ್ಯ್ಕಿ "1 ge ನ 
ಸಿದೆ ಅಕ್ಕಿ 1 ಸಿದೆ ಹೆಸರು, 1 ಪಡಿ ತುಪ್ಪ 1 ಪಡಿ ಎಂಣೆ, ಸಂಭಾರ, ವೀಳದೆಲೆ, ನಿಂಬೆಹಣ್ಣುಗಳನ್ನು ಹಿರಿಯ ಛತ್ರದಲ್ಲಿ ಸಮರ್ಪಿಸು 
ಕಟ್ಟಳೆ ಮಾಡಿದರು." | | 


ವೀರಂಣನ ದೇವಸ್ಥಾನಗಳಿಗೆ ನೈವೇದ್ಯಕ್ಕೆ ದಾನ ನೀಡಿದ 


ಮೇಲಿನ ಶಾಸನಗಳು ವಿಜಯನಗರದ ವಿಠಲ, ರಾಮಚಂದ್ರ ಮತ್ತು ಮುಧು 
3, ವಿಜಯನಗರ ಅರಸರೇ ದಾನ ನೀಡಿದ ಕೆಲವು 


ಉದಾಹರಣೆಗಳಾಗಿವೆ. ವಿಜಯನಗರ ಬಿಟ್ಟು ಬೇರೆ ಸ್ಥಳಗಳಲ್ಲಿರುವ ದೇವಸ್ಥಾನಗಳಿಗೆ ನೈವೇದ್ಮ 


97 


ಉದಾಹರಣೆಗಳೂ ಶಾಸನಗಳಲ್ಲಿ ದೊರೆಯುತ್ತವೆ. ಇದೇ ಅರಸರು ಶ್ರೀರಂಗಪಟ್ಟಣದ ರಂಗನಾಥ ದೇವಸ್ಥಾನ, ಮೇಲುಕೋಟೆಯ 
ಚಲುವನಾರಾಯಣ, MBA, OD ಕಾಳಹಸ್ತೀಶ್ವರ ಮತ್ತು ಚಿಕ್ಕ ಕಾಂಜೀವರಂನಲ್ಲಿರುವ ಅರುಳಲ್‌-ಪೆರುಮಾಳ್‌ ದೇವಸ್ಥಾನಗಳಿಗೆ ನೈವೇದ್ಯಕ್ಕಾಗಿ 


ದಾನ ನೀಡಿದ ವಿವರಗಳು ಆ ದೇವಸ್ಥಾನಗಳಲ್ಲಿರುವ ಶಾಸನಗಳಿಂದ ತಿಳಿಯುತ್ತದೆ. 


ವಿಜಯನಗರದಲ್ಲಿ ಕೃಷ್ಣರಾಯರು ಆಳುತ್ತಿದ್ದಾಗ ಅವುಭಳ ದೇವರ ಮಗ ಕೃಷ್ಣರಾಯ-ನಾಯಕನು ತನಗೆ ನಾಯಕತನಕ್ಕೆ ಅರಸರಿಂದ 
ದೊರೆತ ಶ್ರೀರಂಗಪಟ್ಟಣದ ಸೀಮೆಯ ಕುರುವಂಶ ನಾಡಿನಲ್ಲಿರುವ ಬೀರಿಸೆಟ್ಟಿಹಳ್ಳಿ ಗ್ರಾಮವನ್ನು ರಂಗನಾಥ ದೇವರ ನೈವೇದ್ಯ ದಾನ ನೀಡಿದನು. 
ದೇವರಿಗೆ ಪ್ರತಿದಿನ 25 ಅತಿರಸ ಮತ್ತು ಹೂ ಮಾಲೆಯನ್ನು ಅರ್ಪಿಸಬೇಕೆಂದು ಕಟ್ಟಳೆ ಮಾಡಿದನು.'' ಇದೇ ಅರಸರ ಕಾಲದಲ್ಲಿ ತಿಮ್ಮರಾಜನ 
ಮಗ ಮಹಾಮಂಡಳೇಶ್ವರ ಚಮ್ಮಟಿ (ಸಮ್ಮಟಿ) ಭೋಗಯದೇವ-ಮಹಾರಾಜನು ದೇವಪುರಿ ಗ್ರಾಮಕ್ಕೆ ನಾಗಲಾಪುರವೆಂಬ ಹೊಸ ನಾಮಕರಣ 
ಮಾಡಿ ರಂಗನಾಯಕಿ ದೇವಿಯ ನೈವೇದ್ಯ ಮತ್ತು ದೀಪ ಬೆಳಗಿಸಲು ದಾನ ನೀಡಿದನು. ಈ ಗ್ರಾಮದಿಂದ ಬರುವ 90 ವರಹಗಳಲ್ಲಿ ಸ್ವಲ್ಪ 
ವರಹಗಳನ್ನು ನಿತ್ಯ ಕರಾಯ ನೈವೇದ್ಯಕ್ಕೆ ಉಪಯೋಗಿಸಬೇಕೆಂದು ಕಟ್ಟಳೆ ಮಾಡಿದರು. 

ಕೃಷ್ಣರಾಯರು ವಿಜಯನಗರವನ್ನಾಳುತ್ತಿದ್ದಾಗ, ಅವರ ಆಜ್ಞೆಯಂತೆ ದಂಡು ಅವುಭಳದೇವರ ಮಗ ಕೃಷ್ಣರಾಯ-ನಾಯಕನು 
ಶ್ರೀರಂಗಪಟ್ಟಣದ ಸೀಮೆಯಲ್ಲಿರುವ ಕಾಮೆನಾಯಕನ ಹಳ್ಳಿಯಿಂದ ಬರುವ ಆದಾಯ 55 ಗದ್ಮಾಣ, ಸಿಂಧಗಟ್ಟಿ ಸೀಮೆಯಲ್ಲಿರುವ ಗೊಲ್ಲರ 
ಚೆಟ್ಟನ ಹಳ್ಳಿಯಿಂದ ಬರುವ ಆದಾಯ 50 ಗದ್ಮಾಣ, ಮೇಲುಕೋಟೆಯ ಸಂತೆಯಿಂದ ಬರುವ ಆದಾಯ 70 ಗದ್ಮಾಣ, ಸ್ಥಳ ಸುಂಕ ಮುಂತಾದ 
ಸುಂಕಗಳಿಂದ ಬರುವ ಆದಾಯ ಹೀಗೆ ಒಟ್ಟು 254 ಗದ್ಮಾಣಗಳನ್ನು ಚಲುವನಾರಾಯಣ ದೇವಸ್ಥಾನದಲ್ಲಿ ನಡೆಯುವ ಹಬ್ಬಗಳಂದು ಕೆಳಗಿನಂತೆ 
ಖರ್ಚುಮಾಡಬೇಕೆಂದು ಕಟ್ಟಳೆ ಮಾಡಿದನು.” 


10 ದಿನಗಳು ನಡೆಯುವ ತೆಪ್ಪ ತಿರುನಾಳಿಗೆ - 80 ಗದ್ಯಾಣ, 
ಪುಳುಗುಕಾಪಿಗೆ 1 ವರ್ಷಕ್ಕೆ - 150 ಗದ್ಮಾಣ, 
ಲಕ್ಷ್ಮೀದೇವಿಯರ ಆರೋಗಣೆಗೆ ಪ್ರತಿದಿನ ಒಂದು ಹರಿವಾಣ, 
ಅಕ್ಕಳೆಯ ಪಾಯಸದ ಒಂದು ವರ್ಷದ ಖರ್ಚಿಗೆ 120 ಗದ್ಮಾಣ, 


ನರಸಿಂಹ ದೇವರ ಆರೋಗಣೆಗೆ ಪ್ರತಿದಿನ 15 ಅತಿರಸದ ಹರಿವಾಣಗಳಿಗೆ 1 ವರ್ಷಕ್ಕೆ 12 ಗದ್ಮಾಣ ಖರ್ಚುಮಾಡಬೇಕೆಂದು ಕಟ್ಟಳೆ 


— ನಂತರ ಪ್ರಸಾದದಲ್ಲಿ ಧರ್ಮಕರ್ತರಿಗೆ ಬರುವ ಪಾಲನ್ನು ಬ್ರಾಹ್ಮಣರಿಗೆ ಬಡಿಸಬೇಕು, ಅಚ್ಮುತರಾಯರಿಗೆ ಬರುವ 
), ರಿವಾಣ ಪ್ರಸಾದವನ್ನು ತಿರುಕಾಳತ್ತಿಯಾನೆಯ ಮಗ ಚಾಲದಾರಿ ಸ್ವಾಮಿಗೆ ಪ್ರತಿದಿನ ಕಳಿಸಬೇಕೆಂದು ತಿರುಕಾಳಹಸ್ತಿಯ 
ಪಾರುಪತ್ಯದ ಕುಪ್ಪರಸರಿಗೂ, ಸ್ಥಾನದವರಿಗೂ ಸೇನಬೋವರಿಗೂ ಅಪ್ಪಣೆ ಮಾಡಿದರು Ff 


ಅಚು 2 
2 — ಹ ಪಟ್ಟಾಭಿಷೇಕ ಮಾಡಿಕೊಂಡು ವಿಷ್ಣು ಕಂಚಿಗೆ ಬಂದೂ ವರದರಾಜ ದೇವರಿಗೆ ಮತ್ತು ಏಕಾಂಬ್ರನಾಥ 
1 AB, ದದ್ಕೋನದ ನೈವೇದ್ಯಕ್ಕೆ 1000 ಗದ್ಮಾಣಗಳನ್ನು ದಾನ ನೀಡಿದರು.!5 ; 


98 é ae 


ಕೃಷ್ಣರಾಯರು ತಮ್ಮ ತಂದೆ ತಾಯಿಯರಿಗೆ ಪುಣ್ಮವಾಗಲೆಂದು ಕಾಳಹಸ್ತೀಶ್ವರ ದೇವರಿಗೆ ನವರತ್ನ ಖಚಿತವಾದ ಚಿನ್ನದ ಪ್ರಭಾವಳಿಯನ್ನು 


ಸಮರ್ಪಿಸಿ ಒಂದು ದಿನದ ನೈವೇದ್ಯಕ್ಕೆ 2 ಹರಿವಾಣ ಅಪ್ಪ 51 ಅತಿರಸ 51 ಸೃ 
8 A, ೨1 ಸುಖಿಯನ, 51 ವೊಡೆ, 51 wm? ಮಡೆಗಳನು ಅರ್ಪಿಸ 
bE , >), ಅರ್ಪಿಸಬೇಕೆಂದು 


ಕೃಷ್ಣರಾಯರಿಗೆ ಪುಣ್ಮವಾಗಲೆಂದು ಮಾದೆನಾಯಕನು ಕಾಳಹಸ್ತೀಶ್ವರ ದೇವರ ಬೆಳಗಿನ ಅಮ್ರುತಪಡಿಗೆ 42 ಗೋದಿಯ ಖಜಾಯಗಳುಳ 
ಒಂದು ಹರಿವಾಣ, ಒಂದು ದದ್ಯೋಹ್ನದ ಹರಿವಾಣಗಳನ್ನು ಮತ್ತು ಮದ್ಮಾಹ್ನದ ಅಮ್ರುತಪಡಿ ನೈವೇದ್ಯಕ್ಕೆ ಬೇಕಾಗುವ ಪದಾರ್ಥಗಳಿಗೆ ie 
ನೀಡಿದರು. ಅಲ್ಲದೆ ಪ್ರಸಾದದಲ್ಲಿ ಎಷ್ಟೆಷ್ಟು ಪ್ರಮಾಣ ಯಾರ್ಮಾರಿಗೆ ಸೇರಬೇಕೆಂಬ ಕಟ್ಟಳೆಯನ್ನು ಮಾಡಿದರು. '* 

ದೋಸೆ, ಕರಾಯ, ಅಪ್ಪ, ಅತಿರಸ, ಅಕ್ಕಾಳೆಯ ಪಾಯಸ, ಅಕ್ಕಳೆಯ ಮಡೆ (ಮಂಡಿಗೆ), ಕಲಸೋಗರ, ದಧ್ಯ್ಕೋಷ್ನ, ವಡೆ, ಸುಖಿ, 
ರಾಜಾನ್ನ, ಕುರುಚಿಯ ಅಪ್ಪ, ಎಂಣೆ ಹೂರಿಗೆ, ಶುಂಠಿ ಪಚಡಿ, ಮೆಂತೆ ಪಚಡಿ, ಮೆಲೋಗರ - ಇವು ಈ ಶಾಸನಗಳಲ್ಲಿ ಪ್ರಸ್ತಾಪವಾಗಿರುವ 
ಅಡಿಗೆ-ತಿಂಡಿ ಪದಾರ್ಥಗಳು: ಇವುಗಳಲ್ಲಿ ದೋಸೆ, ರರಖಾಯ, ವಡೆ ಇವು ಈಗಲೂ ಬಳಕೆಯಲ್ಲಿರುವ ತಿಂಡಿಗಳಾಗಿದ್ದರೆ ಉಳಿದವುಗಳು ಅಷ್ಟಾಗಿ 
ಬಳಕೆಯಲ್ಲಿಲ್ಲ. 


BB,’ ಎಂಬ ಹಿರಿಯರ ಹಬ್ಬವನ್ನು ಈಗಲೂ ಅನೇಕ ಜನರು ಆಚರಿಸುತ್ತಿದ್ದು, ಕರಖಾಯವನ್ನು ಈ ಹಬ್ಬದಲ್ಲಿ ಹಿರಿಯರಿಗೆ ನೈವೇದ್ಯ 
ಮಾಡುತ್ತಾರೆ. ಆದರೆ ಈ ತಿಂಡಿಯನ್ನು ದೇವರಿಗೆ ನೈವೇದ್ಮ್ಧ ಮಾಡುವುದು ವಿರಳ. ಇದು ಅಕ್ಕಿ, ಬೆಲ್ಲ ಸೇರಿಸಿ ಮಾಡಿದ ಒಂದು ಸಿಹಿ ತಿಂಡಿ. 


ಅಕ್ಕಿ ಹಿಟ್ಟಿಗೆ ತೆಂಗಿನ ಕಾಯಿ, ಬೆಲ್ಲ, ಏಲಕ್ಕಿ ಸೇರಿಸಿ ತುಪ್ಪ ಅಥವಾ ಎಣ್ಣೆಯಲ್ಲಿ ಕರಿದ ಸಿಹಿ ತಿಂಡಿಗೆ ಅಪ್ಪ ಅಥವ ಎರೆಯಪ್ಪ 
ಎನ್ನುತ್ತಾರೆ. 


(f 


ಅಕ್ಕಿ, ತೆಂಗಿನಕಾಯಿ, ಬೆಲ್ಲ ರುಬ್ಬಿ ತುಪ್ಪ ಅಥವಾ ಎಣ್ಣೆಯಲ್ಲಿ ಕರಿದ ಸಿಹಿ ತಿಂಡಿಗೆ ಅತಿರಸ ಎಂದು ಕರೆಯುತ್ತಾರೆ. 
ಸುಖ ಅಥವಾ ಸುಖಿನಪ ಅಕ್ಕಿ ಹಿಟ್ಟು, ಬೆಲ್ಲ, ತೆಂಗಿನ ಕಾಯಿಯನ್ನು ಬೆರೆಸಿ ಕರಿದ ಒಂದು ಬಗೆಯ ಸಿಹಿ ತಿಂಡಿ. 


ಮೇಲೆ ತಿಳಿಸಿದ ಅತಿರಸ, ಕರಾಯ, ಅಪ್ಪ ಮತ್ತು ಸುಖಿನಪ ತಿಂಡಿಗಳನ್ನು ಮಾಡುವ ವಿಧಾನ ಒಂದೇ ಬಗೆಯದ್ದಾದುರಿಂದ ಒಂದೇ 
'ತಿಂಡಿಯಿರಬಹುದೆಂದು ಮೇಲ್ನೋಟಕ್ಕೆ ಎನಿಸಿದರೂ ಕೆಲವು ಸಲ ಒಂದೇ ಶಾಸನದಲ್ಲಿ ಈ ನಾಲ್ಕು ತಿಂಡಿಗಳ ಪ್ರಸ್ತಾಪ ಬಂದಿದ್ದು ದರಿಂದ ಇವು 
ಬೇರೆ ಬೇರೆ ತಿಂಡಿಗಳೆಂದು ಊಹಿಸಬಹುದು. ಒಂದು ಶಾಸನದಲ್ಲಿ ಮಾತ್ರ ಗೋಧಿಯ ಕರಖಾಯದ ಪ್ರಸ್ತಾಪವಿದೆ. ಇನ್ನೊಂದು ಶಾಸನದಲ್ಲಿ 
'ಕುರುಚಿಯ ಅಪ್ಪ'ದ ಪ್ರಸ್ತಾಪವಿದೆ. ಇದರಲ್ಲಿ 'ಕುರುಚಿ' ಎಂಬ ಪದದ ಅರ್ಥ ಸ್ಪಷ್ಟವಾಗಿಲ್ಲ. 


ಮೇಲುಕೋಟೆಯಲ್ಲಿರುವ ಶಾಸನದಲ್ಲಿ ಲಕ್ಸ್ಮೀದೇವಿಯರಿಗೆ ಆರೋಗಣೆಗೆ ಅಕ್ಕಾಳೆಯ ಪಾಯಸದ ಹರಿವಾಣ ಒಂದಕ್ಕೆ ಒಂದು ವರ್ಷಕ್ಕೆ 
120 ಗದ್ಮಾಣಗಳನ್ನು ದಾನ ನೀಡಿದ ಮತ್ತು ಕಾಳೆಹಸ್ತೀಶ್ವರ ದೇವಸ್ಥಾನದಲ್ಲಿರುವ ಶಾಸನದಲ್ಲಿ ಕಾಳೆಹಸ್ತೀಶ್ವರ ದೇವರ ಆರೋಗಣೆಗೆ 'ಅಕ್ಕಾಳ 
ಮಡೆ' ಹರಿವಾಣ 4, ಇನ್ನೊಂದು ಶಾಸನದಲ್ಲಿ ನಯಿವೇದ್ಧ ದಿನ ೧ಕ೦ ಹರಿವಾಣ 5 'ಅಂಕಾಳೆ ಮಂಡೆ' ಎಂಬ ಪ್ರಸ್ತಾಪಗಳಿವೆ. 'ಅಕ್ಕಾಳೆ' ಎಂದರೆ 
ತುಪ್ಪದಲ್ಲಿ ಹುರಿದ ಅಕ್ಕಿ, ಹಾಲು, ಸಕ್ಕರೆ ಸೇರಿಸಿ ಮಾಡಿದ ಗಟ್ಟಿ ಪಾಯಸ ಎಂಬ ಅರ್ಥವಿದೆ. ಆದರೆ 'ಅಕ್ಕಾಳೆ ಮಡೆ' ಎಂಬ ಪದದ ಅರ್ಥ 
ಸ್ವಪ್ಪ ಗೊಂದಲವನ್ನುಂಟು ಮಾಡುತ್ತದೆ. 'ಮಡೆ' ಎಂಬ ಪದದ ಅರ್ಥ ದೇವರಿಗೆ ಅರ್ಪಿಸುವ ನೈವೇದ್ಯ, ಎಡೆ ಎಂದು ಇದೆ. ತಾಯಿ ಪ್ರಸನ್ನಾಳಾಗಿ 
ಮಡೆಯ ಅನ್ನವನ್ನುಂಡು ಸುಖ ನಿದ್ರೆ ಮಾಡಿದಳು. 'ಮಂಡೆ' ಎಂಬ ಪದವನ್ನು ‘Doar’ ಎಂದು ಅರ್ಥೈಸಿದರೆ ಮಂಡಿಗೆಗೆ ಮಂಡಕ, ಮಂಡಗೆ 
ಎಂಬ ಅರ್ಥಗಳೂ ಇವೆ. 'ಮಂಡಕ' ಎಂದರೆ ಗೋಧಿಯ ಹಿಟ್ಟಿನಿಂದ ಮಾಡುವ ಒಂದು ಬಗೆಯ ತಿಂಡಿ. ಆದ್ದರಿಂದ ಈ ಪದದ ಅರ್ಥ 
ಸಮಂಜಸವಾಗಿ ದೊರೆತಿಲ್ಲ. ಕೆಲವು ಪುರಾಣಗಳಲ್ಲಿ ಕೆಲವು ಅಡಿಗೆಗಳ ವರ್ಣನೆಯಿದೆ. ಜೈನ ತೀರ್ಥಂಕರ ಶಾಂತೀಶ್ವರ ಪುರಾಣಗಳಲ್ಲಿ 
ಮಂಡಗೆಯನ್ನು ಈ ರೀತಿ ವರ್ಣಿಸಿದ್ದಾರೆ. 'ಶರದದ ನವಚಂದ್ರಿಕೆಯಂ | ಪೊರೆಯೆತ್ತಿದ ತೆರದೆ Dds ಬೆಳ್ಳಂ ತೆಳ್ಳಿಂ ॥ ಪಿರಿದೆಸೆವ 
ಮಂಡಕಾಪರಿಕರಂನುಂಬಡ್ಡಿಸಿದರಸದಳಂ ಸಂದ ಸತಿಯರ್‌' ಕಲಸೋಗರ, ದಧ್ಕೊದನ ಎಂಬ ಪ್ರಸ್ತಾಪಗಳೂ ಶಾಸನಗಳಲ್ಲಿವೆ. ಕಲಸೋಗರ 
ಎಂದರೆ ಕಲಸನ್ನ, ಚಿತ್ರಾನ್ನ ಎಂಬ ಅರ್ಥಗಳಿವೆ. ಈ ಚಿತ್ರಾನ್ನಗಳಲ್ಲಿಯೂ ವಿವಿಧ ಬಗೆಯ ಚಿತ್ರಾನ್ನಗಳಿವೆ, ಈರುಳ್ಳಿ ಚಿತ್ರನ್ನ, ಮಾವಿನಕಾಯಿ 
ಚಿತ್ರನ್ನ ಮುಂತಾದವುಗಳು. ದದ್ಕೋದನ ಅಥವಾ ದಧ್ಯನ್ನ ಎಂದರೆ ಮೊಸರನ್ನ. 


ಅರುಲಳ-ಪೆರುಮಾಳ್‌ ದೇವಸ್ಥಾನದಲ್ಲಿರುವ ಶಾಸನದಲ್ಲಿ ಪ್ರಸ್ತಾಪವಾದ ರಾಜಾನ್ನ ಎಂಬುದು ಒಂದು ವಿಶೇಷವಾದ ig 
ರಾಜರು ಊಟ ಮಾಡಲು ಯೋಗ್ಯವಾದ ಅನ್ನ ರಾಜಾನ್ನ ಎಂದು ಮಂಗರಸರ 'ಸೂಪಶಾಸ್ತ್ರ'ದಲ್ಲಿದೆ. ಅನ್ನವನ್ನು ಮಾಡುವಾಗ ಎಂಟು ವಿಧ 
ದೋಷಗಳುಂಟಾಗುತ್ತವೆಯಂತೆ. ಈ ಎಂಟು ದೋಷಗಳು ಅಸ್ರುತ, ಪಿಚ್ಛಿಲ, ಅಶುಚಿ, 4,03, ಶುಷ್ಠಿತ, Gr, ವಿರೂಪ, ಅನರ್ತುಜಗಳು. 
ಗಂಜಿ ಬಸಿಯದ ಅನ್ನ ಅಸ್ರುತ, ಹೆಚ್ಚು ಬೇಯಿಸಿದ ಅನ್ನ AYO, ಕ್ರಿಮಿ, ಕೂದಲುಗಳಿಂದ ದೂಷಿತವಾದದು ಅಶುಚಿ, ಪೂರ್ಣವಾಗಿ ಪಕ್ಟವಾಗದ 


99 


ವ ಸ್ಕಿ 


ಆರೋಗ್ಯಕ್ಕೆ ಉತ್ತಮವಾದ ಅನ್ನ ಒಕ eee ಬನ್ನಾಡಿ Poe ತಿಳಿಸಿದ್ದಾರೆ. 
ರಿ" 


ರಾಮಚಂದ್ರದೇವಸ್ಥಾನದಲ್ಲಿರುವ ಶಾಸನದಲ್ಲಿ ಎಣ್ಣೆ ಹೂರಿಗೆ ಮತ್ತು ಕುರುಚಿಯ ಅಪ್ಪಗಳ ಪ್ರಸ್ತಾಪವಿದೆ. ಎಣ್ಣೆ ಹೂರಿಗೆ = 
ಎಣ್ಣೆಯಲ್ಲಿ ಕರಿದ ಪೂರಿಗೆ ಅಥವಾ ಒಬ್ಬಟ್ಟಿನಂತೆ ಮಾಡಿ ಬೇಯಿಸಿದ ತಿಂಡಿ ಎಂಬ ಅರ್ಥಗಳಿವೆ. ಇದು ಒಂದು ಸಿಹಿ ತಿಂಡಿ ಭಾವು 
ಊಹಿಸಬಹುದು. 'ಕುರುಚಿಯ ಅಪ್ಪ' ಇದರ ಅರ್ಥ ಸ್ಪಷ್ಟವಾಗಿಲ್ಲ. 'ಕುರುಚಿ' ಎಂದರೆ ಚಿಕ್ಕ ಸಣ್ಣ ಎಂಬ ಅರ್ಥಗಳಿವೆ. 'ಅಪ್ಪ'ದ ಬಿಗ್ಗೆ 
ಳಿಸಲಾಗಿದೆ. ಶಬ್ದಶಃ ಅರ್ಥ ಮಾಡಿದರೆ 'ಚಿಕ್ಕ ಅಪ್ಪ'ಗಳೆಂದು ಹೇಳಬೇಕಾಗುತ್ತದೆ. ಇದು ಅಷ್ಟು ಸಮಂಜಸವಾಗುವುದಿಲ್ಲ. 
ಮೇಲೋಗರ ಎಂದರೆ ಸಿದ್ದಪಡಿಸಿದ ತರಕಾರಿ ಎಂಬ ಅರ್ಥವಿದೆ. ಅಂದರೆ ಉಪ್ಪು, ಕಾರ, ಹುಳಿ, ಸಂಭಾರ ಪದಾರ್ಥಗಳನ್ನು ಹಾಕಿ 
ತಯಾರಿಸಿದ BO, ಅಥವಾ ಹುಳಿ ಎಂದು ಅರ್ಥೈಸಬಹುದು. 
ಅರುಲಳ-ಪೆರುಮಾಳ್‌ ದೇವಸ್ಥಾನದಲ್ಲಿ ಶುಂಠಿ ಪಚಡಿ, ಮೆಂತ್ಮೆ ಪಚಡಿ ಎಂಬ ಶಬ್ದಗಳಿವೆ. yar ge 


ಟಿಪ್ಪಣಿಗಳು 
ಫಿಲಿಯೊಜತ್‌ ಪೆರ್ರಿ-ಸೆಲ್‌ವೈನ್‌ ಮತ್ತು ವಸುಂಧರಾ, 1988, ಹಂಪೆ-ವಿಜಯನಗರ, ದ ಟೆಂಪಲ್‌ ಆಫ್‌ ವಿಠಲ Xa, ಡೆಲ್ಲಿ 


— 
. 


2. Ao, IX, ii, No. 570. 
3. wee, No. 586. 

4. ಅದೆ: No. 653. 

OF ex: No. 668. 

6. ocx, No. 678. 

ce ಅದೆs No. 566. 

8. eos IV, No. 275. 

9 % IX, ii, No. 606. 


10. eee IV, No. 266. 

11. ಎಪಿಗ್ರಾಫಿಯ ಕರ್ನಾಟಿಕ (DOR, Z), ಸಂ. ಆರು, ಶ್ರೀರಂಗಪಟ್ಟಣ 2. 
12. ಅದ ಶ್ರೀರಂಗಪಟ್ಟಣ 8. 

13. ಅದೆ ಪಾಂಡವಪುರ 134. 

14. ಅದೆ ಪಾಂಡವಪುರ 129. 

15. Ama, IX, li, No. 551. 

16. ese No. 562. 

17. ಅದೇ No. 489. 

18. ಅದೆ No. 505. 


100 


16. ಆರಗ-ವಿಜಯನಗರ ಸಾಮ್ರಾಜ್ಯದ ಉಪ ರಾಜಧಾನಿಯೇ ? 


— ಜಯದೇವಪ್ಪ ಚೈನಕೇರಿ 


ಐತಿಹಾಸಿಕವಾಗಿ ಪ್ರಸಿದ್ದ ನಗರವಾಗಿದ್ದ ಆರಗ, ಈಗ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲ್ಲೂಕಿನ ಒಂದು ಪುಟ್ಟ ಗ್ರಾಮ. ಕಲ್ಮಾಣ 
ಚಾಲುಕ್ಕರ ಕಾಲದಲ್ಲಿ ಹೊಂಬುಚದ ಶಾಂತರಸರ ಅಧೀನದಲ್ಲಿದ್ದ ಆರಗ ಸೀಮೆ, ಹೊಯ್ಸಳರ ಕಾಲದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. 
ಈ ನಾಡಿಗೆ ಮಲೆಯ ರಾಜ್ಯವೆಂಬ ಹೆಸರಿತ್ತು. ಹೊಯ್ಸಳರ ನಂತರ ಕಂಪಿಲನ ಮಗ ಕುಮಾರ ರಾಮನು ಆರಗ ರಾಜ್ಯವನ್ನು ಗೆದ್ದು ಆಳಿದ್ದಾನೆ. 
ಕುಮಾರ ರಾಮನ ಪ್ರಭಾವ, ಆತನ ಆಳ್ವಿಕೆಯ ಕುರುಹುಗಳು ಮಲೆನಾಡಿನ ಭಾಗಗಳಲ್ಲಿ ದಟ್ಟವಾಗಿವೆ. ಅನೇಕ ಗ್ರಾಮಗಳಲ್ಲಿ ಕುಮಾರ ರಾಮ 
ಇಂದಿಗೂ ಗ್ರಾಮ ದೇವತೆಯಾಗಿ ಪೂಜೆಗೊಳ್ಳುತ್ತಿದ್ದಾನೆ.: ಕುಮಾರ ರಾಮನ ಕುರಿತು ಹಬ್ಬಗಳು ಆಚರಣೆಯಲ್ಲಿವೆ. ಅನೇಕ ವೀರಗಲ್ಲು ಗಳಿವೆ. 
ಪ್ರಾಚೀನ ಕೋಟೆಯ ಸಮೀಪವಿರುವ ಒಂದು ವೀರಗಲ್ಲು ಕುಮಾರ ರಾಮನದೆಂದು ಹೇಳುತ್ತಾರೆ. ಕ್ರಿ.ಶ. 1336ರ ನಂತರ ಮಲೆ ರಾಜ್ಯದ ಈ 
ಪ್ರದೇಶ ವಿಜಯನಗರ ಸಾಮ್ರಾಜ್ಮದ ಭಾಗವಾಯಿತು. ಆರಗವನ್ನು ಕೇಂದ್ರವನ್ನಾಗಿಸಿ ವಿಜಯನಗರ ಅರಸು ರಾಮರಾಯನ ಸಹೋದರ ವಿಶಲರಾಯ 
ಎಂಬುವನು ಇಲ್ಲಿಂದ ಸಾಮ್ರಾಜ್ಯದ ದಕ್ಷಿಣಪ್ರಾಂತ್ಯಗಳ ಅನೇಕ ದಂಗೆಗಳನ್ನು ಅಡಗಿಸಿದನು. ಕೆಳದಿಯ ದೊಡ್ಡ ಸಂಕಣ್ಣನಾಯಕನ (1546- 
1559)! ಸಹಕಾರ ಪಡೆದು ಗೋವೆಯ ಕೋಟೆ ಗೆದ್ದು ರಾಜ್ಯದ ಎಲ್ಲೆಯನ್ನು ವಿಸ್ತರಿಸಿದನು. ತಾಳಿಕೋಟೆಯಲ್ಲಿ ನಡೆದ ವಿಯಜನಗರ ಸಾಮ್ರಾಜ್ಮದ 
ನಿರ್ಣಾಯಕ ಯುದ್ದದಲ್ಲಿ ವಿಟ್ಠಲ ರಾಯನೇ ಇಲ್ಲಿಂದ Ad, ಸಮೇತ ಹೋಗಿ ಯುದ್ಧದಲ್ಲಿ ಭಾಗವಹಿಸಿದನು ಎಂಬ ಉಲ್ಲೇಖ ಕೆಳದಿ 
ನೃಪವಿಜಯ ಗ್ರಂಥದಲ್ಲಿ ಕಂಡುಬರುತ್ತದೆ. ಹದಿನಾಲ್ಕನೇ ಶತಮಾನದಲ್ಲಿ ಈ ಪ್ರದೇಶ ಪ್ರಮುಖವಾದ ರಾಜಕೀಯ ಚಟುವಟಿಕೆಗಳ 
ಕೇಂದ್ರವಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಮೂರು ಪಟ್ಟಣಗಳು ಮತ್ತು ಹದಿನೆಂಟು ಕಂಪಣಗಳಿಂದ ಕೂಡಿದ್ದ ಆರಗವೇಂತಠೆ 
ಅಥವಾ ಆಕಗರಾಜ್ಯ ಪ್ರಾಮುಖ್ಯತೆ ಪಡೆಯಿತು. ಆರಗರಾಜ್ಮದ ವಿಸ್ತಾರ, ಈಗಿನ ಶಿವಮೊಗ್ಗ, ಶಿಕಾರಿಪುರ, ನಗರ, ತೀರ್ಥಹಳ್ಳಿ, ಸೊರಬ ಮತ್ತು 
ಕೊಪ್ಪ ತಾಲ್ಲೂಕುಗಳ ಭಾಗಗಳನ್ನು ಒಳಗೊಂಡಿತ್ತು ಎಂದು ಚರಿತ್ರಕಾರರು ಗುರುತಿಸಿದ್ದಾರೆ. ಆರಗವೇಂಠೆಯಲ್ಲಿ 50 ನಾಡುಗಳು, 59 
ಆಗ್ರಹಾರಗಳು ಇದ್ದ ಸಂಗತಿಗಳು ಶಾಸನೋಕ್ತವಾಗಿವೆ. ' 


ವಿಜಯನಗರ ಪ್ರತಿನಿಧಿಗಳಾಗಿ ಆರಗ TW, Bs, ಆಳುತ್ತಿದ್ದವರು, ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳ ಹತ್ತಿರದ ಬಂಧುಗಳೇ 
ಆಗಿದ್ದುದು ಒಂದು ವಿಶೇಷ ಆರಗ ರಾಜ್ಕಕ್ಕೆ ಸಂದ ಈ ಪ್ರಾತಿನಿಧ್ಯಕ್ಕೆ ಕಾರಣ ಆರಗ ರಾಜ್ಯ ಒಂದು ಆಯಕಟ್ಟಿನ ಸಂಪತ್ಸ ರಿತವಾದ 
ಪ್ರದೇಶವಾಗಿತ್ತು. ಇದೊಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿ, ಕರಾವಳಿ ಮತ್ತು ಸಾಗರೋತ್ತರ ವಾಣಿಜ್ಯ ಸ್ಥಳವಾಗಿ ಶ್ರೀಮಂತರಿಂದ ಕೂಡಿದ್ದು 
ಕಾರಣ ಎನ್ನಬಹುದು. ಕ್ರಿ.ಶ. 1377ರಲ್ಲಿ ಇಮ್ಮಡಿ, ಹರಿಹರನ ತಮ್ಮ ಮಾರಪ್ಪನು ಈ ಪ್ರದೇಶವನ್ನು ವಜಯಗರ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ 
ಆಳಿದ್ದಾನೆ. 1381ರಲ್ಲಿ ate ಮಗ ವಿರೂಪಣ್ಣನು; 1403 ರಿಂದ ಎರಡನೇ ಹರಿಹರನ ಮಗ ಚಿಕ್ಕರಾಯ ಎಂಬುವವನು ಪಶ್ಚಿಮ ತೀರದ 
ಈ ಮಲೆರಾಜ್ಯವನ್ನು ಆಳಿದ್ದಾರೆ. ಶೃಂಗೇರಿ ಜಗದ್ಗುರು ಪೀಠದ ಮೇಲೆ ವಿಜಯನಗರ ಅರಸರಿಗೆ ವಿಶೇಷವಾದ ಭಕ್ತಿ, ಗೌರವಗಳಿದ್ದ 
ಕಾರಣದಿಂದಲೂ, ಅರಸರ ಹತ್ತಿರದ ಸಂಬಂಧಿಗಳೇ ಇಲ್ಲಿಂದ ಆಡಳಿತ ನಡೆಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ದ ರಾಜಧಾನಿಯ ಮಾದರಿಯಲ್ಲೇ 
ಆರಗದಲ್ಲಿ ಸಹ ಮುತ್ತಿನ ಕೆರಿ ವರ್ತಕರ ಕೇರಿಗಳಿದ್ದವು. ಇಲ್ಲಿ ಮುತ್ತು ರತ್ನ ಗಳ ವ್ಯಾಪಾರ ನಡೆಯುತ್ತಿದ್ದ 3 a. ಆಡಳಿತ, ಶಾಸನ, ತೆರಿಗೆ ಜಮೀನು 
ವ್ಯಾಜ್ಯಗಳ ನ್ಯಾಯ ತೀರ್ಮಾನಕ್ಕಾಗಿ ಆರಗ ಚಾವಡಿ ಎಂಬ ಸ್ಥ ಸ್ಥಳವನ್ನು ಈಗಲೂ ಗುರುತಿಸುತ್ತಾರೆ. ಆರಗ ರಾಜ್ಯ ದ ರಕ್ಷಣೆಗಾಗಿ AX, ವೂ ಇಲ್ಲಿ 
ನೆಲೆಗೊಂಡಿತ್ತು. ರಾಯಬಿಡಾರ ZH, ಎಂದು ಗುರುತಿಸಿರುವ ಸೈನ್ಯ ಕವಾಯಿತು ನಡೆಸುತ್ತಿದ್ದ ಸ್ಥಳವೂ ಇಲ್ಲಿದೆ. ಸೈನೃದ ಆನೆಗಳನ್ನು ಕಟ್ಟುವ 
'ಆನೆಮಹಲ್‌' ಆನೆಗಳ ಸ್ನಾನ ಮಾಡಿಸುವ 'ಅನೆ ಗುಂಡಿ' ಸ್ಥಳಗಳೂ ಇದೆ. ವಿರುಪಾ ಸಮುದ್ರ ಎಂಬ ಹೆಸರಿನ ಒಂದು ದೊಡ್ಡ ಕೆರೆಯೂ ಇಲ್ಲಿದೆ. 
ಊರ ಸುತ್ತಲು ಪ್ರಾಚಿನ ಕೋಟೆ ಕಂದಕಗಳ ಅವಶೇಷಗಳಿವೆ. 


ಮಲೆನಾಡಿನ ಪ್ರಕೃತಿಸಿರಿಯ ಮಧ್ಯೆ ಕಂಗೊಳಿಸುತ್ತಿರುವ ಆರಗ ಪ್ರಾಚೀನವಾಗಿ ವೈಭವದಿಂದ ಕೂಡಿತ್ತು. ಕೋಟೆಯ ಅವಶೇಷಗಳೂ 
ಈಗಲೂ ಕಂಡುಬರುತ್ತಿವೆ. ಗ್ರಾಮದ ತುಂಬೆಲ್ಲಾ ವೀರಗಲ್ಲುಗಳು, ಮಹಾಸತಿಕಲ್ಲುಗಳು ಕಂಡುಬರುತ್ತಿವೆ. ಹತ್ತಾರು ಪ್ರಾಚೀನ ದೇವಾಲಯಗಳೂ 
ಇವೆ. ಆರಗದ ಗತವೈಭವವನ್ನು ಸಾರುವ ಅನೇಕ ಪಳವಳಿಕೆಗಳು ವಿಶಾಲ ಪ್ರದೇಶದಲ್ಲಿ ಅನಾಥವಾಗಿ ಚೆಲ್ಲಾಪಿಲ್ಲಿಯಾಗಿ ಗ್ರಾಮದ ತುಂಬಾ 
ಹರಡಿವೆ.. ಕೋಟೆಯ ಹತ್ತಿರ ವಾಸವಾಗಿದ್ದ ಅಪ್ಪಯ್ಯ ಶ್ರೇಷ್ಠಿ ಎಂಬ ವರ್ತಕ ಕಟ್ಟಿ ಸಿದ ಅಪ್ಪಯ್ಮನಕೆರೆ ಇದೆ. ಕೆರೆಯ ಮೇಲ್ಬಾಗದಲ್ಲಿ ಒಂದು 
ಚಿಲುಮೆ ಇದೆ. ಕೆಳದಿ ಅರಸರು ನೀಡಿದ ದಾನದತ್ತಿಗಳ ವಿವರಗಳನ್ನೊಳೆಗೊಂಡ ಅನೇಕ ಶಾಸನಗಳು ಇಲ್ಲಿವೆ. 


ಪ್ರಸಿದ್ದ 
ಕಲ್ಲಿನಾಥೇಶ್ವರ, ಬನಶಂಕರಿ, ಅಖಂಡೇಶ್ವರ, ಆಂಜನೇಯ ಮುಂತಾದ ಪ್ರಾಚೀನ ದೇವಾಲಯಗಳಿವೆ. ಹೊಯ್ಸಳರ ಕಾಲದಲ್ಲಿ ao 
ಅಗ್ರಹಾರವಾಗಿದ್ದ ಉಲ್ಲೇಖಗಳು ಶಾಸನೋಕ್ತ ವಾಗಿವೆ. ವಿಜಯನಗರ ಪ್ರತಿನಿಧಿಯಾಗಿ ವಿಟ್ಕಲರಾಯ ಎಂಬುವವನು ಇಲ್ಲಿಂದ ಆಳಿದ್ದಾ 


101 


ತುಂಬಾ ಜನಾನುರಾಗಿ. ವೀರಭದ್ರ ದೇವಾಲಯದ ಸಮೀಪದಲ್ಲಿರುವ ಪ್ರಾಚೀನ ಸ್ಥಳವನ್ನು ಇಟ್ಟುಗುಂಡಿ ಎಂದು ಈಗಲೂ ಗುರುತಿಸುತ್ತಾರೆ. 
ಬಹುಶಃ ಇಲ್ಲಿರುವ ಪಳೆಯುಳಿಕೆಗಳು ವಿಟ್ಕಲನ ಅರಮನೆ ಇದ್ದ ಸ್ಥಳವಾಗಿರಬಹುದು. ವಿಟ್ಕಲರಾಯನು ಕಟ್ಟಿಸಿರಬಹುದಾದ ಒಂದು ಚಿಕ್ಕ 
ವಿಟ್ಟ ಅಗುಡಿಯೂ ಇಲ್ಲಿದೆ. ವಿಠಲನ ಪರಮಭಕ್ತರಾದ ಪುರಂದರದಾಸರು ಹುಟ್ಟಿದ್ದು, ಆರಗದಲ್ಲಿ ಎಂದೂ ಅವರು ಇಲ್ಲಿಂದಲೇ ಕರ್ನಾಟಕ 
ಸಂಗೀತಕ್ಕೆ ಶ್ರೀಕಾರ ಹಾಕಿದ್ದಾರೆಂದೂ ಕೆಲ ವಿದ್ವಾಂಸರು ಉಲ್ಲೇಖಿಸಿದ್ದಾರೆ. ರಾಜ ಪ್ರತಿನಿಧಿ ವಿಟ್ಕಲರಾಯನ ಅವಧಿಯಲ್ಲಿ ಆತನ ಅಧೀನಕ್ಕೆ 
ಗುತ್ತಿ, ಬಾರಕೂರು, ಮಂಗಳೂರು ರಾಜ್ಮಗಳೂ ಸೇರಿದ್ದವೆಂಬ ಉಲ್ಲೇಖ ಶಾಸನಗಳಲ್ಲಿ ಕಂಡುಬರುತ್ತದೆ. ಇದರಿಂದಾಗಿ ಆರಗ ರಾಜ್ಕವು 
ರಾಜಕೀಯವಾಗಿ, ವಿಜಯನಗರ ಅರಸರ ಮಹತ್ವದ ಆಡಳಿತ ಕೇಂದ್ರವಾಗಿತ್ತು ಎನ್ನಬಹುದು. | 


ವಿಜಯನಗರ ಅರಸು ವೀರಬುಕ್ಕರಾಯನ ಕುಮಾರ ಹರಿಹರನ' ರಾಜ್ಮದಲ್ಲಿ ಶಕ ವರುಷ 1298 (ಕ್ರಿ.ಶ. 1376)ರಲ್ಲಿ 
ಪದುಮಲದೇವಿಯ ಮಗ ಬುಕ್ಕರಾಯನ ಪುತ್ರ ವೇದಗಿರಿ ವಿರೂಪರಾಯನ ರಾಣಿ ಮಂಜಾದೇವಿಯು ಆರಗದ ವೀರಭದ್ರ ದೇವರಿಗೆ ದಾನದತ್ತಿ 
ನೀಡಿದ ಸಂಗತಿಗಳು ಶಾಸನದಲ್ಲಿ ಉಲ್ಲೇಖವಾಗಿದೆ. ಆರಗದಲ್ಲಿ ವೀರಭದ್ರ ದೇವಾಲಯದ ದ್ವಾರದ ಹತ್ತಿರವಿರುವ ಶಾಸನ (ಕ್ರಿ.ಶ. 1377) 
ಸಂಗಮದೊರೆ ಎರಡನೇ ಹರಿಹರನ ಕಾಲಕ್ಕೆ ಸೇರಿದ್ದು ಕನ್ನಡ ಭಾಷೆಯಲ್ಲಿದೆ. ಬುಕ್ಕರಾಯನ ಮಗ ವಿರೂಪರಾಯನ ಪತ್ನಿ ಪದುಮಲದೇವಿಯು 
ವೀರಭದ್ರ ದೇವಾಲಯದ ಸಭಾಗೃಹವನ್ನು ನಿರ್ಮಿಸಿದಳೆಂಬ ಉಲ್ಲೇಖ ಶಾಸನೋಕ್ತವಾಗಿದೆ. 


ಕಲ್ಲಿನಾಥೇಶ್ವರ : ಈ ಪ್ರಾಚೀನ ದೇವಾಲಯವನ್ನು ಕಲಾನಾಥೇಶ್ವರ, ಕಲಾನಾಥ ದೇವಾಲಯವೆಂದು ಕರೆಯುತ್ತಾರೆ. ಕ್ರಿ.ಶ. 1404ರ 
ಶಾಸನದಲ್ಲಿ ಮೂಲಸ್ಥಾನ ಆರಗದ ಕಲಿನಾಥ ದೇವರ ಸೇವೆಗೆ ಸರ್ವಮಾನ್ಯವಾಗಿ ಭೂಮಿದಾನವನ್ನು ಆರಗ ರಾಜ್ಯದ ಆಡಳಿತಾಧಿಕಾರಿ ವಿರೂಪ 
ಒಡೆಯನು ವಿಜಯನಗರ ಚಕ್ರವರ್ತಿಗಳ ಆಶ್ರಯದಂತೆ 18 ಕಂಪಣ, 3 ಪಟ್ಟಣಗಳನ್ನೊಳಗೊಂಡ ಆರಗವೇಂಠೆಯಲ್ಲಿ ನೀಡಿರುವ ಉಲ್ಲೇಖವಿದೆ. 
ಇಲ್ಲೇ ಇರುವ ಮತ್ತೊಂದು ಶಾಸನ ಕನ್ನಡ ಭಾಷೆಯಲ್ಲಿ ಇದೆ. ಇದು ಶಕವರುಷ 1326ಕ್ಕೆ ಸೇರಿದ್ದು, ರಾಮಪ್ಪ ಒಡೆಯರ ಬೊಮ್ಮಣ್ಣನ 
ಮಗ ವಿಟ್ಕಣ್ಣ ಎಂಬುವನು ಆರಗ ರಾಜ್ಯವನ್ನು ಆಳುತ್ತಿದ್ದಾಗ ಮೂಲಸ್ಥಾನ ಆರಗದ. ಕಲಿನಾಥ ದೇವರಿಗೆ 25 ಹೊನ್ನಿನ ಭೂಮಿಯನ್ನು 
ಆರಗವೇಂಠೆಯ ಮುದುವಂಕನಾಡಿನ ಬೊಂದಿಯಾ ಗ್ರಾಮವನ್ನು ಕಲಿನಾಥಪುರವೆಂಬ ಹೆಸರಿನಲ್ಲಿ ಪುನರ್‌ ನಾಮಕರಣ ಮಾಡಿ ದಾನ ನೀಡಿದ 
ವಿವರಗಳಿವೆ. ಈ ದೇವಾಲಯದ ಪ್ರಾಕರದಲ್ಲಿ ಹುಲಿಯೊಂದಿಗೆ ಹೋರಾಡುತ್ತಿರುವ ವೀರನೊಬ್ಬನ ಉಬ್ಬು ಶಿಲ್ಪವೂ ಕಂಡುಬರುತ್ತಿದೆ. 


ಉಲ್ಲೇಖಗಳಿವೆ. ಶಿಧಿಲಾವಸ್ಥೆಯಲ್ಲಿದ್ದ ಈ ದೇವಾಲಯದ ಸಂರಕ್ಷಣಾಕಾರ್ಯ ಈಗ ಗಾ ರ ಮತ್ತು ರ ಕ್ಷೇತ್ರದ ಟ್ರ ಸಹಾಯ 
ಘಃ eat ಧರ್ಮಸ್ಥರ ಕ್ಷೇತ್ರದ ಪಿಸ್ಟ್‌ನ | 


ಬಸದಿ : ಅಖಂಡೇಶ್ವರ ದೇವಾಲಯದಿಂದ ದಕ್ಷಿಣಕ್ಕೆ ಸ್ವಲ್ಪ ದೂರದಲ್ಲಿ ಸುಮಾರು 450 ವರ್ಷಗಳ ಪ್ರಾಚೀನ ಜೈನ ಬಸದಿ ಮತ್ತು 
ಪುರಾತನ ಪುಷ್ಕರಣಿ ಇವೆ. ಬಸದಿಯ ಒಳಭಾಗದಲ್ಲಿ ವಿಜಯನಗರ ವಾಸ್ತುಶೈಲಿಯ ಭದ್ರವಾದ ಸುಂದರ ಕೆತ್ತನೆಯ ಸ್ಥಂಭಗಳಿಂದ ಕೂಡಿದ 
ಮಂಟಪವಿದೆ. ಕಲಾತ್ಮಕ ಬಸದಿಯು ಶಿಥಿಲಾವಸ್ಥೆಯಲ್ಲಿದೆ. | 


ಜೀವ. ತಕರ ಬಸದಿಯಿಂದ ಸ್ವಲ್ಪ ದೂರದಲ್ಲಿ ಮಲೆನಾಡಿನ ವಿಶಿಷ್ಟ ದೇವತೆ ಬನೆಶಂಕರಿ (ವನಶಂಕರಿ) ದೇವಾಲಯವಿದೆ. ಸ್ಥಳೀಯರು 
"ವತೆಯನ್ನು ಚೌಡಮ್ಮದೇವಿ ಎನ್ನುತ್ತಾರೆ. ಕ್ರಿ.ಶ. 1405ರಲ್ಲಿ ರಾಜ್ಯವಾಳುತ್ತಿದ್ದ ಶ್ರೀ MIO ದೊರೆ ಆರಗದ ಹಿರಿಯಂಗಡಿಯ ಶ್ರೀ 


ವಿಠಲರಾಯನ ನಂತರ ಆರಗ ರಾಜ್ಯವು ಕಳದಿ ಅರಸರ ಅಧೀನಕ್ಕೆ ಬಂದಿತು 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಾನಂತರ 


ಬಲವಗಿ = 

Gk cca ಸಂಗತಿಗಳು ಶಿವತತ್ವ ರತ್ನಾಕರ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಕೆಳದಿ ಅರಸರ ಪತನಾ ನಂತರ (ಕ್ರಿ.ಶ. 1743) ಹೈದರಾಲಿಯ 

Ah : . ನಂತರದ ಕಾಲಘಟ್ಟದಲ್ಲಿ ಆರಗ ಪಟ್ಟಣದ ವೈಭವ ಹಿನ್ನೆಡೆ ಪಡೆಯಿತು. ಇವುಗಳಲ್ಲದೆ ಆರಗವೇಂಕೆಗೆ ಸೇರಿದ ಅತಿ ಗಾರು, 
» ಬಾಳಗೋಡು, ಬಸವಾನಿ ಮುಂತಾದ ಗ್ರಾಮಗಳಲ್ಲಿ ಸೇರಿದ ಅನೇಕ ಶಾಸನಗಳು ಕಂಡುಬಂದಿವೆ. . 


102 


ಕೃತಜ್ಞತೆಗಳು : 


ಕ್ಷೇತ್ರಕಾರ್ಯದಲ್ಲಿ ಸಹಕರಿಸಿದ ಶ್ರೀ ರಾಮಚಂದ್ರ ಕಾರಂತರು ಮತ್ತು ಶ್ರೀಮತಿ ಮಂಜುಳಮ್ಮ ಪ್ರಭುದೇವರಮಠ ಅವರಿಗೆ 


ಧನ್ಯವಾದಗಳು. 


ಟಿಪ್ಪಣಿಗಳು 


|. ಡಿ.ಎಸ್‌. ಜಯಪ್ಪ ಗೌಡ, 1979, ಕನ್ನಡ ವಿಷಯ ವಿಶ್ವಕೋಶ, ಪುಟ 60, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 
| ಮೈಸೂರು. 


2. ಗುಂಡಾ ಜೋಯ್ಸ್‌, 1976, ಕೆಳದಿ ನೃಪವಿಜಯ, ಪುಟ 75, ಕನ್ನಡ ಸಾಹಿತ್ಯ ಪರಿಷತ್‌, ಬೆಂಗಳೂರು 


3 B.R. Gopal, 1990, Vijayanagara Inscriptions, Vol. III, pp. 367-373, Directorate of Archaeology and 
Museums, Mysore. 


103 


17. ವಿಜಯನಗರ ಅರಸರ ಸಾಗರೋತ್ತರ ವ್ಯಾಪಾರ - ಒಂದು ಅಧ್ಯಯನ 


- ಕೆ.ಜಿ. ವಸಂತಮಾಧವ 


ಪೀಠಿಕೆ : 


ಹದಿನಾಲ್ಕನೆ ಶತಮಾನದ DM, Hood, ಬೆಳಕಿಗೆ ಬಂದ ವಿಜಯನಗರ ಸಾಮ್ರಾಜ್ಯವು ಕರಾವಳಿ ಪ್ರದೇಶಗಳನ್ನು ಒಳಗೊಂಡಿತ್ತು. 
ಈ ಅರಸರು ಹೊಂದಿದ್ದ ಕರಾವಳಿ ಪಶ್ಚಿಮ, ಪೂರ್ವ ಮತ್ತು ದಕ್ಷಿಣದ ಸಮುದ್ರ ತೀರಗಳು. ಇದರಿಂದಾಗಿಯೇ ವಿಜಯನಗರವನ್ನು 
ಚತುಸ್ಸಮುದ್ರಾಧೀಶ ಸಾಮ್ರಾಜ್ಯವೆಂದು ಶಾಸನಗಳಲ್ಲಿ ಉಲ್ಲೇಖವಿದೆ. ಈ ರಾಜ್ಕದಲ್ಲಿ 300 ಕ್ಕೂ ಹೆಚ್ಚಿನ ರೇವುಗಳಿದ್ದು ಇವುಗಳ ಮುಖಾಂತರ 
ಸಾಗರೋತ್ತರ ವ್ಯಾಪಾರ ವಡೆಯುತ್ತಿತ್ತೆಂದು ಸಮಕಾಲೀನ ವಿದೇಶಿ ಪ್ರವಾಸಿ ಅಬ್ದುರ್‌ ರರಾಕ್‌ ತನ್ನ ವರದಿಯಲ್ಲಿ ತಿಳಿಸಿದ್ದು ಇಲ್ಲಿ ಗಮನಿಸುವ 
ಅವಶ್ಯಕತೆ ಇದೆ. ಪ್ರಸ್ತುತ ಲೇಖನದಲ್ಲಿ ವಿಜಯನಗರದ ಪಶ್ಚಿಮ ಕರಾವಳಿಯಲ್ಲಿ ನಡೆದ ಸಾಗರೋತ್ತರ ವ್ಕಾಪಾರದ ಮಾಹಿತಿಗಳನ್ನು 
ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. ಪಶ್ಚಿಮ ಕರಾವಳಿಯಲ್ಲಿ ವಿಜಯನಗರದ ಪ್ರಭಾವವು ಎರಡು ರೀತಿಯಲ್ಲಿದೆ: ಪ್ರತ್ಯಕ್ಷ ವಿಜಯನಗರದ 
ಪ್ರಭಾವವಿದ್ದ ಪ್ರದೇಶ ಮತ್ತು ಈ ಅರಸರ ಅಪ್ರತ್ಯಕ್ಷ ವರ್ಚಸ್ಸಿರುವ ಪ್ರದೇಶ. ಒಂದನೆ ವಿಭಾಗದಲ್ಲಿ ದಕ್ಷಿಣಕ್ಕೆ ಕಾಸರಗೋಡಿನಿಂದ ಉತ್ತರಕ್ಕೆ 
ಚವುಟವರೇಗಿನ ಪ್ರದೇಶ,' ಎರಡನೇ ವಿಭಾಗದಲ್ಲಿ ಕಾಸರಗೋಡಿನ ದಕ್ಷಿಣದಿಂದ ಕನ್ಮಾಕುಮಾರಿಯ ಉತ್ತರದವರೆಗೆ ಒಳಗೊಂಡಿದೆ. ಈ ಪ್ರದೇಶವು 
ಕೇರಳವಾಗಿದ್ದು ವಿಜಯನಗರ ಅರಸರ ಸಾಗರೋತ್ತರ ಕ್ಷೇತ್ರದ ವಿಸ್ತರಣೆಯಲ್ಲಿ ಸಹಭಾಗಿಯಾಗಿತ್ತು. 


ಕೆಲವು ಶಾಸನಗಳು ಸಾಹಿತ್ಯ ಕೃತಿಗಳು ಮತ್ತು ಜಾನಪದೀಯ ಕಾವ್ಯಗಳು ಮುಖ್ಯ ಆಧಾರವಾಗಿದ್ದರೆ ವಿದೇಶಿ ದಾಖಲೆಗಳು ಸಮರ್ಥನೀಯ 
ಆಕರಗಳಾಗಿವೆ. 


pe ಅಲ್ಲಿನ ವಾಣಿಜ್ಯವನ್ನು ಪ್ರೋತ್ಸಾಹಿಸಬೇಕು. ಇಲ್ಲಿಂದ ಕುದುರೆ, ಆನೆ ಮತ್ತು ಇನ್ನಿತರ ಸರಕುಗಳ ವಿನಿಮಯ 

pe we Capra ಇಷ್ಟಲ್ಲದೆ ರಾಜನು ವಿದೇಶದಿಂದ ಬಂದ ನಾವಿಕರನ್ನು ಯೋಗ್ಯ ರೀತಿಯಲ್ಲಿ ನೋಡಿಕೊಳ್ಳಬೇಕು. 
es . ia ik ರೀತಿಯ ಕ್ರಮವನ್ನು ಅರಸನು ಕೈಕೊಳ್ಳಬೇಕು. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಸಂಗತಿ 

ಯಾವುದೆ ವಸ್ಥಾಕ್ರಮಗಳು ವಿಜಯನಗರ ಅರಸರ ಅಪ್ರತ್ಯಕ್ಷ ವರ್ಚ ಕೇರಳದಲ್ಲಿರುವ ಕ 
ENR a ನಗ್ನ ಸ್ಪಿಗೊಳಗಾದ ) ಲ್ಲಿಕೋಟೆ 


ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಸಾಗರೋತ್ತರ ವ್ಯವಹಾರ ನಡೆಸಿದ ದಾಖಲೆಯು ಹುಂಚ ಬಸದಿಯಲ್ಲಿರುವ ಒಂದು ತಾಮ್ರ 
ಶಾಸನದಲ್ಲಿ ಹೇಳಿದೆ. ಇದರ ಕಾಲ ಶಕ 1312 (ಕ್ರಿಶ. 1390). ಇದು ಇಲ್ಲಿರುವ ಹುಂಚಮಠದಲ್ಲಿ' ರಕ್ಷಿತವಗಿದೆ." ಇದರಂತೆ ಭೋಜ ಸಂಘನ 


104 


A 


SS LOT ATS ಮಾವ ನಾ SO A a a amy 


ಮಣ್ಣನ್ನು ತಂದು ಮಂಗಳೂರಿನಲ್ಲಿ ವ್ಯಾಪಾರ ಮಾಡುತ್ತಿದ್ದವು. ಇನ್ನೊಂದು ಜನಪದ ಹೇಳಿಕೆಯು ಚೀನಿ ಹಡಗಗಳು ಆಶಾಡ ಮಾಸದಲಿ 
ಬಸ್ತೂರು ರೇವಿಗೆ ಬಂದು ಇಲ್ಲಿಂದ ಕಬ್ಬು, ಶುಂಠಿ ಮತ್ತು ಅಕ್ಕಿಗಳನ್ನು ತೆಗೆದುಕೊಂಡು ಹೋಗುತ್ತಿ ದ್ದುದನ್ನು ತಿಳಿಸುತ್ತವೆ. ಚೀನಿ ನಾವಿಕ 


ಕುಮಠಾದಲ್ಲಿ ಬಂದು ಇಲ್ಲಿ ಇವನ ನೌಕೆ ಸಮುದ್ರದಲ್ಲಿ ಒಡೆದು ಈ ನಾವಿಕನು ಸಮಾಧಿಯಾದದನ್ನು ತಿಳಿಸುವ ಒಂದು ಚೀನೀ ಶಾಸನ 
ಇಲ್ಲಿನ ಶಾಂತೀಕಾರ ಪರಮೇಶ್ವರಿ ದೇವಾಲಯದಲ್ಲಿದೆ." | 


) 


ವಿದೇಶಿಯ ಕೆಲವು ಸಾಹಿತ್ಕಕೃತಿಗಳು ವಿಜಯನಗರದ ಸಾಗರೋತ್ತರ ಸಂಪರ್ಕಗಳನ್ನು ತಿಳಿಸುತ್ತವೆ. ಹಿರೆಯಪ್‌ ಮಹಾರಾಜ ಎಂಬ 
WOOD ಚಾರಿತ್ರಿಕದಂತೆ ಠಕ್ಕಣದಲ್ಲಿರುವ ವಿಜಯನಗರದಿಂದ ಇಬ್ಬರು ನೌಕೆಯ ಮುಖ್ಯಾಧಿಕಾರಿಗಳು ಮಲಯಾ ದ್ವಿಪಕ್ಕೆ ಬಂದರು. 
ಇವರೊಂದಿಗೆ ಇಬ್ಬರು ಹುಡುಗರು ಬಂದಿದ್ದರು. ಒಂದು ನೌಕೆಯ ಮುಖ್ಯಾಧಿಕಾರಿ ಮಲಯದ ಅರಸನ ಆಸ್ಥಾನದಲ್ಲಿ ಇರುವ ಕಾಲದಲ್ಲಿ 
ಹಡಗಿನಲ್ಲಿದ್ದ ಹುಡುಗರು ಹಡಗಿಗೆ ಲಂಘುರು ಹಾಕಿ ಕಾಯುತ್ತಿದ್ದರು. ಇನ್ನೊಂದು ಮಲಯದ ಚಾರಿತ್ರಿಕ ದಾಖಲೆಯಂತೆ ಕಾದರನ ಪ್ರವಾದಿ 
ಐಸ್ಕಂದರನು ನೌಕಾಯಾನವನ್ನು ಚೀನಾದವರೆಗೆ ನಡೆಸಿ ಮಲಯಾಕ್ಕೆ ಬಂದು ವಿಜಯನಗರದ ಕಡೆಗೆ ಹಿಂದೆ ತಿರುಗಿ ಹೋದನು.” ಇವುಗಳಿಂದ 
ತಿಳಿದು ಬರುವ ಸಂಗತಿಯೇನೆಂದರೆ ವಿಜಯನಗರ ಸಾಮ್ರಾಜ್ಮದಲ್ಲಿ ಸಾಗರೋತ್ತರ ಯಾನಕ್ಕೆ ಪ್ರೋತ್ಸಾಹವಿದ್ದಿತ್ತು. ಎರಡನೇಯದಾಗಿ ಇದರಲ್ಲಿ 
ಮುಸ್ಲಿಂ ವರ್ತಕರು ಹೆಚ್ಚಿನ ಆಸಕ್ತಿವಹಿಸಿ ಈ ಸಾಮ್ರಾಜ್ಯದ ಸಾಗರೋತ್ತರ ಸೀಮೆಯನ್ನು ವಿಸ್ತರಿಸುತಿದ್ದರು. 


ಸಾಗರೋತ್ತರ ವ್ಯಾಪಾರ ಕೇಂದ್ರಗಳು : 


ಕೆಲವು ಐತಿಹಾಸಿಕ ದಾಖಲೆಗಳಂತೆ ಪಶ್ಚಿಮ ಕರಾವಳಿಯಲ್ಲಿ ಸಾಗರೋತ್ತರ ವ್ಯಾಪಾರ ನಡೆಸುತ್ತಿರುವ ರೇವುಗಳು ಇದ್ದಿದ್ದವು. ಅವುಗಳ 
ವ್ಯಾಪಾರ ಕ್ಷೇತ್ರವು ಪಶ್ಚಿಮದಲ್ಲಿ ಕೆಂಪು ಸಮುದ್ರದಿಂದ ಪೂರ್ವದಲ್ಲಿ ಚೀನಾದವರೆಗೂ ಹಬ್ಬಿತ್ತು. ಚೀನಿಯರ ವಿಶಿಷ್ಟವಾದ ನೌಕೆ 'ಜುಂಕ್‌' 
ಪಶ್ಚಿಮ ಕರಾವಳಿಯ ರೇವುಗಳಾದ ಕೊಲ್ಲಂ, ಕೊಳಂಗನೂರು, ಕಲ್ಲಿಕೋಟೆ, ವಳಪಟ್ಟಣ, ಇಳಿಮಲೆ, ಮಂಜೇಶ್ವರ, ಮಂಗಳೂರು, ಬಾರಕೂರು, 
ಬಸ್ತೂರು, ಭಟ್ಕಳ, ಹೊನ್ನಾವರ ಮತ್ತು ಗೋವೆಗಳನ್ನು ಸಂದರ್ಶಿಸಿ ವ್ಯಾಪಾರದಲ್ಲಿ ನಿರತವಾಗಿದ್ದುವೆಂದು ಚೀನಿ ಐತಿಹಾಸಿಕ ದಾಖಲೆಗಳು” 
ಉಲ್ಲೇಖಿಸುತ್ತದೆ. 


ವಿಜಯನಗರ ಆಳ್ವಿಕೆಯ ಪರಿಣಾಮವಾಗಿ ಪಶ್ಚಿಮ ಕರಾವಳಿಯ ಪ್ರದೇಶ ವ್ಯಾಪಾರದ ಪ್ರಾಂತ್ಕವಾಗಿತ್ತು. ಇಲ್ಲಿರುವ ರೇವುಗಳನ್ನು ಅತ್ಯಂತ 
'ಪ್ರಮುಖವಾದದ್ದು ಗೋವೆಯ ಬಂದರ. ಇದು ವಿಜಯನಗರ ಅರಸರ ಆಳ್ವಿಕೆಯ ಅವಧಿಯಲ್ಲಿ ರೈಯ್‌ ಬಂದರ ಎಂದು ಕರೆಯುತ್ತಿತ್ತು. ಇದು 
ವಿಜಯನಗರದ ವ್ಯಾಪಾರ ಕೇಂದ್ರಗಳಲ್ಲಿ ಅಗ್ರಗಣ್ಯಸ್ಲಾನವನ್ನು ಹೊಂದಿತ್ತು. ಪರ್ಶಿಯಾ ಎಡ್‌ನ್‌ ಮತ್ತು ಆಪ್ರಿಕಾದೊಂದಿಗೆ ನಿಕಟ ಸಾಗರೋತ್ತರ 
ವ್ಯಾಪರ ನಡೆಸುತಿತ್ತು. ವಿಜಯನಗರ ಅರಸರಿಗೆ ಅಗತ್ಯವಿದ್ದ ಕುದುರೆಗಳು ಈ ರೇವಿನಿಂದ ಬರುತಿತ್ತು. ಅಕ್ಕಿ, ಜಿನಸು, ಬಟ್ಟೆಗಳು ಕಾಯಿ 
ಬಂದರಿನಿಂದ ರಫ್ತಾ ಗುತಿತ್ತು. ಕ್ರಿ.ಶ. 1406ರ ದಾಖಲೆಯಂತೆ ಬಹ್ಮನಿ ಸುಲ್ತಾನ ವಾರ್ಷಿಕವಾಗಿ ಹಡಗುಗಳನ್ನು ಈ ರೇವಿಗೆ ಕಳುಹಿಸಿ ಇಲ್ಲಿಂದ 
ತನ್ನ ರಾಜ್ಯಕ್ಕೆ ಬೇಕಾಗಿರುವ ವಸ್ತುಗಳನ್ನು ಆಹಾರ ದಾನ್ಯಗಳನ್ನು ವಿವಿಧ ದೇಶಗಳ ಮುಖಾಂತರ ತರಿಸಿ ಕೊಳ್ಳುತ್ತಿದ್ದನು.” ಈ ರೇವುಗೆ ಕರಾವಳಿ 
ಕರ್ನಾಟಕದಲ್ಲಿರುವ ರೇವುಗಳೊಂದಿಗೂ ಮತ್ತು ಕೇರಳದಲ್ಲಿರುವ ರೇವುಗಳೊಂದಿಗೂ ನಿಕಟ ಸಾಗರೋತ್ತರ ವ್ಯಾಪಾರ ನಡೆಯುತ್ತಿತ್ತು. ಇದೇ 
ರೀತಿಯಲ್ಲಿ ಮಲಬಾರು ಮತ್ತು ಕರಾವಳಿ ಕರ್ನಾಟಕದ ವ್ಮಾಪಾರಸ್ಥ ರು ಗೋವೆಯ ವರ್ತಕರೊಂದಿಗೆ ಸಾಗರೋತ್ತರ ವ್ಯಾಪಾರ ನಡೆಸುತ್ತಿದ್ದರು." 
ಈ ರೇವಿನ ಇರುವಿಕೆ ಸಾಗರೋತ್ತರ ವ್ಯಾಪಾರಕ್ಕೆ ಪ್ರೋತ್ಸಾಹದಾಯಕವಾಗಿತ್ತು. ಆಪಾನ್‌ ಸೊ ಆಲಬುಕರ್‌ನ ಪತ್ರದಂತೆ ಈ ರೇವು ಸುತ್ತಲು 
ಆಳವಾರ ಸಮುದ್ರದಿಂದ ಆವರಿತವಾಗಿತ್ತು. ಬಿರುಗಾಳಿ ಮತ್ತು ಇನ್ನಿತರ ಅನಾಹುತಗಳನ್ನು ತಡೆಗಟ್ಟುವ ಸ್ಥಿ ತಿಯಲ್ಲಿದ್ದಿತು. ಬಂದರಿನಲ್ಲಿರುವ 
ನೀರು ಶಾಂತವಾಗಿದ್ದು ಬಂದ ಹಡಗುಗಳಿಗೆ ಸಂರಕ್ಸಣೆ ನೀಡಿತ್ತು. ಇದರಿಂದಾಗಿ ಮಕ್ಕಾ, ಉಡನ್‌ ಬಿರಮಜ್‌ನಿಂದ ಮುಸ್ಲಿಂರ ಹಡಗುಗಳು 
ಬರುತ್ತಿದ್ದವು. ಕ್ಯಾಂಬೆ ಮತ್ತು ಮಲಬಾರಿನ ಹಡಗುಗಳು ಇಲ್ಲಿ ವ್ಯಾಪಾರ ನಡೆಸಲು ಬರುತ್ತಿದ್ದವು."' 


ದೇಶಿಯ ಮತ್ತು ವಿದೇಶಿಯವರ ಬಂಡಶಾಲೆಗಳು ಗೋವೆರೈ ಬಂದರಿನಲ್ಲಿದಿದ್ದವು. ವೀರಬಣಜಿಗ, ಸೆಟ್ಟಿ ಮತ್ತು ಲಿಂಗಾಯತ"? ವರ್ತಕ 
ವ್ಯಾಪಾರಗಳು ಇಲ್ಲಿ ನಡೆಯುತ್ತಿದ್ದವು. ಕ್ರಿ.ಶ. 1472ರ ನಂತರ ಇಲ್ಲಿನ ವ್ಯಾಪಾರವು ಕರಾವಳಿ ಕರ್ನಾಟಕ ಮತ್ತು ಮಲಬಾರಿನ ಮುಸ್ಲಿಂ ke 
ವಶಕ್ಕೆ ಬಂದು ಹದಿನಾರನೆ ಶತಮಾನದ ಆರಂಭದಲ್ಲಿ ಮಿರ್ಜಾನ ಹೊನ್ನಾವರ, ಭಟ್ಕಳ, ಬೈಂದೂರು, ಬಸರೂರು, ಬಾರಕೂರು; ಮಂಗಳೂ A 
ಮಂಜೇಶ್ವರ ಮತ್ತು ಕುಂಬಳ ಪ್ರಮುಖ ಸಾಗರೋತ್ತ ರ ವ್ಯಾಪಾರ ಕೇಂದ್ರಗಳಾಗಿದ್ದ ವು. ಇದೇ ಶತಮಾನದ ಮಧ್ಯಾವಧಿಯಲ್ಲಿ ಉಳ್ಳಾಲ, mek 
ಮತು. ಅಂಕೋಲಗಳಲ್ಲೂ ವಿಜಯನಗರದವರ ಮೇಲ್ಬಚಾರಣೆಯಲ್ಲಿ ಸಾಗರೋತ್ತರ ವ್ಯಾಪಾರ ನಡೆಯುತ್ತಿ ದ್ದವು. ಈ ಹಿಂದೆ ತಿಳಿಸಿದಂ 
ಚೀನಿಯರೊಂದಿಗೆ ಪಶ್ಚಿಮ ಕರಾವಳಿ ರೇವುಗಳೊಂದಿಗೆ ಸಾಗರೋತ್ತರ ವ್ಯಾಪಾರವು ನಡೆಯುತ್ತಿ ತ್ತು. ಇವರುಗಳ ಪ್ರಮುಖ ವ್ಯಾಪಾರ Sie 
ಬಸರೂರು, ಅರಬ, ಪರ್ಶಿಯ ಯೆಮನ್‌ ಮತ್ತು ಬರ್ಮಜ (rmus)riv ಹಡಗುಗಳು ಹೊನ್ನಾವರ, ಭಟ್ಕಳ, Saree ಬಂ 
ರೇವುಗಳಿಂದ ಶುಂಠಿ, ತೆಂಗಿನಕಾಯಿ, ಕಾಯಿ ಕತ್ತ ಕರಿ ಮೆಣಸು, ವಿವಿಧ ತರದ ಕಬ್ಬುಗಳನ್ನು ಹಡಗುಗಳ ಮುಖಾಂತರ ಸಾಗಿಸುತ್ತಿ ದ್ದರು. ಈ 


ಹಡಗುಗಳನ್ನು 'ಮೂರರು' (ಮುಸ್ಲಿಂ)ರು ಹೊಂದಿದ್ದರು.'” 


105 


ಸ್ಕಿ 


ಬಾರಕೂರು ರೇವಿನಲ್ಲಿ (ಈಗ ಇಲ್ಲಿ ರೇವು ಇಲ್ಲ) ವಿದೇಶಿಯ ವರ್ತಕರಿದ್ದುದು ಸಮಕಾಲಿನ ಐತಿಹಾಸಿಕ ದಾಖಲೆಗಳಲ್ಲಿ 
ಉಲ್ಲೇಖಗೊಂಡಿದೆ. ಇವರನ್ನು ನಾನಾ ದೇಶಿಯರೆಂದು ತಿಳಿಸಿದೆ. ಇದೇ ರೀತಿಯಲ್ಲಿ ಬಸ್ತೂರಿನಲ್ಲೂ ನಾನಾ ದೇಶಿಯರಿರುವ ಉಲ್ಲೇಖ 
ಶಾಸನದಲ್ಲಿ ದೆ. ಕ್ರಿ.ಶ. 1530ರ ಶಿಲಾಶಾಸನದಲ್ಲಿ ಸ್ಥಳೀಯ ಮತ್ತು ವಿದೇಶಿ ವರ್ತಕರು ಯಾವ ರೀತಿಯಲ್ಲಿ ಘಟ್ಟದ ಮೇಲಿಂದ ಬಂದ ಸರಕಿನ 
ವ್ಮಾಪಾರ ನಡೆಸಿಕೊಂಡು ಬರಬೇಕೆಂಬ ನಿಯಮಗಳು ಇದೆ. ಬಾರಕೂರು ರೇವಿನಲ್ಲಿ ರಫ್ತಾಗುವ ಕೆಲವು ಸರಕುಗಳು ಘಟ್ಟದ ಮೇಲಿಂದ 
ಬರುತ್ತಿದ್ದವು.“ ಕ್ರಿ.ಶ. 1465ರ ಶಿಲಾಶಾಸನದಂತೆ ಬಸ್ತೂರು ರೇವಿಗೆ ಹಡಗುಗಳು ಬಂದು ತಾಗಿ ನಿಲ್ಲುತ್ತಿದ್ದವು ಮತ್ತು ಸ್ಥಳಿಯ ವರ್ತಕರು 
ಇಲ್ಲಿರುವ ಮಸೀದಿಗೆ ಪಳಿ ಮರ್ಯಾದೆ ಸಲ್ಲಿಸುತ್ತಿದ್ದರು. ; 


ಭಟ್ಕಳದಲ್ಲಿ ನುರಿತ ವ್ಯಾಪಾರಸ್ಮರಿದ್ದರು. ಇವರು ತಮ್ಮ ಸಂಪತ್ತಿನಿಂದ ಈ ನಗರದ ವ್ಯಾಪಾರ ವೈಭವವನ್ನು' ಹೆಚ್ಚಿಸಿದರು ಮತ್ತು 


ಭವ್ಯವಾದ ಕಟ್ಟಡ, ಬಸದಿ ಮತ್ತು ದೇವಾಲಯಗಳನ್ನು ರಚಿಸಿದರು ಎಂದು ಇಲ್ಲಿನ ಭಂಡಾರ ಬಸದಿಯ ಒಂದು ಶಾಸನವು ಹೇಳುತ್ತದೆ. ಇದರ 


ಕಾಲ 1547" ಅರೇಬಿಯಾ, ಪರ್ಶಿಯಾ, ಬರ್ಮಗಳಿಂದ ಸರಕು ಹೊತ್ತ ಹಡಗುಗಳು ಈ ರೇವಿಗೆ ಬರುತ್ತಿದ್ದು ಇಲ್ಲಿ ಬಿರುಸಿನ ವ್ಯಾಪಾರ 


ನಡೆಯುತ್ತಿತ್ತು." ವಿಜಯನಗರ ಸಾಮ್ರಾಜ್ಯದ ಅಂತ ಕಾಲದಲ್ಲಿ ಭಟ್ಕಳದ ಕರಿ ಮೆಣಸು ಮತ್ತು ಕುದ್ದುರೆಳ ಸಾಗರೋತ್ತರ ವಿನಿಮಯ ವ್ಯಾಪಾರ 


ಕೇಂದ್ರವಾಗಿತ್ತೆಂದು ಕ್ರಿ.ಶ. 1549ರ ಪೋರ್ತುಗೀಸರ'* ದಾಖಲೆಗಳ ಅಧ್ಯಯನದಿಂದ ವ್ಯಕ್ತವಾಗುತ್ತದೆ. 


ವ್ಯಾಪಾರಸ್ಥರು : 


® 
ಸ್ಥಳೀಯ ಮತ್ತು ವಿದೇಶಿಯ ದಾಖಲೆಗಳ ಅಧ್ಯಯನದಿಂದ ತಿಳಿದು ಬರುವ ಮುಖ್ಯ ಸಂಗತಿಯೇನೆಂದರೆ, ಸಾಗರೋತ್ತರ ವ್ಯಾಪಾರದಲ್ಲಿ 


ಕರಾವಳಿಯಲ್ಲಿದ್ದ ಮುಸ್ಲಿಂ ವರ್ತಕರ ಪಾತ್ರವು ಗಣನೀಯವಾಗಿತ್ತು ಇವರ ವ್ಯಾಪಾರ ಸಂಸ್ಥೆ 'ಹಂಜಮಾನ' ಕೆಗಳು ಉಳ್ಳಾಲ, 
ಮಂಗಳೂರು, ಬಾರಕೂರು, ಭಟ್ಕಳ, ಕಾಲ್ಕುಣಿ ಮತ್ತು ಗೋವೆಯಲ್ಲಿದ್ದಿದ್ದು ವಿಜಯನಗರದ ಸಾಗರೋತ್ಯರ 
ತೆಗೆದು ಕೊಂಡು ಹೋಗಿದ್ದರು. ನಾನಾ ದೇಶಿ 'ಉಬಯ ನಾನಾ ದೇಶಿ' ಪರದೇಶಿ ನಕರ, ಮುಂತಾದ ಸಂಘ 
ವ್ಯಾಪಾರದಲ್ಲಿ ನಿರತರಾಗಿದ್ದರು. ವೆಣಜಿಗರು 'ವಳಂಜಿಯಾದೆ, ಚೆಟ್ಟಿಯರು ಕರಾವಳಿ ಕರ್ನಾಟಕದಲ್ಲಿ ಸಾಗರೋತ್ತ 
ಅಲ್ಲಲ್ಲಿ ಬರುತ್ತವೆ. ತುಳು ವಾಡ್ನನದಲ್ಲಿ 'ತಂಡೆಲರ ವಿಚಾರ ಬರುತ್ತದೆ. ಇವರು ಹಡಗುಗಳ ಮುಖ್ಯಸ್ಥನಾಗಿರಬೇಕು.” ಆದರೆ ಇವರು ಸ್ಫಂತ 


ಇವರ ಸಹಾಯವು ಹಡಗು ಮಾಲಿಕರಿಗೆ ಅಗತ್ಯವಿದ್ದಿತ್ತು.೫ ವಿಜಯನಗರದ ಕಾಲದ (1565) ಅಂತ್ಮದಲ್ಲಿ ಗೋವೆಯಿಂದ ವಲಸೆ ಬಂದ ಪ್ರಭು, ' 


Ors, Be ಪಡಿಯಾರ ನಾಮಾಂಕಿತವುಳ್ಳ ಗೌಡ ಸ್ವಾರಸ್ಸತರು ಸಾಗರೋತ್ತರ ವ್ಯಾಪಾರದಲ್ಲಿ ನಿರತರಾಗಲು 


ಳದ ಪರಿಸರದ 
ಶಾಸನಗಳಿಂದ ತಿಳಿದು ಬರುತ್ತವೆ." : 


ಸಾಗರೋತ್ತರ ಯಾನದಲ್ಲಿ ನಿರತರಾದ ವಿವಿಧ ಹೆಸರಿನ ಹಡಗುಗಳ ಪರಿಚಯವು ಕನ್ನಡ ತುಳು ಮತ್ತು ಮಲೆಯಾಳಿ ಜನಪದಗಳ 
ಅಧ್ಯಯನದಿಂದ ತಿಳಿದು ಬರುತ್ತದೆ. ಕಲ್ಲಡ ಪದವು, ಮರದ ಪಡೆವು ಹಾಯಿ ಹಡಗು, ಹಾಯಿ ದೋಣಿ, ದೋಣಿಗಳನ್ನು ಸಾಗರೋತ್ತರ 
ವ್ಯಾಪಾರದಲ್ಲಿ ಉಪಯೋಗಿಸುತ್ತಿದ್ದರು. ಮಂಜಿ, ಮಬೆವೆ, ಪಟ್ಟಮಾರು, ಪೇರು ಇತ್ಕಾದಿ ಹೆಸರಿರುವ ಹಡಗುಗಳು ಮಲಬಾರ ರೇವಿನಿಂದ 


೫, ik Mig ಹೊಂದಿದ ವರ್ತಕರು ಇದ್ದುದ್ದರಿಂದ ಇಲ್ಲಿನ ಬಂದರುಗಳಾದ ಧರ್ಮ ಪಟ್ಟಣ, ಕಣ್ಣಾನ್ನೂರು, ಕಲ್ಲಿಕೋಟೆ 
>, ಖಲಸ್‌ಗಳು ವಿಜಯನಗರ ರಾಜ್ಯಕ್ಕೆ ಬೇಕಾಗಿರುವ ಕುದುರೆಗಳ ಸ್ಥಾನಪಲ್ಲ ಟಗೊಳ್ಳಿಷುವ (Replacement) ರಾಜ್ಕಗಳಾಗಿದ್ದ ವು. 


106 


7 
* 
A ರಾಮಾಯ tt EN a ent i 


ಸಮಕಾಲೀನ ದಾಖಲೆಗಳಂತೆ ಕಣ್ಣಾನ್ನೂರಿನಲ್ಲಿರುವ ವರ್ತಕರು ವಿಜಯನಗರ ಅರಸರ ಕಾರ್ಯಭಾರಿಗಳಾಗಿ (Agents) ಬರ್ಮಜನಲ್ಲಿ ರುವ 
ವರ್ತಕರೊಂದಿಗೆ ಕುದುರೆ ವ್ಯಾಪಾರ ವ್ಯವಹಾರವನ್ನು ಕುದುರಿಸುತ್ತಿದ್ದರು. ಇದರಿಂದಾಗಿ ಕರಾವಳಿ ಕರ್ನಾಟಕ ಮತು, ಕೇರಳ La 
ಸಾಗರೋತ್ತರ ವ್ಯಾಪಾರವು ಒಂದು ಹೊಸ ವ್ಯವಸ್ಥೆಯನ್ನು ಕಂಡಿತು. ವಿಜಯನಗರ ಸಾಮ್ರಾಜ್ಮದ ವಾಣಿಜ್ಮ ಹಿತಾಸಕ್ತಿಗೆ ಪ್ತಿ ಮ ಕರಾವಳಿ ಪ್ರದೇಶ 
(ಮುಖ್ಯ ವಾಗಿ ಮಲಬಾರ ಕರಾವಳಿ) ಹೊಸ ಸಂಪನ್ಮೂಲಗಳನ್ನು ಒದಗಿಸಿತ್ತು. ಇದರಿಂದಾಗಿ ಈ ಕರಾವಳಿಯ ವಾಪಾರ ಸಂಪನ್ಮೂಲಗಳು ಈ 
ಪ್ರದೇಶಕ್ಕೆ "word ರಾಜಕೀಯ ಆಸ್ತಿಯಾಗಿ ಪರಿಣಮಿಸಿತು ಎಂಬ ವಾದವು ಇದೆ. ಇದರಿಂದಾಗಿ ಮಲಬಾರಿ ಮಾಪಾಳ್ಸಿ ಮತ್ತು ಇಲ್ಲಿನ ಇನ್ನಿತರ 
ವರ್ತಕರ ಸಾಗರೋತ್ತ ವಾಪಾರ ಭದ್ರಗೊಂಡು ಇವರು ಮಂಗಳೂರಿನ ಮತ್ತು ಇದರ ದಕ್ಷಣಕ್ಕಿರುವ ರೇವುಗಳಲ್ಲಿ ಭದ್ರವಾಗಿ ನೆಲೆಗೊಂಡು 
ಇಲ್ಲಿನ ಸಾಗರೋತ್ತರ ವ್ಯಾಪಾರಗಳಲ್ಲಿ ಏಕಸಾಮ್ಮವನ್ನು ಪಡೆದರು. ಮಲಬಾರಿ ವ್ಮಾಪಾರಿಗಳ ಅಂತಃ ಪ್ರವಾಹ ಇಲ್ಲಿ ನಡೆಯಿತು. 


ವಿಜಯನಗರದ ಸಾಗರೋತ್ತರ ಚಟುವಟಿಕೆಯ ವಿಷಮ AS ಉಂಟಾದಾದ್ದು ಹದಿನಾರನೆ ಶತಮಾನದ ಆರಂಭ ಕಾಲದಲ್ಲಿ. ಇದರ 
"ನೇತೃತ್ವವನ್ನು ಪೋರ್ತುಗೀಸರು ವಹಿಸಿದ್ದರು: ಈ ಪೋರ್ತುಗೀಸರು ಸ್ಥಳೀಯ ವರ್ತಕರ ವ್ಯಾಪಾರವನ್ನು ಛಿದ್ರಗೊಳಿಸಿದರು. ವಿಜಯನಗರ 
ಸಾಮ್ರಾಜ್ಯಕ್ಕೆ ಒಳಗಾಗಿದ್ದ ಎಲ್ಲ ಪಶ್ಚಿಮ ಕರಾವಳಿಯ ರೇವುಗಳನ್ನು ಪೋರ್ತುಗೀಸರು ಧಾಳಿ ಮಾಡಿ ಕೊಳ್ಳೆ ಹೊಡೆದರು.” ಇದನ್ನು ಎದುರಿಸಲು 
ವಿಜಯನಗರ ಅರಸರ ಸಾಗರೋತ್ತರ ಧೋರಣೆ ಸಮರ್ಪಕವಾಗಿಲ್ಲವೆಂದು ತೋರುತ್ತದೆ. ಇದರ ಪರಿಣಾಮವಾಗಿ ಕರಾವಳಿ ಕರ್ನಾಟಕ ಮತ್ತು 
ಮಲಬಾರ ಸಾಗರೋತ್ತರ ವ್ಯಾಪಾರದಲ್ಲಿ ನಿಕಟತೆಗೆ ಬಂದವು ಇದು ಗಮನಾರ್ಹ ಸಂಗತಿ. : 


ಉಪಸಂಹಾರ :* ಈ 


ವಿಜಯನಗರ ಅರಸರ ಸಾಗರೋತ್ತರ ವ್ಯಾಪಾರ ತಮ್ಮ ಹಿಡಿತವಿರುವ ಪಶ್ಚಿಮ ಕರಾವಳಿಯಲ್ಲಿ ರಭಸದಿಂದ ನಡೆಯುತ್ತಿತ್ತು. ಆದರೆ 
ಇದರ ಲಾಭವನ್ನು ಪಡೆದವರಲ್ಲಿ ಮಲಬಾರಿ ಮತ್ತು ಕೊಂಕಣ ಪ್ರದೇಶದ ವರ್ತಕರು. ಅರೇಬಿಯಾ ಪರ್ಶಿಯಾದಿಂದ ಚೀನಾದವರೆಗೆ ವಿಜಯನಗರ 
ಅರಸರ ಸಾಗರೋತ್ತರ ವ್ಯಾಪಾರ ಕ್ಲೇತ್ರವಿದ್ದರೂ ಇದನ್ನು ಸುಸಂಘಟಿಸುವ ಕೆಲಸದಲ್ಲಿ ವಿಜಯನಗರದವರು ಹಿಂದೆ ಬಿದ್ದಿದ್ದರು. ಇದಕ್ಕೆ ಮುಖ್ಯ 
ಕಾರಣ ಈ ಅರಸರು ಸಮರ್ಪಕವಾದ ಸಮುದ್ರಯಾನ ಸಂಪರ್ಕ ಸಾಧಿಸಲಿಲ್ಲ. ಈ ನ್ಯೂನತೆಗಳು ಪೋರ್ತುಗೀಸರ ಆಗಮನ ಮತ್ತು ಇವರ 
ಚಟುವಟಿಕೆಗಳ ಕಾಲದಲ್ಲಿ ವ್ಯಕ್ತವಾಯಿತು. 


ವಿಜಯನಗರ ಸಾಗರೋತ್ತರ ವ್ಯಾ ಪಾರ ನೀತಿಯಿಂದ ಕೆಲವು ವಿದೇಶಿ ಸಮುದ್ರ ನಾವಿಕರು ಕರಾವಳಿ ಪ್ರ ಪ್ರದೇಶದಲ್ಲಿ ದೈವಗಳಾಗಿ -ಮಾರ್ಪಟ್ಟು 
ಇವರ ಆರಾಧನೆಗಳು ವರ್ಣರಂಜಿತವಾಗಿ ನಡೆಯೆಲು ಕಾರಣವಾಯಿತು; ಉದಾ: ಹಟ್ಟಿಯಂಗಡಿಯಲ್ಲಿ ಮಾಲಾಣದೇವಿ, ಬೊಬ್ಬರ್ಯ ಆಲಿಭೂತ 
ಮತ್ತು ಬಸ್ತೂರಿನಲ್ಲಿ ಚೀನಿಡೈವ. 


x cane 


83) 
LE: ಇದು pepe ಅರಸರ ಅತ್ಮ ಂತ ಉನ್ನತ ಸ್ಥಿತಿಯಲ್ಲಿದ್ದ ಕಾಲ = 1380- 1472) 1472ರ ನಂತರ ಅಂಕೋಲೆಯಿಂದ ದಕ್ಷಿಣಕ್ಕೆ 
ಕುಂಬಳದ ಉತ್ತರದವರೆಗಿನ ಪ್ರದೇಶವು ಒಳಗೊಂಡಿತ್ತು. ನೋಡಿ, ಎಸ್‌. ರಾಜಶೇಖರ, ಯಾನ್‌ ಅಪ್ರೋಚ್‌ ಆಫ್‌ ಮ್ಯಾಪ್‌ ಸ್ವಡಿ 

ಆಫ್‌ ವಿಜಯನಗರ ಮ್ಮಾಪ್‌ ನಂ. 27, ಪ್ರ್ಯಂ23. 


Zs ಕೇಂಬ್ರಿಡ್ಡ್‌ ಇಕನೋಮಿಕ್‌ ಹಿಸ್ಟರಿ ಆಫ್‌ ಇಂಡಿಯಾ ಸಂ. I, (Ra, BQ, 1984), ಪ್ರ LL. 


3 ರಾಘವನ್‌ ವಾರ್ರಿಯರ್‌, 1991, 'ದಿ ರೈಸ್‌ 'ಅಂಡ್‌ ಗ್ರೋಥ್‌ ಆಫ್‌ BOBS", ಸೋವಿನಿಯರ್‌ ಆಫ್‌ ಸೌಧ್‌ ಇಂಡಿಯನ್‌ ಹಿಸ್ಪ್ರರಿ 
ಕಾಂಗ್ರೆಸ್‌ ಕಾಲಿಕತ್‌, 1991, ಪ್ರ: 21-29. 


| 4. a ದಾಖಲೆಯು ಈ ಲೇಖಕರಿಗೆ ಇಲ್ಲಿಯ ಮಠಾಧಿಪತಿ ಶ್ರೀ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾ ರಕರಿಂದ ಸಿಕ್ಕಿದೆ. ಇದಕ್ಕೆ ಲೇಖಕರು 
ಕೃತಜ್ಞತೆಯನ್ನು ಶ್ರೀ ಶ್ರೀ ಗಳಿಗೆ ಅರ್ಪಿಸುತ್ತಾರೆ. 


5; ನಾಗೇಗೌಡ, ಪ್ರವಾಸಿ ಕಂಡ ಇಂಡಿಯಾ (ಮೈಸೂರು, 1966), ಭಾಗ 2, ಪು 101-102, ವಿವೇಕಾನಂದ ನಾಯಕ ಬಸ್ತೂರು ಗರಡಿ, 


ಶಾರದಾವಾಣಿ 1977-78, ಪ್ರ 24. 

6. ಈ ಚೀನಿ ಶಾಸನದ ಸಾರಾಂಶವನ್ನು ಡಾ. ಸೂರ್ಮನಾಥ ಕಾಮತರು 'ಸುಧಾ' ವಾರಪತ್ರಿ Bode), ಪ್ರಕಟಿಸಿದ್ದ ರು. ಇವರಂತೆ ಹೊಸ 4 
ಸ್ಥಾಪಿಸಿದ ಗು ಆಂಗ್‌ ಡೊಂಗನ್‌ ಕಸ್ತಾ on ಲೆನ್‌-ಟೆಂಗನ್‌ ಸಮಾಧಿ ಇದು ಹತ್ತೊ ೦ಬತ್ತನೆ ಶತಮಾನದಲ್ಲಿ ನಡೆಯಿತು ಹ ಇ 
ಅಭಿಪ್ರಾ ಯಪಟ್ಟರೂ ಈ ಘಟನೆ ಹದಿನೈದನೆ ಶತಮಾನದ ಅಂತ್ಮದಲ್ಲಿ ನಡೆದಿರಬೇಕೆಂದು ತಿಳಿಸುವ ದಾಖಲೆಗಳು ಇ 


107 


23. 


24. 
25. 
26. 


eh 


ಬಿ.ಎ. ಸಾಲೆತ್ತೊರು, ಕರ್ನಾಟಕಾಸ್‌ ಟ್ರಾನ್ಸ್‌ ಓಸಿಯಾಮಿಕ್‌ ಕಂಟ್ರಾಕ್ಸ್‌ಸ್‌, ಧಾರವಾಡ, ಪು. 66. 

ಪಿ.ಬಿ. ದೇಸಾಯಿ ಮತ್ತು ಇತರರು, 1970, ಎ ಹಿಸ್ಟರಿ ಆಫ್‌ ಕರ್ನಾಟಕ ಧಾರವಡ, ಪು. 385. 

ನೋಡಿ. BLOF ರಿವ್ಯೂ ಆಫ್‌ ಹಿಸ್ಟಾರಿಕಲ್‌ FAH ಕಲ್ಕತ್ತಾ, ಏಪ್ರಿಲ್‌ ಸೆಪ್ಟಂಬರ್‌ 1997, ನಂ. 1-2, ಪುಪು. 114-118. 
ಎ. ಅಪ್ಪುದೊರೈ, 1990, ಎ ಇಕೆನೋಮಿಕ್‌ ಕಂಡೀಷನ್ಸ್‌ ಇನ್‌ ಸೌಥ್‌ ಇಂಡಿಯಾ, (2ನೇ ಮುದ್ರಣ, ಮದ್ರಾಸು, 1990), II, 
528-591. 

ಆಲಬುಕರ್‌ 15-10-1510ರಂದು ಬರೆದ ಪತ್ರ ನೋಡಿ, ಹೆಚ್‌.ಕೆ. ಶಿರ್ವಾಣಿ ಮತ್ತು ಪಿ.ಎಂ. ಜೊಷಿ (ಸಂ.), 1971, ಮೀಡಿವಲ್‌ 
ಡೆಕ್ಕನ್‌ ಹೈದರಾಬಾದ್‌, xo. I, ಪ್ರ 304. 

ಲಕ್ಕಣ ದಂಡೇಶ ವಿರಚಿತ ಶಿವತತ್ತ್ವ ಚಿಂತಾಮಣೆ (ಸಂ. ಬಸವಪ್ಪ, 1960), ಮೈಸೂರು ಪು. 9, 318, 319, 320, 400, 404, 
411, 417. 

ಟೊಮಿ ಪೆರಿಡ, Suma Oriental (Tr. Armendo, 1994), p. 61. 

Barbosa, The Book of Duarte Barbosa, Vol. I, pp. 166, 185, 215, 303. 

South Indian Inscription, VII, 309, 340. 

Ibid., IX, pl. II, No. 459 

Karnataka Inscriptions, II, No. 14. 

Barbosa, ಪೂರ್ವೊಕ್ತ, pp. 188-89. 

Heras, 1927, Aravidu Dynasty of Vijayanagar, Madras, Vol. 1, pp. 63, 188. 


Indian Antiquary, XXV, Pp. 272-274; Saletore, 1936, Ancient Karnataka History of Tuluvas, Poona, 
I, p. 483. 


Ashin Das Gupta and MN. Pearson (Ed.), 1987, Indian Ocean, Oxford, p. 14-15. 


ನೋಡಿ ಭಟ್ಕಳ ಶಾಸನ, RS. Panchamukhi (Ed.), Annual Report on Kannada Research in Bombay 
Presidency, 1939-40, Nos. 82-84, III, Pl. No. KI ui, No. 14, 


Greeshmo Lath, Trade and Market in Kerala as reflected in Malayalam Literature, (13th, 15th 
centuries, M.Phil Thesis, Calicut University, 1990), p. 82. } 


Mubark Pasha, Trade Centres and Trade Groups in Kerala 800-1800, unpublished Thesis, Calicut 
University, 1997, p. 33. 


Ashin Das Gupta and M.N. Pearson, ibid., p. 161. 
Tomis Pires, ibid., p. 362: Barbosa, ibid., I, p. 185, 186, 191, 193-197. 
Ashin Das Gupta and MN. Pearson, ibid., p. 167. 


Burton Stein, 1991, Vijayanagar (New Cambridge History of India, New Delhi), p. 74-75. ಈ 
ವಾದವನ್ನು ವಿಮರ್ಶಿಸುವ ಅವಶ್ಯಕತೆ ಇದೆ. 


Cunho, ‘The Porthugees in Kanara’, Journal of Bombay Branch of Royal Asiatic Society, XIX, 
(Bombay, 1895-97), PP. 251-256; Heras, ibid., p. 70, 72, 188; B.S. Shastry, Studies in Indo- 
Portuguese History (Bangalore, 1981), pp. 50, 54, 80, 89; Jainamuddin, Tuhpatal Mujahiddin; TN. 
Mahalingam, 1975, Administrtor and Social life Urdu Vijayanagar, Madars, II, p. 133-34. 


108 


Oe 
dite ರಾತಾ ನಾವಾ ರಾಯಿಾದಾನಾವಿಮೇನನವಾನಿರಾಿಾವವಾಿರವವವನಾರಮವವವನನಮನನಯಾ 


18. ವ್ಯಾಸರಾಯರು ಮತ್ತು ವಿಜಯನಗರ 
— ಬಾಲಸುಬ್ರಮಣ್ಯ 


ವ್ಯಾಸರಾಯರು ವಿಜಯನಗರದ ಇತಿಹಾಸದ ಕೆಲವು ಕಾಲಘಟ್ಟದಲ್ಲಿ ಅಪ್ರತಿಮವಾದ ಪಾತ್ರ ವಹಿಸಿದ್ದಾರೆ. ಇವರನ್ನು ವ್ಮಾಸರಾಯರು, 
ವ್ಯಾಸತೀರ್ಥ, ವ್ಯಾಸರಾಜ ಸ್ವಾಮಿಗಳೆಂದು ಕರೆಯಲಾಗಿದೆ. ಇವರು ಬ್ರಹ್ಮಣ ತೀರ್ಥರ ಶಿಷ್ಕರು. ವಿಜಯನಗರ ಇತಿಹಾಸದಲ್ಲಿ ಇವರು ವಹಿಸಿದ 
ಪಾತ್ರವನ್ನು ವಾದಿರಾಜರು ತಮ್ಮ ತೀರ್ಥ ಪ್ರಬಂಧವೆಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಇದೂ ಅಲ್ಲದೆ 'ವ್ಯಾಸಯೋಗಿ ಚೆರಿತೆ'ಯಲ್ಲಿ 
ವ್ಯಾಸರಾಜರು ವಿಜಯನಗರದಲ್ಲಿ ಕೈಗೊಂಡ ಹಲವು ಕಾರ್ಯಗಳನ್ನು ವರ್ಣಿಸಲಾಗಿದೆ. ವ್ಯಾಸಯೋಗಿ ಚರಿತೆಯ se ಸೋಮನಾಥ ಕವಿಯ 
ಕೃತಿ ಅವರ ಪ್ರಾಮುಖ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇಲ್ಲಿ ಉಲ್ಲೇಖಿಸಿರುವ ಹಲವು ದೃಷ್ಟಾಂತಗಳಿಗೆ ಪೂರಕವಾಗಿ ಸಾಹಿತ್ಯ ಮತ್ತು ಶಾಸನಗಳ 
ಆಧಾರವಿದೆ. ಈ ಚರಿತ್ರೆಯನ್ನು ರಚಿಸಿರುವ ಸೋಮನಾಥ ಕವಿ ಕಂಚಿ ಸಮೀಪದ ತುಂಡಿರ ಮಂಡಳಕ್ಕೆ ಸೇರಿದ ಗೋವಿಂದ ತೀರ್ಥಪುರವೆಂಬ 
ಗ್ರಾಮದವನು. ಈತನ ಅಜ್ಜಿ ಗಯಾಮುಕ್ತಿ, ಬಾಸ್ಕರ ಬುಕ್ಕ ಮತ್ತು ಎರಡನೆ ಹರಿಹರರಿಂದ ಸನ್ಮಾನಿತರಾಗಿದ್ದವರು. ಸೋಮನಾಥ ಕವಿ ಇದನ್ನು 
ಚಂಪೂ ಶೈಲಿಯಲ್ಲಿ ರಚಿಸಿದ್ದಾನೆ. ಸೋಮನಾಥ, ತತ್ವ ಚಿಂತಕರು ಮತ್ತು ದಾರ್ಶನಿಕರನ್ನು ತನ್ನ ಕಾವ್ಯದ ನಾಯಕರನ್ನಾಗಿಸಿ ಹದಿನಾರನೆಯ 
ಶತಮಾನದ ಸಾಂಸ್ಕೃತಿಕ ಮಹತ್ವ ಹಾಗೂ ದಾರ್ಶನಿಕ ಪರಿಸ್ಥಿ ತಿಯನ್ನು ಚಿತ್ರಿಸಿದ್ದಾನೆ. 


ವ್ಯಾಸರಾಯರು ಕ್ರಿ.ಶ. 1460 ರಲ್ಲಿ ಬಿಲ್ಲಣ್ಣ ಸುಮತಿಯವರ ಮಗನಾಗಿ ಮೈಸೂರು ಜಿಲ್ಲೆಯ ಬನ್ನೂರಿನಲ್ಲಿ ಹುಟ್ಟಿದರು. ಇವರು 
ಬ್ರಹ್ಮಣ ತೀರ್ಥರ oe ಸೇರಿ ಮುಂದೆ ಸನ್ಮಾಸ ದೀಕ್ಲೆ ಪಡೆದು 'ವ್ಯಾಸತೀರ್ಥ'ರಾದರು. ಕ್ರಿ.ಶ. 1478ರ ಸುಮಾರಿಗೆ ಗುರುಗಳು 
ದೈವಾಧೀನರಾದ ಮೇಲೆ ಇವರು ಪಿಠಾರೋಹಣ ಮಾಡಿದರು. ನಂತರ ವಿದ್ಯಾಭ್ಯಾಸಕ್ಕೆ ಹೆಸರಾದ ಕಂಚಿಯಲ್ಲಿ ಷಡ್ಡರ್ಶನಗಳ ಅಧ್ಯಯನ 
ಮಾಡಿದರು. ಇಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ: ಮುಳಬಾಗಲಿಗೆ ತೆರಳಿದರು. ಇದೂ ಸಹ ಅಂದಿನ ಕಾಲದ ಹೆಸರಾಂತ AM, ಕೇಂದ್ರವಾಗಿತ್ತು 
ಇಲ್ಲಿ ಶ್ರೀಪಾದರಾಜರಡಿಯಲ್ಲಿ ದ್ವೈತ ವೇದಾಂತದ ಅಧ್ಯಯನ ನಡೆಸಿದರು. 


ಇದೇ ಶ್ರೀಪಾದರಾಜರು' ಇವರನ್ನು ಚಂದ್ರಗಿರಿಗೆ ಕಳುಹಿಸಿದರು. ಅಲ್ಲಿ ಸಾಳುವ ನರಸಿಂಹ ರಾಜ್ಯವಾಳುತ್ತಿದ್ದ. ಇಲ್ಲಿ ಅವರಿಗೆ ಅತೀ 
ಹೆಚ್ಚಿನ ಮರ್ಯಾದೆ ದೊರೆಯಿತಲ್ಲದೆ, ಇದೇ ಸಂದರ್ಭದಲ್ಲಿ ಅವರಿಗೆ ತಿರುಪತಿ ಶ್ರೀನಿವಾಸನ ಸೇವಾಕಾರ್ಯವನ್ನು ವಹಿಸಿಕೊಡಲಾಗಿತ್ತು ಎಂದು 
ನಂಬಲಾಗಿದೆ. ಅವರು ಕ್ರಿ.ಶ. 1486-98ರವರೆವಿಗೆ ಪೂಜಾ ಕಾರ್ಯವನ್ನು ನಡೆಸಿದ ಬಗ್ಗೆ nse, ವಿದೆ.? ವ್ಯಾಸರಾಯರು ಸೋಮನಾಥನು 
ತಿಳಿಸಿರುವಂತೆ ಕೆಲಕಾಲ "ಚಿಂದ್ರೆಗಿರಿಯನ್ನು ಬಿಟ್ಟು ಎಲ್ಲೂ ಹೋಗಲಿಲ್ಲವೆಂಬ ಅಂಶ ತಿಳಿಯುತ್ತದೆ. ಆ ಸಂದರ್ಭದಲ್ಲಿ ಇಮ್ಮಡಿ ನರಸಿಂಹ 
ವಿಜಯನಗರ ಸಿಂಹಾಸನದ ಅಧಿಪತಿಯಾಗಿದ್ದನೆಂದು ತಿಳಿಯುತ್ತದೆ. ಕ್ರಿ.ಶ. 1493ರ ಸುಮಾರಿಗೆ ವ್ಯಾಸರಾಯರು ವಿಜಯನಗರಕ್ಕೆ ಬಂದರು. 
ಮುಂದೆ ವೀರನರಸಿಂಹನು ಸಿಂಹಾಸನವನ್ನೇರಿದಾಗ ವ್ಯಾಸತೀರ್ಥ ವ್ಯಾಸರಾಯರ ಸ್ಥಾನಮಾನ ಮೊದಲಿನಂತೆಯೆ ಇದ್ದಿತು. ನ್ಮೂನಿಜ್‌ 
ಹೇಳಿರುವ ಬ್ರಾಹ್ಮಣ ಪಂಡಿತೋತ್ತಮ ಇವರೇ ಇರಬೇಕು ಎಂದು ಬಿ. ವೆಂಕೋಬರಾಯರು ತಿಳಿಸಿದ್ದಾರೆ. 


8.3. 1509ರಲ್ಲಿ ಶ್ರೀ ಕೃಷ್ಣದೇವರಾಯ ಪಟ್ಟ ವನ್ನೇರಿದಾಗ ವ್ಯಾಸತೀರ್ಥರು ರಾಜನಿಗೆ ಆಪ್ತರಾದರು. ಕ್ರಿ.ಶ. 1511ರಲ್ಲಿ ಪೂಲಂಬಾಕ್ಕೆಂ 
ಸಿ ದಾನ ತೆಗೆದುಕೊಂಡರು. ಕಂಚಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಗಳನ್ನು ನಡೆಸಲು RAS ಪಡೆದಿದ್ದರು.' ಕ್ರಿ.ಶ. 
1513ರ ಕೃಷ್ಣದೇವರಾಯನ ಶಾಸನದಲ್ಲಿ ವ್ಮಾಸರಾಯರನ್ನು ಗುರುಗಳೆಂದು ಉಲ್ಲೇಖಿಸಲಾಗಿದೆ." ಇದು ವಿಠಲನ ಗುಡಿಯಲ್ಲಿದೆ. 5, 3. 
1514ರಲ್ಲಿ ಉದಯಗಿರಿಯಿಂದ ತಂದ ಬಾಲಕೃಷ್ಣನ ವಿಗ್ರಹವನ್ನು ಕುರಿತು ರಚಿಸಿದ ಕೀರ್ತನೆ ಆಕರ್ಶಕವಾಗಿದೆ.” ಕಷ್ಣದೇವರಾಯ 
ಕೊಂಡವೀಡುವಿನ ದ್ವಿಗ್ವಿಜಯದ ನಂತರ ದಾನಕೊಟ್ಟ ಬಗ್ಗೆ ಉಲ್ಲೇಖವಿದೆ. 


ಪೇಯಾಸ್‌ ಹೇಳಿರುವ ಬ್ರಾಹ್ಮಣ ವ್ಯಾ ಸತೀರ್ಥರೇ ಇರಬೇಕು. ಆತ ಹೇಳಿರುವಂತೆ: ರಾಜ ಅತ್ಯಂತ ಪ್ರಿತ್ಕಾದರಗಳಿಂದ ಗೌರವಿಸುತ್ತಿದ್ದ. 
ಆ ವ್ಯಕ್ತಿ ಗುರುವಿನ ಸ್ಥಾನದಲ್ಲಿದ್ದ ಎಂದು ವರ್ಣಿಸಿದ್ದಾರೆ. ಇದೇ ರೀತಿಯ ವರ್ಣನೆ ನ್ಯೂನಿಜ್‌ ತಿಳಿಸಿದ್ದಾನೆ. ''ಬಿಸನಾಗ ರಾಜನು pate 
ಒಬ್ಬ ಬ್ರಾಹ್ಮಣ ಏದ್ವಾಂಸನ ಪ್ರವಚನವನ್ನು ಕೇಳುತ್ತಿದ್ದನು, ಆತ ಸನ್ಮಾಸಿ" ಎಂದು ಚಿತ್ರಿಸಿದ್ದಾನೆ. ವ್ಯಾ ಸತೀರ್ಥರ ವಿನಃ ಇನ್ನೊಬ್ಬರು ರಾಜ 
ಮೇಲೆ ಇಷ್ಟೊಂದು ಪ್ರಭಾವವನನ್ನು ಹೊಂದಿರಲಿಲ್ಲ. 


ಕ್ರಿ.ಶ. 1520ರಲ್ಲಿ ಕೃಷ್ಣದೇವರಾಯ ರಾಯಚೂರಿಗೆ ದಂಡೆತ್ರಿ ಹೋಗುವ ಮುನ್ನ ವ್ಯಾ ಸತೀರ್ಥರಿಗೆ ರತ್ನಾಭಿಷೇಕ ಮ 
152606 ಬೆಟ್ಟಗೊಂಡ ಗ್ರಾಮವನ್ನು ದಾನಮಾಡಿದನು. ಅದೇ ಗ್ರಾಮದಲ್ಲಿ ವ್ಯಾಸತೀರ್ಥರು ಬೃಹತ್‌ ಕೆರೆಯೊಂದನ್ನು ನಿರ್ಮಿಸಿ 'ವ್ಯಾಸಿ 
ಎಂದು ಹೆಸರಿಟ್ಟರು. 


109 


ಕೃಷ್ಣ ಅ ವ್ಕಾಸತೀರ್ಥರನ್ನು ಶ್ರೇಷ್ಠ ಆದ್ಯಾತ್ಮಿಕ ಗುರುಗಳೆಂದು ಕಾಣುತ್ತಿದ್ದರು. ಸ್ವಾಮಿಗಳನ್ನು ಅತ್ಯಂತ GB Gord ಬಗೆದಿದ್ದನು. 
Di 


ಕ್ರಿ.ಶ. 1524ರ ತಿರುಪತಿ ಬೆಟ್ಟದ ಮೇಲಿರುವ ಶಾಸನ ಇದು ವ್ಯಾಸರಾಯರ ಮಠದ ಎಂದಿದೆ. ಇವರು ihe ನನ್ನ ಸ 
ರಾಜ ಕೃಷ್ಣದೇವರಾಯನನ್ನು ಕ್ರೂರ ಕುಹರೋಗದಿಂದ ಪಾರುಮಾಡಿದರೆಂದು ನಂಬಲಾಗಿದೆ. ಹೀಗಾಗಿ ಈ ವ್ಯಾ 
ವ್ಮಾಸಸಮುದ್ರವನ್ನು ದಾನವಾಗಿ ನೀಡಿರಬೇಕು." ಈ ವಾದಕ್ಕೆ ಸಮರ್ಥನೆ ಎನ್ನುವಂತೆ ಕೆಲವು ಆಚರಣೆಗಳು ಇನ್ನೂ ಆ ಮಠದಲ್ಲಿ ಉಳಿ 
ane ಸಾಯಂಕಾಲ ವಿಜಯ ಸಿಂಹಾಸನಾರೂಡರಾಗಿ ಸಲಾಂಸ್ವೀಕರಿಸುತ್ತಿದ್ದಂತೆ, ಆ ಪದ್ಧತಿ ಮಠದಲ್ಲಿ ಉಳಿದಿದೆ. ಇದನ್ನು ದೀವಟಿಗೆ ಸಲಾಂ 
ಎಂದು ಕರೆಯಲಾಗಿದೆ. ಇದಕ್ಕೆ ಕಾರಣವೆಂದರೆ ವ್ಮಾಸತೀರ್ಥರು ಕೃಷ್ಣದೇವರಾಯನನ್ನು ಕುಹರೋಗದಿಂದ ಪಾರು ಮಾಡಲು ತಾವೇ 
ಸಿಂಹಾಸನಾರೋಹಣ ಮಾಡಿದರು. 

ಈ ಘಟನೆಯ ಜ್ಞಾಪಕಾರ್ಥವಾಗಿ ಅವರನ್ನು ವ್ಯಾಸರಾಯರೆಂದು ಕರೆಯಲಾಗಿದೆ. ಈ ಘಟನೆಯು ಪುರಂದರದಾಸರ ಕೀರ್ತನೆಯಲ್ಲಿ 
ಉಲ್ಲೇಖವಾಗಿದೆ. ವಿಜಯನಗರ ಸಿಂಹಾಸನದ ಮೇಲೆ ಅಳಿಯ ರಾಮರಾಯನ ಪ್ರಾಬಲ್ಕ ಹೊಂದಿದಾಗ ಮನನೊಂದು ಆಸ್ಥಾನದಿಂದ 
ದೂರವಿರಬಹುದು. ಇದು ಸೋಮನಾಥ ಕವಿಯ ವರ್ಣನೆಯಿಂದ ತಿಳಿದು ಬರುತ್ತದೆ. ಇದೇ ಕಾಲದಲ್ಲಿ ಕೃಷ್ಣದೇವರಾಯನು ತೀರ್ಥಯಾತ್ರೆಯಲ್ಲಿ 
ತೊಡಗಿಸಿಕೊಂಡಿದ್ದು ಅಲ್ಲಿಂದ ಮರಳಿದ ನಂತರ ಅಂದರೆ ಕ್ರಿ.ಶ. 1527ರಲ್ಲಿ ವ್ಯಾಸರಾಯರಿಗೆ ಮತ್ತೊಂದು ದಾನವನ್ನು ಮಾಡಿದನು. ಮೊದಲಿನ 
ಸ್ಥಾನಮಾನವನ್ನು ಕಲ್ಲಿಸಿದನು ಎಂದಿದೆ. | 

ಕೃಷ್ಣದೇವರಾಯನ ಕಾಲದುದ್ದಕ್ಕೂ ವ್ಮಾಸರಾಯರು ಹೆಚ್ಚಿನ ಸ್ಥಾನಮಾನವನ್ನು ಹೊಂದಿದ್ದರೆಂದು ಹಲವಾರು ದೃಷ್ಟಾಂತಗಳಿಂದ 
ವ್ಯಕ್ತವಾಗುತ್ತದೆ. | 

ಕ್ರಿ.ಶ. 1532ರಲ್ಲಿ ಅಚ್ಕುತದೇವರಾಯನ ಕಾಲದಲ್ಲಿ ಹಂಪಿಯ ವಿಠಲ ಮಂದಿರದಲ್ಲಿ ಯೋಗ ನರಸಿಂಹ ವಿಗ್ರಹವನ್ನು ವ್ಯಾಸರಾಯರು 
ಪ್ರತಿಷ್ಠಾಪಿಸಿದ ಉಲ್ಲೇಖವಿದೆ. ಕ್ರಿ.ಶ. 1539ರಲ್ಲಿ ವ್ಯಾಸರಾಯರು ನಿಧನರಾದಾಗ (ಮಾರ್ಚ್‌ 4ನೇ ಶನಿವಾರ) ಅವರನ್ನು ತುಂಗಭದ್ರಾ ನದಿಯ 
ನಡುಗಡ್ಗೆಯಲ್ಲಿ ಬೃಂದಾವನಸ್ಮರನ್ನಾಗಿ ಮಾಡಲಾಯಿತು. | 


ವ್ಯಾಸರಾಯರು ಕನ್ನಡಲ್ಲಿ ಮೇರುಮಟ್ಟಿದ ದೇವರ ನಾಮಗಳನ್ನು ರಚಿಸಿದರು. ಅಲ್ಲದೆ ಕನ್ನಡ ನಾಡಿಗೆ ಪುರಂದರ, ಕನಕರಂಥವರ 
ಉದೆಯಕ್ಕೆ ಕಾರಣರಾದರು. ದಾನಕೂಟದ ಮೂಲಕ ಕನ್ನಡ, ನಾಡು, ನುಡಿಗೆ, ಅಪಾರವಾದ ಕೊಡುಗೆ ನೀಡಿದ್ದಾರೆ. 


ಆಕರ ಗ್ರಂಥಗಳು 
1. ಎನ್‌. ಕುಲಕರ್ಣಿ, ಎಸ್‌.ಕೆ. ರಾಮಚಂದ್ರರಾವ್‌, ಸಂಪದ್ದಿರಿರಾವ್‌; ದಾಸಸಾಹಿತ್ಯ. 


2. wa ಶ್ರೀನಿವಾಸಚಾರ್ಯ, ವಿಜಯನಗರ ಸಾಮ್ರಾಜ್ಯ ಹಾಗೂ ಶ್ರೀ ವ್ಯಾಸರಾಯಸ್ವಾಮಿ, ವಿಜಯನಗರ ಸ್ಮಾರಕ ಮಹೋತ್ಸವ, 


ಧಾರವಾಡ, 1936. | ; 
3. ದ್ವೈತ ವೇದಾಂತ ವಾಜ್ಜಯ ಹಾಗೂ ಇತಿಹಾಸ ಸಂಪುಟ l,.... ಬೆಂಗಳೂರು. 


ಟಿಪ್ಪಣಿಗಳು _ 
ಹಿಸ್ಟಾರಿಕಲ್‌ ಸೀರೀಸ್‌, ೫1-321-22, ಮದ್ರಾಸ್‌. ವಿ.ವಿ. ಹೇಳಿರುವಂತೆ ಇವರು ಬ್ರಹ್ಮಣ ತೀರ್ಥರಿಂದ ಕಳುಹಿಸಲ್ಪಡಲಿಲ್ಲ. 
ಬಿ. ವೆಂಕೋಬರಾವ್‌, ವಾಸ ಚರಿತೆ, 18ನೇ ಪುಟ. 
ಮದ್ರಾಸ್‌, ವಿ.ವಿ. 1912, 20, ಸ. 370-1919. 
ಸೌಇಂ.ಇ. TV, ನು. 48-1887. cs a ಗುರುಗಳು ವ್ಯಾಸರಾಯರ ಪಾಲು". 
ವ್ಯಾಸರಾಯರ ಕೃತಿಗಳು, ಉಡುಪಿ, ಪ್ರ. 60. 
ಶಿವಮೊಗ್ಗ - 85, 92.4, Z 


An & YW Nd = 


110 


“4 ಕ ike einai ಎ ನಾ ರ ee, ee 


19. ವಿಜಯನಗರದ ಕಾಲದಲ್ಲಿ ಸಂಗೀತ ಮತ್ತು ನೃತ್ಯ : ಶಾಸನಾಧಾರಿತ 
ಫು ಅಧ್ಯಯನ 


— ಟಿ. ದಯಾನಂದ ಪಟೇಲ್‌ 

ವಿಜಯನಗರದ ಶಾಸನಗಳ ವಿಶೇಷ ಅಧ್ಯಯನದಿಂದ ಆ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ 
ಪುನರ್‌ ರಚನೆ ಸಾಧ್ಮ ಹಾಗೂ ಆ ಕಾಲದಲ್ಲಿ ಸಂಗೀತ ಮತ್ತು ನೃತ್ಯಕ್ಕೆ ಇದ್ದಂತಹ ಪ್ರಾಮುಖ್ಯತೆ, ಪ್ರೋತ್ಸಾಹ ಮತ್ತು ಇನ್ನು ಹಲವು ರೀತಿಯ 
ವಾಡಿಕೆಗಳನ್ನು ಅರಿಯಲು -ಸಾಧ್ಯವಾಗಿದೆ. ವಿಜಯನಗರದ ಕಾಲದಲ್ಲಿ' ಅರಸರು ಮತ್ತು ಜನರು ಸಂಗೀತ ಮತ್ತು 33,8, ವಿಶೇಷವಾದ 


ಮಹತ್ವ ವನ್ನು ಕೊಟ್ಟಿದ್ದರು ಎಂಬುದಕ್ಕೆ ಅವರ ಕಾಲದ ಅನೇಕ ಶಾಸನಗಳು ಕಾರಣವಾಗಿವೆ. ಈ ನಿಟ್ಟಿನಲ್ಲಿ ನನ್ನ ಸಂಶೋಧನೆಯ ಹಲವು 
ವಿವರಗಳನ್ನು ಇಲ್ಲಿ ತಿಳಿಯಲು ಇಚ್ಛೆಪಡುತ್ತೆ ನೆ. | 


ಹಲವು ಶಾಸನಗಳು ಸಂಗೀತ ರಚನೆಕಾರರ ಬಗ್ಗೆ ತಿಳಿಸುತ್ತ. ಅವರನ್ನು ಸಂಗೀತ 'ವಾಗ್ಗೆ (ಯಾಕಾರರನ್ನಾಗಿ ಸಂಭೋದಿಸುತ್ತವೆ. ಬಳ್ಳಾರಿ 
ಜಿಲ್ಲೆಯ BoB A ತಾಲ್ಲೂಕು. ಚಿಕ್ಕಕೇರಿಯ ಮತ್ತು ಹುಲಿಗುಂಟ ಊರುಗಳ ಕಿ ಕ್ರಿ.ಶ. 1539ರ ಅಚ್ಚು ತರಾಯನ' ಕಾಲದ ಶಾಸನವು ಒಂದು 
ವಿಶೇಷತೆಯಿಂದ ಕೂಡಿದೆ.'' ಇದರಲ್ಲಿ ಬಾಯಕಾರ ರಾಮಪ್ಪ ಯನ Se eee ಶಾಸನದಲ್ಲಿ ಕೊಟ್ಟು ದಲ್ಲದೆ ಅವರನ್ನು ಸಂಗೀತ 
ವಾಗ್ಗೇಯಾಕಾರರನ್ನಾಗಿ ಸಂಭೋದಿಸಿ, ಅವರು ರಾಜನಿಂದ ಪಡೆದ ದಾನಗಳಿಂದ ಕಟ್ಟಿಸಿದಂತಹ ಹಲವಾರು ಕೆರೆ ಕಟ್ಟೆ ಗಳ ಬಗ್ಗೆ ಮತ್ತು ರಾಜನಿಂದ 
ಮುಖ್ಯ ದಳಪರೆಯಾಗಿ ನೇಮಕಗೊಂಡ ವಿವರಗಳನ್ನು ನೀಡುತ್ತವೆ. 


ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಲೂಕು, ದೇವವೃಂದ ಗ್ರಾಮದ, ಬುಕ್ಕ ರಾಯ ಕ ಕ್ರಿಶ. 137 1d ಕಾಲದ ಶಾಸನವು ಆ ಗ್ರಾಮದ 
ರಾಮೇಶ್ವರ ದೇವಸ್ಥಾನದ ನೃತ್ಯಗಾರ್ತಿಯರ ನಿರ್ವಹಣೆಗಾಗಿ ದತ್ತಿಯನ್ನು ಕೊಟ್ಟ ಬಗ್ಗ: ಉಲ್ಲೆ nada ಇದೇ ಜಿಲ್ಪೆ ಯ ಹಾಗೂ ತಾಲ್ಲೂಕಿನ 
ಕರುವಂಮಗಿ ಗ್ರಾಮದ ಕ್ರಿ.ಶ. 1549ರ ಸದಾಶಿವರಾಯನ ಕಾಲದ ಶಾಸನವು ಗ್ರಾಮದ ರಾಮೇಶ್ವರ ದೇವಸ್ಥಾ ನದಲ್ಲಿ ಅನೇಕ ವಿಧವಾದ - 
' ಹಬ್ಬಗಳ ಆಚರಣೆಯಲ್ಲಿ ie ಹಬ್ಬಗಳಾದ ಶಿವರಾತ್ರಿಯಲ್ಲಿ, ಸ ಕಹಳೆ ಮತ್ತು ಜಾನಪದ ಸಂಗೀತದ ಕಂಸಾಳೆ ಬಾರಿಸುವವರಿಗೆ 
ದತ್ತಿಗಳನ್ನು ಕೊಟ್ಟ ಬಗ್ಗೆ ವಿವರವನ್ನು ಕೋಡುತ್ತವೆ. 


. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲ್ಲೂಕು ಹಂಪಿಯಲ್ಲಿ ತುಳುವ ಅಚ್ಚು ತರಾಯನ ಕ್ರಿ 3. 1563ರ ಶಾಸನದಲ್ಲಿ" ಹಂಪಿಯ ವಿಠಲ 
ದೇವಸ್ಥಾನದಲ್ಲಿ ಮುಂಜಾನೆ ದೇವರ ಪೂಜಾಕಾರ್ಯಕ್ರ ಮಗಳ ಅವಧಿಯಲ್ಲಿ ಸಂಗೀತಕಾರರ ಸ ಸಮೂಹವೆ ನೇಮಕಗೊಂಡಿತ್ತು ಎಂದು 
ಉಲ್ಲೆ. ಖಿಸುತ್ತದೆ. ಇದೇ ಜಿಲ್ಲೆ ಯ BABA ತಾಲ್ಲೂಕಿನ ದೇವಲಪುರದ, 'ಸದಾಶಿವರಾಯನ ಕಾಲದ ಶಾಸನವು ಮುಖವೇಣಾ ಮಸಿಯ ರಾವುತ 
ಎಂಬುವನ ಬಗ್ಗೆ ಬರೆಯುತ್ತಾ ಅವನು ಎರಡು ನಾಗಸ್ವರ ಮತ್ತು ಎರಡು ತಬಲಗಳನ್ನು ಒಂದೇ ಬಾರಿಗೆ ಬಾರಿಸುತ್ತಿದ್ದ ಚಾತುರ್ಯಕ್ಕಾಗಿ, ಅವನಿಗೆ 
ವಿಶೇಷವಾದ ದಾನವನ್ನು ಕೊಟ್ಟಿದ್ದನ್ನು ವಿವರಿಸುತ್ತದೆ. 


ಬುಕ್ಕರಾಯನ ಕಾಲದ ಕ್ರಿ.ಶ. 1368ರ ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲ್ಲೂಕು ಕ ಗ್ರಾಮದ ಶಾಸನವ್ರ" ಶ್ರೀವೈಷ್ಣವ ಮತ್ತೆ 
ಜೈನರಿಬ್ಬರು ಪಂಚವಾದ್ಮಗಳನ್ನು “cote 832, ಜಾಗಟೆ, ಜಾಗಲಾ ಮುಂತಾದವುಗಳನ್ನು ನುಡಿಸು ಸ ವಾದ್ಮಗಾರರನ್ನು ಎರಡು ಧರ್ಮ ದವರು 
ನೇಮಕ ಮಾಡಿಕೊಂಡು ದಾನಕೊಟ್ಟ ಬಗ್ಗೆ ವಿವರವನ್ನು ಕೊಡುತ್ತವೆ. . 


ಬೆಂಗಳೂರು ಜಿಲ್ಲೆಯ ಬೆಂಗಳೂರು ತಾಲ್ಲೂಕು ಕೂಡಿಗೆ ಹಳ್ಳಿಯ ದೇವರಾಯನ ಕಾಲದ ಕ್ರಿ ಗ 1353ರ ಶಾಸನವು' ಏಳು ಜನ 


ಪಾತ್ರದ ಜನರೆಂದರೆ, ಸಂಗೀತ ಮತ್ತು ನೃತ್ಯದವರನ್ನು ಅಲ್ಲಿನ ಸೋಮದೇವ ದೇವಸ್ಥಾನದಲ್ಲಿ are ಸಂಗೀತ ಸೇವೆಗೋಸ್ಕರ ಮತ್ತು 
ಆ ಜನರ ನಿರ್ವಹಣೆಗೋಸ್ಕರ ದಾನ ಕೊಟ್ಟ ವಿವರವನ್ನು ನೀಡುತ್ತವೆ. ಆ ಏಳು ಜನ ಸಂಗೀತಗಾರರಲ್ಲಿ ಇಬ್ಬರು 33, ener 
ನೃತ್ಯ ಕಲಿಸುವ ನಟುವಾಂಗ, ಒಬ್ಬ ತಬಲ ಅಥವಾ ನಗಾರಿ ಭಾರಿಸುವ, ಒಬ್ಬ ಸೀತಾರವಾದಕ, ಒಬ್ಬ ಉಪಾಂಗ, ಒಬ್ಬ ಕಂಸಾಳೆ ಬಾರಿಸುವವನಿ 

ಎಂದು ವಿವರಣೆಯನ್ನು ಕೊಡುತ್ತವೆ. ಇನ್ನೊಂದು ಉಡುಪಿ ಜಿಲ್ಲೆಯ ಉಡುಪಿ ತಾಲ್ಲೂ ಕಿನ ಬಾಕೂರು ಗ್ರಾಮದ, ಹರಿಯಪ್ಪನ ಕಾಲದ ಕ್ರಿ.ಶ. 
1382ರ ಶಾಸನವು್‌ ನೃತ್ಯಗಾರ್ತಿಯರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟ ವಿವರಣೆ ನೀಡುತ್ತದೆ. 

ದ ಶಾಸನ್‌ ಒಂದರಲ್ಲಿ ಐದು ಮುಖ್ಯ ವಾದ್ಮಗಳನ್ನು 


ಸಟ್ಟಣ ತಾಲ್ಲೂಕು, ಶ್ರವಣಬೆಳಗೊಳ a 


ಉಲ್ಲೆ ಖಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲ್ಲೂಕು, ಮಾವಳ್ಳಿ ದೇವರಾಯನ ಕಾಲ 


1 


ಮತು | ತಿಳಿಸುತ್ತವೆ. 
೦ಖಗಳು ಮುಂತಾದ ಸಂಗೀತ ಉಪಕರಣಗಳ ಉಪಯೋಗವನ್ನು ತ್ರ 
ಸೆ ಸಂಗೀತವಾದ್ದಗಳಾದ ಡೋಲು, ಜಾಗಟೆ ಮತ್ತು J : A ean 
sig ಲ್ಲೆಯ ಕುಂದಾಪುರ ತಾಲ್ಲೂಕು, ಕೊಲ್ಲೂರಿನ ಮುಖಾಂಬಿಕ ದೇವಸ್ಥಾನದಲ್ಲಿ ವಿರೂಪಾಕ್ಷ ಭತ ನ್ಯ | ವೊ a; 
: as — 
ee ಮತು ಹಲಗೆಗಳನ್ನು ನುಡಿಸುತ್ತಿದ್ದ ಸಂಗೀತ ವಾದ್ಮಗಾರರಿಗೆ ದಾನಕೊಟ್ಟಿರುವುದನ್ನು ಉಲ್ಲೇಖಿಸುತ್ತವೆ ಮತ್ತು ನಿತ್ಯವೂ 
ವಾದ್ಮ >’ ra pl a 3 
ದ್ದ ಪೂಜಾ ವಿವರಗಳನ್ನು ಕೊಡುತ್ತ 
ಕೂಡ ದೇವಸ್ಥಾನದಲ್ಲಿ ಸಲ್ಲುತ್ತಿದ್ದ 
ಶ. 1527ರ ಕೃಷ್ಣದೇವರಾಯನ ಕಾಲದ ಶಾಸನ""ವೊಂದರಲ್ಲಿ ಒಬ್ಬ ನಿಲಾಡಿ ಎಂಬ ಶ್ರೇಷ್ಠ ನೃತ್ಯಗಾತಿಗೆ ಒಂದು ಗ್ರಾಮವನ್ನು 
ಕ್ರಿ.ಶ. ು 


ದೆ. 
ಯ ರಾಣಿಬೆನ್ನೂರು ತಾಲ್ಲೂಕು ಹೊನ್ನಾಪುರ ಗ್ರಾಮದಲ್ಲಿ 
ಖಿಸುತ್ತದೆ. ಈ ಶಾಸನವು ಧಾರವಾಡ ಜಲ್ಲೆ 

ಎಂದ ಸಾ ಸ್ಯ ತಾಲ್ಲೂಕು, ಪಾಳ್ಕಗ್ರಾಮದ ಕ್ರಿ.ಶ. 1369ರ ಬುಕ್ಕರಾಯನ ಕಾಲದ ಶಾಸನವು” ಓಲಗದವನಿಗೆ ಮತ್ತು 
ಇನ್ನೊಂದು ಹಾ. A 


ನೀಡುತ್ತವೆ. 
ದಾವಣಿಬಾರಿಸುವವನಿಗೆ ಅವರ ಸೇವೆಗಾಗಿ ದತ್ತಿಯನ್ನು ಕೊಡುತ್ತಿದ್ದ ಬಗ್ಗೆ ವಿವರಣೆ 3, 


ಕಾರ್ಯಕ್ರಮಕ್ಕೆ 
ಅನೇಕ ದೇವಸ್ಥಾನಗಳಲ್ಲಿ ಅನೇಕ ವಿಧವಾದ Me ಅವುಗಳಲ್ಲಿ Rs ec 
ವದಾಸಿಗಳನ್ನು (S3,msrobcd) ಸಂಗೀ > ಮಾಡಿಕೊಂಡಿರುವುದನ್ನು ಉಲ್ಲೇಖಿಸುತ್ತ 

pb ನ ಭ್ಯ bese ಕಲಶ ಗ್ರಾಮದಲ್ಲಿ ಕ್ರಿ.ಶ. 1555ರ ಸದಾಶಿವರಾಯನ ಕಾಲದ ಶಾಸನವು'* oa 

adie ಮಾಡಿವೆ. ಇದೇ ಸ್ಥಳದ ಇನ್ನೊಂದು ಹರಿಯಪ್ಪ ಒಡೆಯನ ಕಾಲದ ಶಾಸನವು ಪಂಚವಾದ್ಧದವರಾದ ಭೇರಿ, ಶಂಕ, ; 

ನ ವೀಣಾ ಬಾರಿಸುವವರ ನಿರ್ವಹಣೆಗಾಗಿ ಧಾನವನ್ನು ಕೊಡುತ್ತಿರುವ ಬಗ್ಗೆ ವಿವರ ನೀಡುತ್ತವೆ. ಹಾಗೆಯೇ ವಿಜಯನಗರ ಶಾಸನ 

ಸಂಪುಟ ಎರಡರ ಶಾಸನಗಳಾದ"" 485, 954, 982, 986 ಮತ್ತು 990 ರಂಗಪೂಜೆ ಆಚರಣೆ ಮತ್ತು ಅಲ್ಲಿನ ಪೂಜೆಗೆ ನೇಮಕ ಹೊಂದಿದ್ದ 
ಸಂಗೀತ ಮತ್ತು ನೃತ್ಯಗಾರ್ತಿಯರಿಗೆ ದತ್ತಿಯನ್ನು ಕೊಟ್ಟಿದ್ದರ ಬಗ್ಗೆ ವಿವರವನ್ನು ತಿಳಿಸುತ್ತವೆ. 


ರಿ ಜಿಲ್ಲೆಯ ಬಳ್ಳಾರಿ ತಾಲ್ಲೂಕಿನ ಸೋಮಸಮುದ್ರದ ಊರಿನ ಸದಾಶಿವನ ಕಾಲದ ಕ್ರಿ.ಶ. 1556ರ ಶಾಸನವು'' ಜಾನಪದ ನೃತ್ಯ, 
sir marys ಬ್ಯಾಂ dd, carat ಯ Say at So 
ನೀಡುತ್ತವೆ ಇದೇ ಜಿಲ್ಲೆಯ ಹೊಸಪೇಟೆ ತಾಲ್ಲೂಕಿನ ಹಂಪಿಯ ಸದಾಶಿವರಾಯನ ಕ್ರಿ.ಶ. 1559ರ ಶಾಸನವು'* ಗ್ರಾಮಾಂತರ ಸಂಗೀತ 
ಮೇಳಗಣಾದ ಗಾಮಡು ಮೇಳ ಮತ್ತು ದೆಮ್ಮನು ಮೇಳಗಳ ಕಲೆಗಾರರ ಬಗ್ಗ. ವರಗಳನ್ನು ತಿಳಿಸುತ್ತವೆ 


ವಿಜಯನಗರ ಸಾಮ್ರಾಜ್ಯದ ದೊರೆಗಳಾದ ಬುಕ್ಕರಾಯ, ಕೃಷ್ಣದೇವರಾಯ, ಅಚ್ಛುತರಾಯ, ಸದಾಶಿವರಾಯ ಮುಂತಾದವರು ಸಂಗೀತ 
ಮತ್ತು SAS, ವಿಶೇಷ ಪ್ರೋತ್ಸಾಗಳನ್ನು ಕೊಟ್ಟಂತಹ ನಿದರ್ಶನಗಳನ್ನು ಆ ಕಾಲದ ಶಾಸನಗಳು ವಿವರವಾಗಿ ತಿಳಿಸುತ್ತವೆ ಇವುಗಳಿಂದ ರಾಜರುಗಳು 
ಗಳು ಮತ್ತು ಕಲಾಂಗೆ ಕೊಡುತ್ತಿದ್ದಂತಹ ಗೌರವ ಕೊಡುಗೆಗಳ ಬಗ್ಗ, ಹಾಗೂ ದೇವನ್ನನಗಳಲ್ಲಿ Bow ಪೂಷಾ 


ಅಪಾಂಗ ae ಜಾಗಟೆ ಡೋಲು, ಶಂಖ, sare, ವಾದ್ಯಗಳ ಉಪಯೋಗ ಹಾಗೂ ಶಾಸನಗಳಲ್ಲಿ ಗ್ರಾಮಾಂತರ ಕಲೆಗಳಾದ ಜಾನಪದ, 
ತಾಳಮದ್ದಳೆ (ಯಕ್ಷಗಾನ) ಸಂಗೀತ ಮೇಳಗಳಾದ ಗಾಮಡು - ಮೇಲ ಮತ್ತು ದೆಮ್ಮನು ಮೇಳಗಳ ಬಗ್ಗೆಯು ಕೂಡ ವಿವರಗಳನ್ನು sense. 
ಟಿಪ್ಪಣಿಗಳು 

|. ಬಿ.ಆರ್‌. ಗೋಪಾಲ, ವಿಜಯನಗರ ಶಾಸನಗಳು, ಸಂಪುಟ 1, dase. 400 ಮತ್ತು 402. 

2 ಅದೇ ಸಂಪುಟ 2, ಕೆಎನ್‌. 470, 

3 exe om 2 dase. 435 

4 ಅದೇಸುಪುಟ 1, hase. 36. 

5. ಅದೆ ಸಂಪುಟ 1, ಕೆಎನ್‌. 401. 

6 ಅದೊಸುಪಟ1ಕೆಎನ್‌. 211 


% 3 ಸಂಪುಟ 1, ಕೆಎನ್‌. 59. 


112 


MS ml Cn Bla 


ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 
ಕೆ.ಎನ್‌. 


ಕೆ.ಎನ್‌. 


1095. 
814. 
901. 
979. 
711. 
P27: 
492. 


475. 


485, 954, 982, 986 ಮತ್ತು 990. 


219: 


360. 


113 


20. ನಗರ ದೇವತೆ ಶ್ರೀ ಪಟ್ಟಣದ ಎಲ್ಲಮ್ಮ ದೇವಸ್ಥಾನ - ಒಂದು ಟಿಪ್ಪಣಿ 


— ಹೆಚ್‌.ಟಿ. ತಳವಾರ 


ವಿಶ್ವಪರಂಪರೆಯ ಮತ್ತು ಇತಿಹಾಸ ಪ್ರಸಿದ್ಧವಾದ ಹಂಪಿಯು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಹಂಪಿಯು ಸಂಶೋಧಕರ 
ತವರು. ಪ್ರಾಚ್ಮವಸ್ತು ಶಾಸ್ತ್ರಜ್ಞರಿಗೆ ಅತಿ ಪ್ರಾಚೀನ ಜನ ವಸತಿಯ ಕೇಂದ್ರಗಳ ಬಗ್ಗೆ, ಪುರಾಣ ಪ್ರಿಯರಿಗೆ ರಾಮಾಯಣ ಕಾಲದ ಕಿಷ್ಠಿಂದೆಯಾಗಿ, 
ದೈವಭಕ್ತರಿಗೆ ಹಂಪಿಯ ವಿರೂಪಾಕ್ಷನ ಸಾನಿಧ್ಯದ ಯಾತ್ರಾ ಸ್ಥಳವಾಗಿ, ಹಂಪಿಯು ಸುತ್ತಲಿನ ಪರಿಸರ, ವಾಸ್ತುಶಿಲ್ಪ, ಬೃಹತ್‌ ಬಂಡೆಗಳಲ್ಲಿರುವ 
ವರ್ಣಚಿತ್ರಗಳು, ಶಿಲ್ಪಗಳು, ಇಲ್ಲಿ ನೆಲೆಸಿದ್ದ ಕವಿಗಳು, ಸಾಧು ಸಂತರು, ಮೊದಲಾದ ಕಾರಣಗಳಿಂದ ದೇಶ ವಿದೇಶಗಳಿಂದ ಸಂಶೋಧಕರನ್ನು 


ಆಕರ್ಷಿಸುತ್ತಾ ಬಂದಿರುವುದು. 


ಹಂಪಿಯ ಪರಿಸರದಲ್ಲಿ ಅನೇಕ ದೇವಾಲಯಗಳನ್ನು ಕಾಣಬಹುದು. ಇವುಗಳಲ್ಲಿ ಪೂಜಾಸಹಿತ ದೇವಾಲಯಗಳು ಹಾಗೂ ಪೂಜಾರಹಿತ 
ದೇವಾಲಯಗಳು ಹಾಗೂ ಗ್ರಾಮದೇವತೆಗಳು ಎಂದು ವಿಂಗಡಿಸಬಹುದು. ವಿರೂಪಾಕ್ಸ, ಉದ್ದಾನ ವೀರಭದ್ರ ಗುಡಿ, ಕೋದಂಡರಾಮ, 
ಯಂತ್ರೋದ್ಧಾರಕ, ಬಡವಿಲಿಂಗ ಮುಂತಾದವುಗಳಲ್ಲಿ ಪೂಜೆಯನ್ನು ಕಾಣಬಹುದು. ಅದೇ ಅನಂತಶಯನ ಗುಡಿ, ವಿಠ್ಠಲ ದೇವಸ್ಥಾನ, 
ಅಚ್ಛುತಗುಡಿ, ಕೃಷ್ಣ ದೇವಸ್ಥಾನ, ಹಜಾರರಾಮ ದೇವಸ್ಥಾನ ಮುಂತಾದವುಗಳು ಪೂಜಾರಹಿತ ದೇವಸ್ಥಾನಗಳಾಗಿರುವುವು ಮತ್ತು ಗ್ರಾಮ 
ದೇವತೆಗಳಾದ ಪಟ್ಟಣದ ಎಲ್ಲಮ್ಮ, ಹುಲಿಗೆಮ್ಮ, ಗಾಳಮ್ಮ ಮುಂತಾದವು ಪ್ರಮುಖವಾಗಿದ್ದು, ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ 
ತಮ್ಮದೇ ಆದ ಪಾತ್ರವನ್ನು ವಹಿಸಿರುವುವು. 


ಹಂಪಿಯ ಪರಿಸರದಲ್ಲಿ ಇತಿಹಾಸ ಪ್ರಸಿದ್ಧವಾದ ಕೆಲವು ಹಳೆಯ ಪಟ್ಟಣಗಳಿವೆ ಹಾಗೂ ಈ ಪಟ್ಟಣಗಳಲ್ಲಿ ಈಗಲೂ ಜನ 
ವಾಸಿಸುತ್ತಿರುವರು. ಅಂತೆಯೇ ಹಂಪಿಯ ತೇರು ಬೀದಿ, ಕಾಮಲಾಪುರ, ತಿರುಮಲಾಪುರ, ಅನಂತಶಯನ ಗುಡಿ, ಅನೇಗುಂದಿ, ನಾಗಲಾಪುರ, 
Crd, DAO, ಕೃಷ್ಣಾಪುರ, ವಿಠಲಾಪುರ, ಪಂಪಾಸರೋವರ, ಹಳೇ ಪಟ್ಟಣ ಮುಂತಾದವುಗಳು ಪ್ರಮುಖವಾಗಿರುವುವು. 


ಹಳೆಯ ಪಟ್ಟಣದ ದೇವತೆ ಎಲ್ಲಮ್ಮ. ಈಕೆಯ ಬಗೆಗೆ ಬೇರೆ ಬೇರೆ ರೀತಿಯ ಕಥೆಗಳಿವೆ. ಮುಖ್ಯವಾಗಿ ವಿಜಯನಗರ ಅರಸರು ಬೇರೆ 

ರಾಜ್ಯದ ರಾಜರೊಡನೆ ಯುದ್ಧಕ್ಕೆ ಹೊರಡುವ ಮುನ್ನ ಈಕೆಯನ್ನು ಪೂಜಿಸಿ ಅಪ್ಪಣೆ ಪಡೆದು, ವಿಜಯ ತಾಂಬೂಲ ಪಡೆದು ಹೋಗುತ್ತಿದ್ದರಂತೆ. 

aan SOG ಬಲಿಗಳನ್ನು ನೀಡುತ್ತಿದ್ದರಂತೆ. ಮೊದಲು ಈ ay shart ಕೈ ಮುಗಿದು ನಂತರ ದೊರೆಗಳು ವಿರೂಪಾಕ್ಷ ದೇವಸ್ಥಾನಕ್ಕೆ 
ಗುತ್ತಿದ್ದರಂತೆ. 


ಸಾಮಾನ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ದೇವಿಗೆ ವಿಶೇಷ ಆರಾಧನೆ ನಡೆಯುತ್ತದೆ. ಈ ದಿನಗಳಲ್ಲಿ ಜನರು ಬಹು 
ಸಂಖ್ಯೆಯಲ್ಲಿ ಗುಡಿಗೆ ಆಗಮಿಸಿ, ತಮ್ಮ ಭಕ್ತಿಗನುಸಾರವಾಗಿ ಹರಕೆ, ಕಾಣಿಕೆಗಳನ್ನು ಒಪ್ಪಿಸುತ್ತಾರೆ ಹಾಗೂ ಅಮಾವಾಸೆ ಮತ್ತು ಹುಣ್ಣಿಮೆಗಳಲ್ಲಿ 
ವಿಶೇಷ ಪೂಜೆ ನಡೆಯುತ್ತದೆ. ಪ್ರಾಣಿ ಬಲಿ ಮತ್ತು ಬಳೆ ಹರಕೆ ಮುಂತಾದ ಕಾರ್ಯಕ್ರಮಗಳು ನಡೆಯುತದೆ. 


ವಿಜಯನಗರದಲ್ಲಿ ಶೈವ, ವೈಷ್ಣವ ಹಾಗೂ ಜೈನ ದೇವಾಲಯಗಳಿಂದ ಕೂಡಿದ್ದು, ನಗರದ ದೇವತೆ ಶ್ರೀ ಪಟ್ಟಣದ ಎಲ್ಲಮ್ಮ 
ಶಕ್ತಿದೇವತೆಯು ವಿಶೇಷ ಪ್ರಾಧಾನ್ಮತೆಯನ್ನು ಪಡೆದಿರುವುದು. ; 


oo ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ. ದೇವಿಯ (ಮಹಿಷಮರ್ಧಿನಿ) ವಿಗ್ರಹವು ಸುಮಾರು 2 
ಲು, ಲಲಿತಾಸನದಲ್ಲಿದ್ದು (ಕುಳಿತಿರುವ ಭಂಗಿ) ಚತುರ್ಭುಜಗಳನ್ನು ಹೊಂದಿದೆ. ದೇವಿಯ ಬಲಗಡೆಯ ಎರಡು 
ಗ ಸಿ ಖಡ್ಗೆಗಳಿದ್ದು, ಎಡಗಡೆಯ ಎರಡು ಕೈಗಳಲ್ಲಿ azine ada, ಕಪಾಲಗಳಿವೆ. ದೇವಿಯು ಕಿರೀಟಿಮುಕುಟವನ್ನು 
PINT, ಪತ್ರಕುಂಡಲ, ಕಂಠ ಹಾರಗಳನ್ನು ಧರಿಸಿರುವಳ್ಳು. ಅಲ್ಲದೇ ರುಂಡ ಮಾಲೆಯನ್ನು ಧರಿಸಿರುವಳು ಹಾಗೂ ದಪ್ಪನೆಯ ತುಟಿಗಳನ್ನು 

, 


114 


ORR ar A Ae ty eS ven, lpe a a a i 


15. ಪಟ್ಟಣದ ಎಲ್ಲಮ್ಮ (ಮಹಿಷ ಮರ್ಧಿನಿ) 


ಹೊಂದಿರುವಳು. ಉಗ್ರ ರೂಪ ಇರುವ ದೇವಿಯು ತನ್ನ ಕಾಲಿನಿಂದ ಮಹಿಷನನ್ನು ತುಳಿಯುತ್ತಿದ್ದು, ಮನುಷ್ಯಾಕೃತಿಯಾಗಿ ಕಾಣಬಹುದು. ಈ 
ಶಿಲ್ಪ ಶೈಲಿಯನ್ನು ಗಮನಿಸಿದಾಗ ಇದರ ಕಾಲಮಾನ ಸುಮಾರು 14ನೇ ಶತಮಾನದ್ದಾಗಿರುವುದು. 


ಆಕರಗಳು 


i ಪುರುಶೋತ್ತಮ ಬಿಳಿಮನೆ, ಚಲವರಾಜು, 1990, ಹಂಪಿ ಜಾನಪದ, ಕನ್ನಡ ವಿಶ್ವವಿದ್ಯಾಲಯ, ಹಂಪೆ. 
pA ರಾಬರ್ಧ ಸೆವೆಲ್‌, 1980, ಎ ಫಾರ್‌ಗಾಟನ್‌ ಎಂಪೈರ್‌ - ಡೊಮಿಂಗೊ ಪೇಸ್‌ರವರ ಹೇಳಿಕೆ, ಪುಟ ಸಂ. 36, 47, 54. 


3.  ದೇವಕುಂಜರಿ, 1970, ಹಂಪಿ ಆರ್ಕಿಯಾಲಾಜಿಕಲ್‌ ಸರ್ವೇ ಆಫ್‌ ಇಂಡಿಯಾ, ದೆಹಲಿ. 


115 


21. ಮಾಧವ - ವಿದ್ಯಾರಣ್ಯ - ಕ್ರಿಯಾಶಕ್ತಿ ಮತ್ತು ವಿಜಯನಗರ 


ಸಾಮ್ರಾಜ್ಯ ಸಂಬಂಧ | 
— ದೇವರ ಕೊಂಡಾರೆಡ್ಡಿ 


ವಿಜಯನಗರದ ಆರಂಭದ ಬಗ್ಗೆ ಮಾತನಾಡಬೇಕಾದಲ್ಲಿ ಮರೆಯದೇ ಉಲ್ಲೇಖಿಸುವ ಹೆಸರಿನಲ್ಲಿ ವಿದ್ಯಾರಣ್ಕರದ್ದು ಒಂದು. ವಿದ್ಮಾರಣ್ಮರ 
ಕೃಪೆಯಿಂದ ಹರಿಹರ ಮತ್ತು ಅವರ ಸೋದರರು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದರೆಂದು ಪಾರಂಪರಿಕ ನಂಬಿಕೆ. ಆದರೆ ವಾಸ್ತವದಲ್ಲಿ ಹಾಗಿಲ್ಲ 
ವಿಜಯನಗರ ಸ್ಥಾಪನೆಯ ಕಾಲದಲ್ಲಿ ಅವರಿರಲಿಲ್ಲ. ಇದುವರೆವಿಗೆ ವಿದ್ಯಾರಣ್ಯರು ಯಾರು ? ಮಾಧವನೇ ವಿದ್ಮಾರಣ್ಮನಾದನೇ, ಕ್ರಿಯಾಶಕ್ತಿಯೇ 
ಮಾಧವನೇ, ಮಾಧವ - ವಿದ್ಯಾರಣ್ಮ - ಕ್ರಿಯಾಶಕ್ತಿಯರು ಬೇರೆಯೇ ? ಅಥವಾ ಒಬ್ಬರೇ ? ಎಂಬ ಬಗ್ಗೆ ಚರ್ಚೆಗಳು ನಡೆದಿವೆ. ಡಿ.ವಿ. ಗುಂಡಪ್ಪ, 
ಟಿ.ಎನ್‌. ಮಲ್ಲಪ, ಆರ್‌.ಎನ್‌. ಚಕ್ರವರ್ತಿ ಇತ್ತೀಚೆಗೆ ಗಡಿಯಾರಂ ರಾಮಕೃಷ್ಣ ಶರ್ಮ ಮುಂತಾದದವರು ಈ ವಿಷಯದ ಮೇಲೆ dear 
ಚರ್ಚೆ ನಡೆಸಿದ್ದಾರೆ. ae 

ಆರಂಭದ ವಿದ್ವಾಂಸರ ಚರ್ಚಿ ಅದುವರೆವಿಗೆ ಪ್ರಕಟವಾಗಿದ್ದ ಶಾಸನಗಳ ಜೊತೆಗೆ ಮಾಧವ, ಸಾಯಣ, ವಿದ್ಯಾರಣ್ಮರು ಬರೆದಿದ್ದ ಗ್ರಂಥಗಳ 
ಆಧಾರವನ್ನು ಬಳಸಿಕೊಂಡು ಚರ್ಚಿಸಿರುತ್ತಾರೆ. ಆದರೂ ಗೊಂದಲಗಳನ್ನು ಪೂರ್ಣವಾಗಿ ತೊಡೆದುಹಾಕಲು ಸಾಧ್ಯವಾಗಿಲ್ಲ. 

ಎಫಿಗ್ರಾಫಿಯಾ ಕರ್ನಾಟಿಕಾ ಹನ್ನೊಂದನೆಯ ಸಂಪುಟದ ಮುನ್ನುಡಿಯಲ್ಲಿ ಸಂಪಾದಕರು ಬೇರೆ ಬೇರೆ ಮೂಲಗಳಿಂದ ತೋರಿಸಿರುವ 
ಶೃಂಗೇರಿ ಪೀಠದ ವಂಶಾವಳಿ ಹೀಗಿದೆ. 


ನರಸಿಂಹ ಭಾರತಿ 1 


ಚಂದ್ರಶೇಖರ ಭಾರತಿ / ನರಸಿಂಹ ಭಾರತಿ II 


ಪುರುಷೋತ್ತಮ ಭಾರತಿ. 
ವಿ 
ಜಯನಗರ ಸಾಮ್ರಾಜ್ಯದ ಮೊದಲ ಅರಸನಾದ ಹರಿಹರನ ಶಾಸನಗಳು ಕ್ರಿ.ಶ. 1327ರಿಂದಲೇ ದೊರೆತರೂ ಕ್ರಿ.ಶ. 1340ರ ಆಂಧ್ರದ 


ಕೋ ' 
ಡೆಯೂರ್‌ ಶಾಸನದಲ್ಲಿ ಶ್ರೀ ಮನ್ಮ ಹಾಮಂಡಲೇಸ್ವರ ಪುರ್ವ ಪಶ್ಚಿಮ ಸಮುದ್ರಾಧಿಪತಿ ವೀರಶ್ರೀ ಭಂಡಾರಿ ಹರಿಯಪ್ಪ ಒಡೆಯರ್‌' ಎಂದು. 


a (ಕ.ವಿ.ಶಾ. ಸಂ. V, ನಂ. 355). ಅಂದರೆ ಈತ ಈ ಮೊದಲು ದ್ವಾರಸಮುದ್ರದ ಅರಸರಲ್ಲಿ ಭಂಡಾರಿಯಾಗಿದ್ದು ರಾಜನಾದ ಮೇಲೂ 
ಸ = ag oe pe 'ಭಂಡಾರಿ' ಎಂಬ ವಿಶೇಷಣವನ್ನು ಉಳಿಸಿಕೊಂಡಿದ್ದ. ಹೀಗಾಗಿ ಕಾಕತೀಯರ ಮೇಲೆ ನಡೆದ ಮುಸ್ಲಿಮರ 
‘3 ಸಿಕ್ಕಿ ದಹಲಿಗೆ ಹೋದ ವಿಷಯ ಸತ್ಯಕ್ಕೆ ದೂರವೆಂದಾಯಿತು. ಕ್ರಿ.ಶ. 1346ರ ಶೃಂಗೇರಿ ಶಾಸನವು ಈ ವಂಶದ ಬಗೆ 


ಕಂಪಣೆ ತ 
೦ಪಣ್ಣೂಡೆಯ, ಬುಕ್ಕಂಣೊಡೆಯ, ಮಾರವೊಡೆಯರು, ಮುದ್ದಪೊಡೆಯರು ಇವನ ಅಳಿಯ ಬಲ್ಲಪದಂಣಾಯಕ, ಕುಮಾರ ಸೋವಣವೊಡೆಯರು 


ಮತ್ತು ಅವರ ಬಂಧು ಬಳಗದವರು ಸೇರಿದ್ದರು. ಈ ದಾನ ನೀಡಿದಾಗ ಶೃಂಗೇರಿಯಲ್ಲಿ Heda DAG Bd ಭಾರತೀತೀರ್ಥರು. ವಸುಂಧರಾ 
ಫಿಲಿಯೋಜರು ಈ ಶಾಸನದ ಆರಂಭದಲ್ಲಿ ಬಂದಿರುವ ವಿದ್ಯಾತೀರ್ಥರ ಪ್ರಾರ್ಥನೆಯನ್ನು ಮತ್ತು ಕಿ ಕ್ರಿ.ಶ. 1356ರ (ಎ.ಕ., XI(R), ಶೃಂಗೇರಿ 
9) ಬುಕ್ಕನ ಶಾಸನದಲ್ಲಿ ಆತನು ವಿದ್ಮಾತೀರ್ಥರಿಗೆ ನಮಸ್ಕರಿಸಿದಂತೆ ಹೇಳಿರುವುದನ್ನು Ee ಭಾರತೀತೀರ್ಥರು ಸ್ವಾಮಿಗಳಾಗಿದ್ದರೂ 
ವಿದ್ಯಾತೀರ್ಥರೇ ಮುಖ್ಯ ಗುರುಗಳಾಗಿದ್ದರು ಎಂದು ಹೇಳಿ AMD, SHES DAD ಭಾರತೀತೀರ್ಥರೆಂದಿರುತ್ತಾರೆ. ಕನ್ನಡ ದಾನ ಶಾಸನಗಳ 

ಕೃಣೆಯ ರೀತಿಯನ್ನು ಗಮನಿಸಿದಾಗ ಮೂಲ ಗುರುವಿಗೆ ದಾನ ನೀಡಿರುತ್ತಾರೆಯೇ ಹೊರತು ಅವರು ಬದುಕಿರುವಾಗ ಕಿರಿಯರಿಗೆ ದಾನ 
ಮ ಹೀಗಾಗಿ ಕ್ರಿ.ಶ. 1446ರಲ್ಲಿ ಭಾರತೀತೀರ್ಥರು ಪಟ್ಟದ ಸ್ವಾಮಿಗಳಾದ ವಿದ್ಯಾತೀರ್ಥರು ಕಿರಿಯ ಸ್ವಾಮಿಗಳಾಗಿದ್ದರು ಎಂದೇ 
ಅರ್ಥೈಸಬೇಕು. ಕಿಕ್ಕಾಯಿ = oa ದಾನನೀಡಿದ್ದು ಭಾರತೀರ್ಥರಿಗೆ ಎಂಬುದು ಗಮನಿಸಬೇಕಾದ ಸಂಗತಿ. ಮಾಧವನು ಈ ಭಾರತೀತೀರ್ಥರನ್ನು 
ತನ್ನ 'ಜೈಮಿನಿಯ ನ್ಯಾಯಮಾಲಾ ವಿಸ್ತರ'ದಲ್ಲಿ ನಭವ್ಕಾಕ್‌ ಭಾರತೀತೀರ್ಥ ಯತೀಂದ್ರ ಚತುರಾಸನಾತ್‌ | ಕೃಪಾಂ ಅವ್ಮಾಹತಂ orm. « BOGE 
ಪ್ರತಿಮೋಭವತ್‌ ॥ ಎಂದು ಸ್ತುತಿಸಿದ್ದಾನೆ. ಭಾರತೀತೀರ್ಥರು ಕ್ರಿ.ಶ. 1355ರ ಸುಮಾರಿಗೆ ಇಹಲೋಕ ತ್ಮಜಿಸಿರಬೇಕು. ಹೀಗಾಗಿ ಕ್ರಿ.ಶ. 
1356ರಲ್ಲಿ ವಿದ್ಯಾತೀರ್ಥರು ಪಟ್ಟಕ್ಕೆ ಬಂದಾಗ ಸಹಜವಾಗಿ ರಾಜನಾದ ಬುಕ್ಕನು ಮಠಕ್ಕೆ ಕೆಲವು ದಾನಗಳನ್ನು ಮಾಡಿದ. ಈ ಶಾಸನದಲ್ಲಿ 
ವಿದ್ಯಾತೀರ್ಥರನ್ನು ಬಿಟ್ಟರೆ ಉಳಿದ ಯಾರನ್ನೂ ಸನ ಗಮನಾರ್ಹ. ಹೀಗಾಗಿ ವಿದ್ಯಾತೀರ್ಥರನ್ನು ಸ್ತುತಿಸಿದರೆಂದ ಮಾತ್ರಕ್ಕೆ 
ಆವರು ಹಿರಿಯರಾಗುವುದಿಲ್ಲ ನಂತರದವರೇ ಆಗುತ್ತಾರೆ. 


ಕಡತಗಳ ಪ್ರಕಾರ ವಿದ್ಮಾತೀರ್ಥರು ಕ್ರಿ.ಶ. 1297ರಲ್ಲಿ ಸನಾ ಸವನ್ನು ಸ್ವೀಕರಿಸಿ 1385ರಲ್ಲಿ ಸಿದ್ದಿಹೊಂದಿದಂತೆ ತಿಳಿಸಿದರೆ ಶೃಂಗೇರಿ 
ಕಡತಗಳಲ್ಲಿ 1328ರಲ್ಲಿ ಸನ್ಮಾಸ ಸ್ವೀಕರಿಸಿ 133306 ಸಿದ್ದಿಪಡೆದಂತೆ ಹೇಳಿದೆ. ಹೀಗಾಗಿ ಎರಡರಲ್ಲೂ ತಾಳಮೇಳವಿಲ್ಲ. ಗಡಿಯಾರಂ ಅವರ 
ಪ್ರಕಾರ 1320ರಲ್ಲಿ ಸನ್ಮಾಸಿಗಳಾಗಿ ಹಿಮಾಲಯದಲ್ಲಿ ತಪಸ್ಸುಮಾಡಿ 1330ರಲ್ಲಿ ಹಿಮಾಲಯದಿಂದ ಬಂದು ಶೃಂಗೇರಿ ಪೀಠಾದಿಪತಿಗಳಾಗಿ ಕ್ರಿ.ಶ. 
1344-45ರಲ್ಲಿ ಸಿದ್ದಿಪಡೆದರೆಂದಿರುತ್ತಾ ರೆ. ಶಾಸನಗಳನ್ನು ಆಧಾರಿಸಿ ಹೇಳುವುದಾದಲ್ಲಿ ವಿದ್ಯಾತೀರ್ಥರು ಭಾರತೀತೀರ್ಥರ ಶಿಷ್ಯರು. ಭಾರತೀತೀರ್ಥರ 


ನಂತರ ಶೃಗೇರಿ ಪೀಠವನ್ನು ಅಲಂಕರಿಸಿದವರು. ಕ್ರಿ.ಶ. 1355ರ ಸುಮಾರಿಗೆ ಭಾರತೀತೀರ್ಥರ ನಂತರ ಪಟ್ಟಕ್ಕೆ ಬಂದಿರಬೇಕು. 


ಈ ವಿದ್ಮಾತೀರ್ಥರನ್ನು ಮಾಧವನು ತನ್ನ 'ಪರಾಶರ ಮಾಧವೀಯ ಪೀಠಿಕ' ಗ್ರಂಥದಲ್ಲಿ ಸೋಹಂ ಪ್ರಾತ್ಮ ವಿವೇಕತೀರ್ಥ ಪದವಿಂ 
ಅಮ್ನಾಯ ತೀರ್ಥೇ ಪರಂ'| ಮಜ್ಜನ್‌ ಸಜ್ಜನ ತೀರ್ಥ ಸಂಗ ನಿಪುಣಃ ಸದ್‌ ವೃತ್ತತೀರ್ಥಂ ಶ್ರಯನ್‌ | ory, ಮಾಕಲಯನ್‌ ಪ್ರಭಾತಲಹರಿಂ 
ಶ್ರೀ ಭಾರತೀತೀರ್ತೋ | ವಿದ್ಯಾತೀರ್ಥ. ಮುಪಾಶ್ರ ಯನ್‌ ಹೃದಿಭಜೇ ಶ್ರೀಕಂಠ ಮವ್ಮಾಹತಂ Il (ನಾನು ಅನೇಕ ಶಾಸ್ತ್ರಗಳನ್ನು ಅಭ್ಯಾಸಮಾಡಿ, 
ವೇದತೀರ್ಥಗಳಲ್ಲಿ ಸ್ನಾನಮಾಡಿ ಸತ್ಸು ರುಷರ ಸಂಗವನ್ನು ಮಾಡಿದ್ದೇನೆ. ಸದಾಚಾರವನ್ನು ಅವಲಂಬಿಸಿ ಭಾರತೀತೀರ್ಥರ ಅನುಗ್ರಹದೊಡನೆ 
ಸಾಮರ್ಥ್ಯವನ್ನು ಸಂಪಾದಿಸಿ ವಿದ್ಮಾ ತಿರ್ಥರನ್ನೂ ಆಶ್ರಯಿಸಿದವನಾಗಿ ಸದಾ ಶ್ರೀಕಂಠನನ್ನು ಹೃದಯದಲ್ಲಿ ಭಜಿಸುತ್ತೇನೆ) ಇಲ್ಲಿ ಮೊದಲು 
ಹೆಸರುಗೊಂಡವನು ಭಾರತೀತೀರ್ಥ ನಂತರದವನು ವಿದ್ಯಾತೀರ್ಥ (ಮಾಧವ ವಿದ್ಮಾ ರಣ ಸ್ವಾಮಿ ಚರಿತ್ರ, ಪು. 35). ವಿದ್ಮಾತೀರ್ಥರು ವಿಜಯಗರ 
ಸಾಮ್ರಾಜ್ಮದ ಆರಂಭ ಕಾಲದಿಂದಲೂ ಶೃಂಗೇರಿಯ ಪೀಠದೊಡನೆ ಮತ್ತು ವಿಜಯನಗರ ಸಾಮ್ರಾಜ್ಮದೊಡನೆ ಸಂಪರ್ಕವಿರಿಸಿಕೊಳ್ಳೆಲು ಮುಖ್ಯ 
ಕಾರಣವೆಂದರೆ ವಿಜಯನಗರದ ಅರಸರಿಗೆ ಮಂತ್ರಿ ಗಳಾಗಿದ್ದ ಮಾಧವ ಮತ್ತು ಸಾಯಣರು. ಇವರನ್ನು ಶಾಸನದಲ್ಲಿ ಆದಿ ಮಂತ್ರಿಗಳೆಂದು ಕರೆದಿದೆ. 
(ಹಂಪೆ ಲಕ್ಷ್ಮೀಧರನ ಶಾಸನದಲ್ಲಿ' ಸಾಯಣನ ತಮ್ಮ ಭೋಗನಾಥನ ಹೆಸರಿಲ್ಲ .) (.ವಿ.ಶಾ. ಸಂ. TIL, ನಂ. 69). ಇವರು ಸ್ಮಾ ರ್ತ 
ಬ್ರಾಹ್ಮಣರಾದುದರಿಂದಲೂ, ವಿಜಯನಗರದ ಆರಂಭದ ಅರಸರಾದ ಹರಿಹರ ವಂಶಸ್ಥರು ಮೂಲತಃ ಹರಿಹರರ ಸುತ್ತ ಮುತ್ತಲಿನವರಾದರಿಂದಲೂ 
ಶೃಂಗೇರಿಯ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಈ ಕಾರಣದಿಂದಲೇ ಪಾಂಡ್ಕವಂಶದ, ಹಾಗೂ ಹೊಯ್ಸಳೆ ಬಲ್ಲಾ Bx ರಾಣಿಯಾದ ಕಿಕ್ಕಾಯಿತಾಯಿ 


ಇವರಿಗೆ ಪರೋಕ್ಷ ಬೆಂಬಲ ನೀಡಿದ್ದಳು. 


ಇದಲ್ಲದೆ ವಿಜಯನಗರದ ಸಂಗಮ ವಂಶದ ಅರಸರು ಯದುವಂಶದವರೆಂದು ಹೇಳಿಕೊಂಡಿದ್ದಾರೆ. ಒಂದನೆಯ ಹರಿಹರನು 
ಭಂಡಾರಿಯಾಗಿದ್ದಂತೆ ಶಾಸನವೊಂದು (ಕ.ವಿ.ಶಾ. ಸಂ. ಳ, ನಂ. 335, ಕ್ರಿ.ಶ. 1340) ತಿಳಿಸುತ್ತದೆ. ಸಾಮಾನ್ಯವಾಗಿ ಮಂತ್ರಿ, ಭಂಡಾರಿ 
ಸುಂಕಲೆಗ್ಗಡೆ ಮುಂತಾದವುಗಳನ್ನು ಬ್ರಾಹ್ಮಣರಿಗಲ್ಲದೆ ಇತರರಿಗೆ ನೀಡುತ್ತಿ Sa ಆರಂಭದ ಅರಸರ ಹೆಸರಿನ ಹಿಂದೆ ಒಡೆಯ, ರಾಯ, ನಾಯಕ 
ಮುಂತಾದ ವಿಶೇಷಣಗಳು ಬ್ರಾಹ್ಮಣರಿಗೆ ಮಾತ್ರ ಇದ್ದವು. ವಿಜಯಗರದ ಆರಂಭದ ಅರಸರಿಗೆ ಈ ಕವಿ ವಿಶೇಷಣಗಳು ಇದ್ದುದರಿಂದ ಈ 
ಸಂಗಮನ ವಂಶದವರು ಬ್ರಾಹ್ಮಣರೇ ? ಎಂಬ ಪ್ರಶ್ನೆ ಎದುರಾಗುತ್ತದೆ. ಇದು ನಿಜವಾಗಿದ್ದಲ್ಲಿ ಇವರು ಶೃಂಗೇರಿಯ ಕಡೆಗೆ ವಾಲಿದ್ದಲ್ಲಿ 


OB ODF AY. 


ಶಾಸನಗಳಲ್ಲಿ ವಿದ್ಯಾತೀರ್ಥನ ನಂತರ ಉಲ್ಲೆ ಖವಾಗುವ ಶೃಂಗೇರಿಯ ಪಟ್ಟದ ಗುರುವು ವಿದ್ಯಾರಣ್ಯ. ಇವನ ಬಗ್ಗೆ ಶೃಂಗೇರಿಯ ಎರಡು 
ತಾಮ್ರ ಶಾಸನಗಳು ಮತ್ತು ಒಂದು ಶಿಲಾ ಶಾಸನ ನೇರವಾಗಿ ಉಲ್ಲೇಖಿಸಿವೆ. ಇವಲ್ಲ ದೆ ಇನ್ನು ಅನೇಕ ಶಾಸನಗಳಲ್ಲಿ ಬೇರೆ ಬೇರೆ ನಾಥ 
ಹೇಳುವಾಗ ಅಥವಾ ಕೈಚಿತ್ತಾಗಿ ಉಲ್ಲೇಖಿಸಿವೆ. ನೇರವಾಗಿ ಉಲ್ಲೇಖವಿರುವ ಶಾಸನಗಳು ಶೃಂಗೇರಿಯ ಪರಿಸರಕ್ಕೆ ei a a 
(ಎ.ಕ., XI (R), ಶೃಂಗೇರಿ 31) ಬುಕ್ಕನ ಮಗ ಹರಿಹರನನ್ನು 'ವಿದ್ಯಾರಣ್ಮ ಮುನೀಶಸ್ಕ ಕೃಪಾಪೂರ್ಣ ನಿರೀಕ್ಷಣಾ 


117 


ಸಾಮ್ರಾಜ್ಮಂ ays ಮಿತರೈರ್ನಪೈ il... - ಎಂದಿದೆ. ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ವಿದ್ಯಾರಣ್ಮ ಶ್ರೀಪಾದಂಗಳವರ ಶಿಷ್ಕರು 
ಸೀ: , ವತ್ಯ್ಯಗೋತ್ರದ ಸಮಾಧಿಯ ಪೆಮ್ಮಣ್ಣಂಗಳ ಮಕ್ಕಳು ಕೃಷ್ಣದೇವರಿಗೆ ಬೆಳಗೊಳ ಗ್ರಾಮ ನೀಡಿದಂತೆ ಹೇಳಿದೆ. 


ಎರಡನೆಯ ಶಾಸನದಲ್ಲಿ 'ಶ್ರೀ ಮತ್ಸರಮ ಹಂಸ ಪರಿವ್ರಾಜಕಾ ಚಾರ್ಯರು ಮಪ್ಪ ಶ್ರೀ ವಿದ್ಯಾರಣ್ಯ ಶ್ರೀ ಪಾದಂಗಳು' ವಿಷ್ಣು 
ಭಟ್ಟನೆಂಬುವವನಿಗೆ ದಾನ ನೀಡಿದ (2.8, XI (R), ಶೃಂಗೇರಿ. 78, ಕ್ರಿ.ಶ. 1386) ಮೂರನೆಯ ಶಾಸನವು ಶ್ರೀ ವಿದ್ಯಾರಣ್ಯರು ಮೇಲಿನ 
ಶಾಸನ ರಚಿತವಾದ ನಾಲ್ಕು ತಿಂಗಳಿಗೆ ಸಿದ್ದಿಯನ್ನು ಪಡೆದ ವಿಷಯ ತಿಳಿಸುತ್ತದೆ. 

ಹರಿಹರ ಮಹಾರಾಯನು ಶ್ರೀ ವಿದ್ಮಾರಣ್ಮ ಶ್ರೀ ಪಾದಂಗಳು ಪರಿಪೂರ್ಣರಾದಲ್ಲಿ Homes SHO ಶ್ರೀ Ooms Ged ಸನ್ನಿಧಿಯಲ್ಲಿ 
ದಾನನೀಡುತ್ತಾನೆ. ಹಾಗೂ ವಿದ್ಮಾರಣ್ಯರ ಹೆಸರಿನಲ್ಲಿ ವಿದ್ಯಾರಣ್ಮಪುರವನ್ನು ಶೃಂಗೇರಿಯಲ್ಲಿ ಮಾಡಿಸುತ್ತಾನೆ (ಎ.ಕ., ೫1 (R), ಶೃಂಗೇರಿ 32) 
ಮುಂದಿನ ಕಾಲದ ಶಾಸನಗಳು ಅಂದರೆ ಸುಮಾರು ಕ್ರಿ.ಶ. 1500ರ ನಂತರದ ಶಾಸನಗಳಲ್ಲಿ ವಿದ್ಮಾರಣ್ಮರ ಹೆಸರಿನಲ್ಲಿ ಹರಿಹರನು 
ವಿದ್ಯಾನಗರವನ್ನು ಕಟ್ಟಿಸಿದಂತೆ ಹೇಳಿವೆ (ಎಕ, XI, ಹಿರೇಗುಂತನೂರು 45; ಎಕ, VII, ಚನ್ನಗಿರಿ 62). ಈ ಕಾಲಕ್ಕೆ ವಿದ್ಮಾರಣ್ಮನು 
ಕಥಾಪುರುಷನಾಗಿ ಮಾರ್ಪಟ್ಟಿದ್ದ. ಯಾರು ಈ ವಿದ್ಮಾರಣ್ಮ ? ಈತನ ಸಾಧನೆಗಳೇನು ? ಎಂಬುದನ್ನು ಪರಿಶೀಲಿಸೋಣ. 


ಕೆ. ಕೃಷ್ಣಮೂರ್ತಿ, ವಸುಂಧರಾ ಫಿಲಿಯೋಜಾ, ಗಡಿಯಾರ ರಾಮಕೃಷ್ಣ ಶರ್ಮ ಇವರೆಲ್ಲಾ ಸಾಯಣನ ಅಣ್ಣ ಮಾಧವನೇ 
ವಿದ್ಯಾರಣ್ಮನೆಂದು ಇಬ್ಬರೂ ಅಭಿನ್ನರೆಂದು ವಾದಿಸುತ್ತಾರೆ. ಅದಕ್ಕೆ ಅವರು ನೀಡುವ ಆಧಾರಗಳು ಸಾಯಣನು ತನ್ನ ಕೃತಿಯ ಪ್ರತಿ ಅಧ್ಯಾಯದಲ್ಲಿ 
ನೀಡಿರುವ ಪುಪ್ಪಿಕೆಗಳು. ಭಾಷ್ಯದ ಅಂತ್ಕದಲ್ಲಿ 'ಶ್ರೀಮದ್ರಾಜಾದಿರಾಜ ರಾಜಪರಮೇಶ್ವರ ವೈದಿಕ ಮಾರ್ಗ ಪ್ರವರ್ತಕ ಶ್ರೀ ವೀರ ಬುಕ್ಕ ಭೂಪಾಲ 
ಸಾಮ್ರಾಜ್ಯಧುರಂಧರೇಣ ಸಾಯಣಾಚಾರ್ಯೇಣ ವಿರಚಿತೇ ಮಾಧವೀಯೇ ವೇದಾರ್ಥ ಪ್ರಕಾಶೇ .« . . ಎಂದು ಬರೆಯಲಾಗಿದೆ. ಇಲ್ಲಿ 
'ಮಾಧವೀಯೇ' ಎಂಬುದು ಭಾಷ್ಯಕ್ಕೆ ನೀಡಿರುವ ಹೆಸರು. 


ಸಾಯಣನು ಬರೆದ ತೈತ್ತರೀಯ ಉಪನಿಷತ್ತಿನ ಅಂತ್ಮದಲ್ಲಿ 'ಇತಿ ಶ್ರೀ ಮತ್ಸಾಯಣಾಚಾರ್ಯ ವಿರಚಿತೇ ಶ್ರೀ ಬುಕ್ಕಣ 
ಸಾಮ್ರಾಜ್ಯಧುರಂಧರ ಮಾಧವ ವಿದ್ಯಾರಣ್ಯ ಪರಮೇಶ್ವರ ಸಂಬಂಧಿ ವೇದಾರ್ಥ ಪ್ರಕಾಶೇ ಯಜುರಾಣ್ಮಕೇ ಸಾಹಿತ್ಯಾ ಮುಪನಿಷದಿ 
ಪ್ರಥಮೋನುವಾಕ Il ಇಲ್ಲಿ ಉಕ್ತವಾಗಿರುವ ಪುಷ್ಟಿಕೆಯಲ್ಲಿ ಮಾಧವನ ಜೊತೆಗೆ ವಿದ್ಯಾರಣ್ಯ ಮತ್ತು ಪರಮೇಶ್ವರನನ್ನು ಹೆಸರಿಸಿದೆ. ಜೀವನ್ಮುಕ್ತಿ 
ವಿವೇಕ ಎಂಬ ಕೃತಿಯಲ್ಲಿ ಇತಿ ಶ್ರೀ ಮದ್ವಿದ್ಮಾರಣ್ಯ ಪ್ರಣಿತೇ ಜೀವನ್ಮುಕ್ತಿ ವಿವೇಕೇ ಪ್ರಥಮಂ ಜೀವನ್ಮುಕ್ತಿ ಪ್ರಮಾಣ ಪ್ರಕರಣಂ' ಎಂದಿದೆ. 
ಇಲ್ಲಿ ವಿದ್ಯಾರಣ್ಮನ ಜೊತೆ ಮಾಧವ ಸೇರಿಲ್ಲ. ಈ ಆಧಾರದ ಮೇಲೆ ಮಾಧವನೇ ವಿದ್ಮಾರಣ್ಯ ಎಂದು ಸಮರ್ಥಿಸುವವರು ಪರಮೇಶ್ವರ ಯಾರು 
ಎಂಬ ಬಗ್ಗೆ ಏನೂ ಹೇಳಿಲ್ಲ ಈ ಕೃತಿ ರಚನೆಯಲ್ಲಿ ಸಾಯಣಾಚಾರ್ಯರ ಜೊತೆಗೆ ಮಾಧವ, ವಿದ್ಯಾರಣ್ಯ ಪರಮೇಶ್ವರ ಎಂಬುವರ ಸಂಬಂಧವಿದೆ 
ಎಂದರ್ಥ ಮಾಡಬೇಕೆ ಹೊರತು ಮಾಧವನೇ ವಿದ್ಧಾರಣ್ಮ ಎಂದು ಅರ್ಥೈಸುವುದು ಸರಿಯಲ್ಲ. ಈ ಪುಷ್ಪಿಕೆಗಳ ಆಧಾರಗಳ ಮೇಲೆ ಸಾಯಣನ 
ಅಣ್ಣ ಹಾಗೂ ಬುಕ್ಕನ ಮಂತ್ರಿಯಾಗಿದ್ದ ಮಾಧವನೇ ಮುಂದೆ ವಿದ್ಧಾರಣ್ಯಯೆಂಬ ಹೆಸರಿನಿಂದ ಶೃಂಗೇರಿ ಮಠದ ಪಟ್ಟಾಧಿಕಾರಿಯಾದ ಎಂಬ 
ತೀರ್ಮಾನಕ್ಕೆ ಬಂದಿರುತ್ತಾರೆ ಹಾಗೂ ಈ ಆಧಾರಗಳಿಂದ ತಮ್ಮ ವಾದವನ್ನು ಬಲವಾಗಿ ಸಮರ್ಥಿಸಿಕೊಳ್ಳುತ್ತಾರೆ. 


ಅದರೆ DROS, ನೇರ ಉಲ್ಲೇಖಿಸುವ ಶಾಸನಗಳು ಶೃಂಗೇರಿಗೆ ಮಾತ್ರ ಸೀಮಿತವಾಗಿವೆ. ಉಳಿದ ಕಡೆ ಎಲ್ಲಿಯೂ ಉಲ್ಲೇಖವಿಲ್ಲ. 
ಮಾಲಿನ ಒಂದು ಪುಷ್ಚಿಕೆಯನ್ನು ಆಧಾರವಾಗಿ ತೆಗೆದುಕೊಂಡು ಗೃಹಸ್ಥನಾಗಿದ್ದ ಮಾಧವನೇ ಮುಂದೆ ವಿದ್ಯಾರಣ್ಯನಾಧ ಎಂದು ತರ್ಕಿಸುವುದು 


ತರ್ಕಿಸಿದ್ದಾರೆ. ಎಲ್ಲಾ ಕೃತಿಗಳಲ್ಲಿ ಒಬ್ಬನನ್ನೇ ಸ್ಮರಿಸಬೇಕೆಂಬ ನಿಯಮವಿಲ್ಲ. ಸಾಯಣನಿಗಿಂತ ಮಾಧವನು ಮೊದಲು ಸತ್ತಿರಬೇಕು. ಹೀಗಾಗಿ 
ಮುಂದೆ ಅವನ ಹೆಸರನ್ನು ಬಿಟ್ಟಿರಬಹುದು. 4 | 


ಹೀಗಾಗಿ ಮಾಧವನೇ ಬೀರೆ ಎದ್ಯಾರಣ್ಮನೇ ಬೇರೆ ಇಬ್ಬರೂ ಭಿನ್ನರು. 


ವಿಜಯನಗರ ಸಾಮ್ರಾಜ್ಯದ ಆರಂಭವು ಒಂದನೆಯ ಹರಿಹರನ ಕಾಲದಲ್ಲಿ ಆರಂಭವಾಯಿತು. ಅಲ್ಲಿಂದ ಮುಂದೆ ಅವನ ಆಸ್ಥಾನಕ್ಕೆ 


ಆಶ್ರಯವನ್ನರಸಿ ಅನೇಕರು ಬಂದರು. ಬಹುಶಃ ಶೃಂಗೇರಿ ಪೀಠದ ಗುರುಗಳೂ, ದ್ವೈತ ಮಠದ ಯತಿಗಳೂ ವಿಜಯನಗರಕ್ಕೆ ಬಂದಿರಬೇಕು. 


118 


> 
ವ —_ a 


ಹರಿಹರ ರಾಯನ ಕಾಲದಿಂದ ಬುಕ್ಕನವರೆಗೆ ಭಾರತೀತೀರ್ಥ ಮತ್ತು ವಿದ್ಯಾತೀರ್ಥರಿದ್ದರೆ ಅವರ ನಂತರ ವಿದ್ಮಾರಣ್ಣ ಬಂದ. ವಿದಾರಣ್ನನು 
ವಿಜನಗರದಲ್ಲೆ (ಹಂಪೆ) ಬಹಳ ಕಾಲ ಇಲ್ಲೇ ಇದ್ದಿರಬೇಕು. ಹೀಗಾಗಿ ಇವನ ಪ್ರಭಾವ ರಾಜನ ಮೇಲೆ ಹೆಚ್ಚಿಗೆ ಬದಿ ರಬೇಕು. 8 ಶ 13796 
ಹಂಪೆ ಶಾಸನದಲ್ಲಿ (ಕ.ವಿ.ಶಾ. ಸಂ. 1, ನಂ. 145) ವೀರಹರಿಹರರಾಯ ರಾಜ್ಮಭಾರಮಾಡುವಾಗ ಸಾಯಣ wo, Siang ಒಡೆಯರು 
(ಅಕ್ಷೋಭ್ಯ್ಮನಾಥ)* ಮುಂತಾದವರು ನಲಾನು ಚಕ್ರವರ್ತಿಯೆಂಬುವವನು ನರಸಿಂಹ ದೇವರನ್ನು ಪ್ರತಿಷಾ ಗ ಅಲ್ಲಿ ಸೇರಿರುತಾ ರೆ. ಈ 
ಶಾಸನದಲ್ಲಿ ಮಾಧವನ ಹಾಜರಾತಿ ಇಲ್ಲ. ಈ ಕಾಲಕ್ಕೆ ಮಾಧವ ಗತಿಸಿದ್ದಿರಬಹುದು. ಅಷ್ಟೆ ಅಲ್ಲ ವಿದ್ಮಾರಣ್ಯನು ಸತ್ತಾಗ ಹರಿಹರನು ಶೃಂಗೇರಿಗೆ 
ಹೋಗಲಿಲ್ಲ. ತುಂಗಭದ್ರಾ ತೀರದಲ್ಲಿಯೇ ದಾನ ನೀಡುತ್ತಾನೆ. ಈ ಕಾರಣಗಳಿಂದ ವಿದ್ಯಾರಣ್ಯ ಹಂಪಿಯಲ್ಲಿಯೇ abe oh aise, 
ಅಲ್ಲದೆ ಮಾಧವ, ವಿದ್ಯಾರಣ್ಮ ಸಾಯಣ, ಭೋಗನಾಥ ಇವರೆಲ್ಲಾ ಸೇರಿ ವೇದಗಳಿಗೆ ema, ಬರೆದುದೇ ಅಲ್ಲದೆ ಅನೇಕ ಕೃತಿಗಳನ್ನು ರಚಿಸಿದ್ದು 
ಇವರೆಲ್ಲರು BAD Iie ಕಾರಣ. z : 


| ಮಾಧವ, ಸಾಯಣ ಮತ್ತು ಭೋಗನಾಥರು ತಮಗೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನು ಮಾತ್ರ ನೀಡಿರುತ್ತಾರೆ. ಪರಾಶರ 
ಮಾಧವೀಯರಲ್ಲಿ ಮಾಧವನು OHA, ಭೋಧಾಯನಂ ಸೂತ್ರಂ ಶಾಖಾಯಸ್ಕಚ ಯಜುಷಿ ಭಾರದ್ವಾಜಂ ಯಸ ಗೋತ್ರಂ ಸರ್ವಜ್ಞ ಸ್ಪಹಿ 
ಮಾಧವಃ ಶ್ರೀಮತಿ ಜನನೀ OA, ASIF Oo, Odea: ಪಿತಾ ಸಾಯಣೋ ಭೋಗನಾಥಶ್ಚ ಮನೋಬುದ್ಧಿ ಸಹೋದರಾ | (ಮಾಧವನು 
ಸರ್ವಜ್ಞನು ಆತನು ಕೃಷ್ಣ ಯಜುರ್ವೇದಿ, ಬೋಧಾಯನ ಸೂತ್ರ, ಭಾರದ್ವಾಜ ಗೋತ್ರದವನು. ತಾಯಿ ಶ್ರೀಮತಿ. ತಂದೆ ಮಾಯಣ. ಸಾಯಣ 
ಮತ್ತು ಭೋಗನಾಥರು ತಮ್ಮಂದಿರು) ಎಂದು ಹೇಳಿಕೊಂಡಿದ್ದಾ ನೆ. ಮಾಧವನ ಸೋದರಳಿಯ OF, eG ಭೋಗನಾಧನನ್ನು ಹೆಸರಿಸುವುದಿಲ್ಲ. 
ಅಂತಯೇ ಮಾಧವ ತನ್ನ ತಂಗಿ ಸಿಂಗಲೆಯನ್ನು ಹೆಸರಿಸಿಲ್ಲ. ಲಕ್ಷ್ಮೀಧರ ಭೋಗನಾಧನನ್ನು ಹೆಸರಿಸುವುದಿಲ್ಲ. ಸಾಯಣನು ಹರಿಹರನ ತಮ್ಮನಾದ 
ಕಂಪಣನಿಗೆ ಉದಯಗಿರಿಯಲ್ಲಿ ಸಚಿವನಾಗಿದ್ದಂತೆ ಶಾಸನವೊಂದು ತಿಳಿಸುತ್ತದೆ. ಸಾಯಣ ತನ್ನ ಕೃತಿ 'ಸುಭಾಷಿತ ಸುಧಾನಿಧಿ'ಯಲ್ಲಿಯೂ. ಈ 
ವಿಷಯವನ್ನು ಹೇಳಿಕೊಂಡಿದ್ದಾನೆ. ಕ್ರಿ.ಶ. 1351ರಲ್ಲಿ ಕಂಪಣ ತೀರಿಕೊಂಡ ಮೇಲೆ ಕೆಲವು ಕಾಲ ಅವನ ಮಗ ಸಂಗಮನ ಕಾಲದಲ್ಲಿ ಆ ಪ್ರಾಂತ್ಮದ 
ಮಂತ್ರಿಯಾಗಿ ಮುಂದುವರಿದ. ಕ್ರಿ.ಶ. 1373ರಲ್ಲಿ ಇಮ್ಮಡಿ ಕಂಪಣನ ದಕ್ಸಿಣ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದನೆಂಬ ಅಂಶವೂ ತಿಳಿಯುತ್ತದೆ. 
ಬಹುಶಃ ಇಮ್ಮಡಿ ಕಂಪಣನ ಜೈತ್ರ ಯಾತ್ರೆ ಮುಗಿದ ಮೇಲೆ ಬುಕ್ಕರಾಯ ಮಾಧವನನ್ನು ವೇದಗಳಿಗೆ ww, ಬರೆಯಲು ಹೇಳಿರಬೇಕು. ಮಾಧವ 
ತನ್ನ ತಮ್ಮನೇ ಇದಕ್ಕೆ ಸರಿಯಾದ ವ್ಯಕ್ತಿ ಎಂದು ಹೇಳಿರಬೇಕು. ಹೀಗಾಗಿ ಈ ಕಾರ್ಯ ಬುಕ್ಕನ ಅಂತಿಮ ವರ್ಷಗಳಲ್ಲಿ ಆರಂಭವಾಗಿ ಹರಿಹರನ 
ಕಾಲಕ್ಕೂ ಮುಂದುವರಿಯಿತು. ಈ ಕಾಲಕ್ಕೆ ಶೃಂಗೇರಿಯ ಪೀಠವನ್ನು ವಿದ್ಯಾರಣ್ಯರು ಆರೋಹಿಸಿರುತ್ತಾರೆ. ಸಾಯಣನು (ತನ್ನ ಅಣ್ಣ) ಮಾಧವ, 
(ಶೃಂಗೇರಿಯ ಪೀಠಾಧಿಪತಿಗಳಾದ) ವಿದ್ಮಾರಣ್ಮ ಮತ್ತು ಪರಮೇಶ್ವರ ಎಂಬುವವರ ಸಹಯೋಗದೊಂದಿಗೆ ಭಾಷ್ಕವನ್ನು. ಬರೆದಂತೆ 
ಹೇಳಿಕೊಂಡಿದ್ದಾನೆ. | 


ವಿದ್ಯಾತೀರ್ಥರು ಸುಮಾರು ಕ್ರಿ.ಶ. 1365ರ ಸುಮಾರಿಗೆ ಸಿದ್ದಿಪಡೆದಿರಬೇಕು. ಹಾಗೆಯೇ ವಿದ್ಮಾರಣ್ಯ ಅದೇ ವರ್ಷ ಶೃಂಗೇರಿ ಸಿಂಹಾಸನಕ್ಕೆ 
ಏರಿರಚೇಕು. ಮಾಧವನಿಗೆ ಸೋಮಯಾಜ ಭಟ್ಟನೆಂಬ. ಮಗನಿದ್ದಂತೆ ಹೇಳಿದೆ. ಸಾಯಣನಿಗೆ ಮೂವರು ಮಕ್ಕಳು ಕಂಪಣ, ಮಾಯಣ ಮತ್ತು 
' ಸಂಗಣ ಎಂಬುವವರು. ಇವರಲ್ಲಿ ಮೊದಲನೆಯ ಮಗನ ಹೆಸರನು ತನ್ನ ಒಡೆಯನ ನೆನಪಿನಲ್ಲಿ ಇಟ್ಟಿರಬಹುದು. ಬಹುಶಃ ಕ್ರಿ.ಶ. 1351ರ 
ನಂತರ ಈ ಮಗ ಹುಟ್ಟಿರಬೇಕು. 


ಈ ಮಾಧವ, ಸಾಯಣ ಮತ್ತು ಭೋಗನಾಥರು ಯಾವ ಪ್ರದೇಶದವರು ಎಂಬ ಬಗ್ಗೆ ಗಡಿಯಾರಂ ರಾಮಕೃಷ್ಣ ಶರ್ಮ ಹೀಗೆ ಹೇಳಿದ್ದಾರೆ. 
ಮಾಧವನ ಕುಟುಂಬದವರು ಭೋಧಾಯನ ಸೂತ್ರಕ್ಕೆ ಸೇರಿದವರು ಈ ಸೂತ್ರದವರು ಆಂಧ್ರದಲ್ಲಿಲ್ಲ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಇದ್ದಾರ 
ಎಂದಿದ್ದಾರೆ. ಹೀಗಾಗಿ ಇವರು ಈ ಹಂಪೆಯ ಸುತ್ತಲಿನವರೇ ಎಂದು ಹೇಳಬಹುದಾಗಿದೆ. 


 ಭೋಗನಾಥನು ಒಂದನೆಯ ಕಂಪನ ಮಗ ಸಂಗಮನ ಮಗನಿಗೆ ಉದಯಗಿರಿಯಲ್ಲಿ ನಮ್ರಸಚಿವನಾಗಿದ್ದಂತೆ ತಿಳಿಯುತ್ತೆದೆ. ಕ್ರಿಶ 1392- 
93ರ ಕೆಳ ಬೆಳ್ಳೂರು (a8, XI (R), ಶೃಂಗೇರಿ 53) ಶಾಸನ ನರಸಿಂಹಬಾರತಿಯ .ಹೆಸರಿನ ಉಲ್ಲೇಖವಿದೆ. ಈತನು. aie 
ಆಳುತಿ ದಂತೆ ಹೇಳಿದೆ. ಈ ಶಾಸನದಲ್ಲಿ ವಿದ್ಯಾರಣ್ಯರ ಹೆಸರೂ ಉಲ್ಲೇಖವಾಗಿದೆ. ಕ್ರಿ.ಶ. 1406ರ ಶಾಸನದಲ್ಲಿಯೂ ಈ ನರಸಿಂಹಭಾರತಿ 
ಉಲ್ಲೆ ಖವಾಗಿದ್ದಾ 3 (ಎಕ, XI (R), 68). ಕ್ರಿ.ಶ. 1407ರ ಬೆಂಕಿಕೊಡುಗೆ ಶಾಸನದಲ್ಲಿ (at, XI (R), 67) ae 
ಶಂಖರಭಾರತಿಯೊಡೆಯರ ಜೊತೆ ನರಸಿಂಹಭಾರತಿ ಉಲ್ಲೇಖವೂ ಬಂದಿದೆ. ಕ್ರಿ.ಶ. 1408ರಲ್ಲಿ ಚೆಂದ್ರಶೇಖರಭಾರತಿಯ ಹೆಸರು pe 
ಈ ಕಾಲಕ್ಕೆ ನರಸಿಂಹಭಾರತಿ ಸಿದ್ದಿ ಪಡೆದಿರಬೇಕು (ಎ.ಕ, XI (R), 69). ಈ ಶಾಸನಗಳಲ್ಲಿ ರಾಜನ ಉಲ್ಲೇಖವಿಲ್ಲ. ಕ್ರಿ.ಶ. ್ಲಿ 


| 1365 ಆಗಿರುತ್ತದೆ. ಆದರೆ ಶಾಸನದ 
* ವರು Gy3 ಸಂಪ್ರದಾಯಕ್ಕೆ ಸೇರಿರುವ ಗುರುಗಳಾಗಿದ್ದಲ್ಲಿ ಇವರ ಕಾಲ ಪಾರಂಪರಿಕ Osa, 1350-1365 ಆಗಿರುತ್ತೆ 


ಕಾಲ 1379 ಆಗಿರುವುದರಿಂದ ಇದು 'ವಿಚಾರಣೀಯ ವಿಷಯವಾಗಿದೆ. 


119 


ಮತ್ತು ಕ್ರಿ.ಶ. 1419ರ ಹುಲಿಮನೆ ಕ್ರಿ.ಶ. 1432ರಲ್ಲಿ ಶೃಂಗೇರಿ ಶಾಸನಗಳಲ್ಲಿ (ಎ.ಕ., AT (R), 35 ಮತ್ತು 34) ಪುರುಷಪೋತ್ತಮಭಾರತಿಯ 


ಉಲ್ಲೇಖವಿದೆ. 

ಕ್ರಿಯಾಶಕ್ತಿಗೆ ಸಂಬಂಧಿಸಿದಂತೆ ಎರಡು ಶಾಸನಗಳು ದೊರೆತಿವೆ. ಅವುಗಳಲ್ಲಿ ಒಂದು ಹಂಪೆಯಲ್ಲಿ ದೊರೆತರೆ ಇನ್ನೊಂದು ಕುಕನೂರಿನಲ್ಲಿ 
ದೊರೆತಿದೆ. ಕ್ರಿ.ಶ. 1390ರ ಹಂಪೆ ಶಾಸನದಲ್ಲಿ (ಕ.ವಿ.ಶಾ. ಸೆಂ. 11, ನಂ. 61) ಕ್ರಿಯಾಶಕ್ತಿವೊಡೆಯರ dal, ಭಕ್ತರ ನಾಗಪ್ಪ ವಿನಾಯಕ, 
08,358, ಮತ್ತು ಬಾವಿಯನ್ನು ತೋಡಿಸಿದಂತೆ ಹೇಳಿದೆ. ಇದೇ ನಾಗಪ್ಪ ಇದೇ ಸ್ಥಳದಲ್ಲಿ ಕ್ರಿ.ಶ. 1377ರಲ್ಲಿ (ಕ.ವಿ.ಶಾ. ಸಂ. 111, ನಂ. 
62) ಇದೇ ಸ್ಥಳದಲ್ಲಿ ಅಶ್ವತ್ನವ್ಯಕ್ನ, ವಿನಾಯಕ ಮತ್ತು ಬಾವಿಯನ್ನು ರಚಿಸುತ್ತಾನೆ. ಆದರೆ. ಈ ಶಾಸನದಲ್ಲಿ ಯಾವ ಯತಿಯ ಹೆಸರನ್ನು ಹೇಳಿಲ್ಲ 
ಇದೇ ಕಾರ್ಯಗಳನ್ನು ಕ್ರಿ.ಶ. 1390ರಲ್ಲಿ ಮಾಡಿದಾಗ ಕ್ರಿಯಾಶಕ್ತಿಯ ಶಿಷ್ಕನೆಂದು ತನ್ನನ್ನು ಕರೆದುಕೊಂಡಿದ್ದಾನೆ. ಈ ಕಾಲಕ್ಕೆ ಹಂಪೆಯಲ್ಲಿದ್ದ 
ಕ್ರಿಯಾಶಕ್ತಿ ವಾಣಿವಿಲಾಸ ಕ್ರಿಯಾಶಕ್ತಿ. 


ಕೊಪ್ಪಳ ಜಿಲ್ಲೆ ಕುಕನೂರು ಶಾಸನದಲ್ಲಿ ಸ್ಪಷ್ಟವಾಗಿ ತನ್ನನ್ನು ಶ್ರೀ ಮದ್ವಾಣೀವಿಲಾಸ ಶ್ರೀ ಕ್ರಿಯಾಶಕ್ತಿ ಗುರು ಎಂದು ಕರೆದಿದ್ದಾನೆ. 
ವೀರಪ್ರತಾಪ ಹರಿಹರನ ಆಳ್ವಿಕೆಯಲ್ಲಿ ಕುಕಮಾರಿನಲ್ಲಿದ್ದ. ಇವರ ಕಾಲ ಕ್ರಿ.ಶ. 1397 (ಕ.ವಿ.ಶಾ. ಸಂ. 1, ಯಲ್ಬುರ್ಗ 48). ಅನಾದಿ 
ಅಗ್ರಹಾರವಾಗಿದ್ದ ಕುಕನೂರಿನ ಮಹಾಜನ ಸಾಸಿರ್ವಗಳ ಭೂದಾನ ನೀಡುತ್ತಾನೆ. ಹೀಗಾಗಿ ಈ ಕ್ರಿಯಾಶಕ್ತಿಯೇ ಹಂಪೆಯಲ್ಲಿ 
ಉಲ್ಲೇಖನಾಗಿರುವವನು. ಇವನಿಗೂ ವಿದ್ಮಾರಣ್ಯನಿಗೂ ಯಾವ ಸಂಬಂಧವಿಲ್ಲ. ಎಲ್ಲಾ ಕ್ರಿಯಾಶಕ್ತಿಯರ ಶಾಸನಗಳಲ್ಲಿ ತ್ರೃಂಬಕದೇವರ ಉಲ್ಲೇಖ 
ಬರುವುದರಿಂದ ಇವರ ದೈವ ಹಂಪೆಯ ವಿರೂಪಾಕ್ಷನೇ ಆಗಿದ್ದಾನೆಂಬ ಅಂಶವನ್ನು ನಾವು ಗಮನಿಸಬಹುದು. 


ಈ ವಾಣೀವಿಲಾಸ ಕ್ರಿಯಾಶಕ್ತಿಗಿಂತ ಮೊದಲು ಕಾಶೀ ವಿಲಾಸ ಕ್ರೀಯಾಶಕ್ತಿಯು ಜೀವಿಸಿದ್ದ. ಇವನನ್ನು ಉಲ್ಲೇಖಿಸುವ ಶಾಸನಗಳು 
ಸೊರಬ, ಶಿಕಾರಿಪುರ, ಅಂಕೋಲ ತಾಲೂಕುಗಳಲ್ಲಿ ದೊರೆಯುತ್ತವೆ. ಅಂಕೋಲಾ ತಾಲೂಕಿನ ಭಾವಿಕೇರಿ ಶಾಸನದಲ್ಲಿ ಉಕ್ತವಾಗಿರುವ ಕ್ರಿಯಾಶಕ್ತಿಗೆ 
WES ಮಹಾಪ್ರಧಾನ ಬಸವೆಯ ದಂಡನಾಯಕರು ದಾನ ನೀಡಿರುತ್ತಾರೆ (ಕ್ರಿ.ಶ. 1362). ಇದೇ ದಂಡನಾಯಕನ ಹೆಸರು ಹಂಪೆಯ 
ಶಾಸನದಲ್ಲಿಯೂ ಉಕ್ತವಾಗಿದೆ. ಬುಕ್ಕಂಣ ಹಸ್ತಿನಾವತಿಯ ನೆಲೆವೀಡಿನಿಂದ ಆಳುತ್ತಿದ್ದಾಗ ಬಸವೆ ದಂಡನಾಯಕ ಅವನ ಪ್ರಧಾನನಾಗಿದ್ದ. ಇವನನ್ನು 
ಶಾಸನದಲ್ಲಿ ರಾಜ್ಯಪುರಧರ ಎಂದು ಕರೆದಿದೆ (ಕ.ವಿ.ಶಾ. ಸಂ. Ill, ನು. 351, ಕ್ರಿಶ. 1366). 


ಕ್ರಿ.ಶ. 1378ರ ಹುಲಿಕೆರೆ (ಎ.ಕ., X (R), ಚ.ಪ. 131) ಶಾಸನದಲ್ಲಿ' ಇಮ್ಮಡಿ ಹರಿಹರನ ದಂಡಾದಧಿಪತಿಯಾಗಿ ' 


ಮುದ್ದದಂಡಾಧಿಪನಿರುತ್ತಾನೆ. ಈ ಶಾಸನದಲ್ಲಿ 'ವಿರೂಪಾಕ್ಟ: ಸಾಕ್ಷಾತ್ಕುಲ ಪರಮ ದೈವಂ ಕುಲ ಗುರು: ಕ್ರಿಯಾಶಕ್ಟ್ಯಾಚಾರ್ಯ ಕಲಿಕಲಭ ಕಂಠೀರ 
ಬಯಕ I - = ಎಂದಿದೆ. ಇದೇ ಶಾಸನದಲ್ಲಿ ದಾನವನ್ನು ಪಡೆದ ಹೆಸರುಗಳ ಮೊದಲಲ್ಲಿ "... . ಶ್ರೀಮಾನ್‌ ಭೋಧಾಯನೋ ಭಾರದ್ವಾಜ: 
ಸಾಯಣಾಚಾರ್ಯ ಅನೇನ ಚೈಷಾ ವೃತ್ತಿಃ: . . .' ಎಂದಿದೆ. ಸಾಯಣಾಚಾರ್ಯರು ಈ ಕಾಲಕ್ಕೆ ವೇದಗಳ ಭಾಷ್ಯವನ್ನು ಬರೆದು 


ಮುಗಿಸಿದ್ದಿರಬಹುದು. ಬುಕ್ಕನ ಪತ್ನಿ ಹೊನಾಂಯುಯ ಹೆಸರಿನಲ್ಲಿ ಜಂಬೂರನ್ನು ಹೊಂನಲಾಪುರವಾಗಿ ಮಾಡಿ ದಾನ ನೀಡಲಾಗಿದೆ. 
ಬುಕ್ಕನ ಮಂತ್ರಿಗಳಾದ ಮಾಧವ ಹಾಗೂ ವೇದಗಳಿಗೆ ಭಾಷ್ಯ ಬರೆದ ಸಾಯಣರು ಶೃಂಗೇರಿ ಪೀಠಕ್ಕೆ ನಡೆದುಕೊಂಡರೆ ಬಸವೆಯ 
» ಮುದ್ದಣ ದಂಡನಾಯಕರಂತಹವರು ಕ್ರಿಯಾಶಕ್ತಿ ಪರಂಪರೆಗೆ ಪೋಷಕರಾಗಿದ್ದರು. 
ಲೇಖನದ ಮುಖ್ಯ ಅಂಶಗಳು 
1.  ಭಾರತೀತೀರ್ಥರು ವಿದ್ಮಾತೀರ್ಥರಿಗಿಂತ ಮೊದಲಿಗರು. 
ಮಾಧವನು ವಿದ್ಯಾರಣ್ಯನಾಗಲಿಲ್ಲ. ಇಬ್ಬರೂ ಬೇರೆ ಬೇರೆ. | 
ಶೃಂಗೇರಿ ಪೀಠ ಮತ್ತು ಅದಕ್ಕೆ ಸಂಬಂಧಿಸಿದ ಶಾಸನಗಳು ಮಾತ್ರ ಆ ಪರಂಪರೆಯ ಗುರುಗಳನ್ನು ಹೆಸರಿಸಿವೆ. 


I ಮತ್ತು ಸಾಯಣರಿಬ್ಬರೂ ವಿಜಯನಗರದಲ್ಲಿ ಒಂದನೆಯ ಬುಕ್ಕನ ಕಾಲದಿಂದ ಪ್ರಧಾನಿಗಳಾದರು. ಇವರು ಬುಕ್ಕನಿಗಿಂತ 
ವರು. 


Fu 


Js ಪರಂಪ 
ಶೈಂಗೇರಿಯ ಶೈವ ಪರಂಪರೆಯ ಮಠಕ್ಕೆ ಮಾಧವ, ಸಾಯಣರು ಪ್ರೋತ್ಸಾಹ ನೀಡಿದರೆ ಕ್ರಿಯಾಶಕ್ತಿ ಪರಂಪರೆಗೆ ಬಸವೆಯ ದಂಡನಾಧ, 
ಮುದ್ದದಂಡನಾಥ ಮುಂತಾದವರು ಪ್ರೋತ್ಸಾಹ ನೀಡಿದರು. ok 


ವಿದ್ಯಾರಣ್ಯ ಸಮಕಾಲೀನ ಮತ್ತು ಅವರ ಮರಣದ ನಂತರ ಕೆಲವು ಕಾಲ ಬದುಕಿದ್ದವನು ವಾಣೀವಿಲಾಸಕ್ರಿಯಾಶಕ್ತಿ. 


120 


~~ ತಿ ಪಾವು pS a eas. 


10. 


ಸಂಗಮರು ಯದುವಂಶದ ರಾಜರಾಗಿದ್ದು ಇಂದಿನ ಹರಿಹರ ಕೂಡ್ಲಿ ಪ್ರದೇಶದ ಪ್ರಾಂತೃದವರು. ಹಂಪೆಯ ವಿರೂಪಾಕ್ಷ ಇವರ ಇಷ್ಟದ್ದೆವ. 


ಹರಿಹರನು ಬಲ್ಲಾಳರಲ್ಲಿ ಭಂಡಾರಿಯಾಗಿದ್ದ ಮುಂದೆ ರಕ್ತ ರಹಿತ ಕ್ರಾಂತಿಯಲ್ಲಿ ಇಡೀ ಹೊಯ್ಸಳ ಸಾಮ್ರಾಜ್ಮವನ್ನು ಈ ಕಾರಣದಿಂದ 
ಸುಲಭವಾಗಿ ವಶಕ್ಕೆ ಪಡೆದ. ಅನೇಕ ಹೊಯ್ಸಳ ಸಾಮಂತರು ಇವರನ್ನು ಒಲೈಸಿದರು. 


ವಿಜಯನಗರ ಸ್ಥಾಪನೆಯಲ್ಲಿ, ಬೆಳವಣಿಗೆಯಲ್ಲಿ ಮಾಧವ, ಸಾಯಣ, ವಿದ್ಯಾರಣ್ಯ, ಕ್ರಿಯಾಶಕ್ತಿಯ ಪಾತ್ರವೇನೂ ಇಲ್ಲ. 


ಸಾಹಿತ್ಯಕವಾಗಿ ಧಾರ್ಮಿಕವಾಗಿ ಮಾಧವ, ಸಾಯಣ, ವಿದ್ಮಾರಣ್ಮರ ಕೊಡುಗೆ ಅಪಾರ. 


121 


22. ಅನಂತಶಯನ ಗುಡಿ 


— ಮೂಡಲಗೇರಿ ಕೊಟ್ರೇಶ್‌ 


ಅನಂತಶಯನ ಗುಡಿಯು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲ್ಲೂಕಿನಲ್ಲಿದ್ದು, ಹೊಸಪೇಟೆಯಿಂದ ಪೂರ್ವಕ್ಕೆ 3 ಕೀ.ಮೀ. ದೂರದಲ್ಲಿದೆ. 
ಆಡುಭಾಷೆಯಲ್ಲಿ “ಅಂಚಿನಗುಡಿ" ಎಂದು ಕರೆಯುವ ಈ ಅನಂತಶಯನ ಗುಡಿಯು ಇತಿಹಾಸ ಪ್ರಸಿದ್ಧ ಗ್ರಾಮವಾಗಿದೆ. ದೇವಸ್ಥಾನದ ಹೆಸರೆ 
ಗ್ರಾಮಕ್ಕೂ ಬಂದಿರುವುದರಿಂದ, ಗ್ರಾಮಕ್ಕೂ ಕೂಡ ಅನಂತಶಯನ ಗುಡಿ ಎಂದೇ ಹೆಸರು ಬಂದಿದೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ 
ವಿಜಯನಗರ ಸಾಮ್ರಾಜ್ಯವು ಬಹಳ ಮಹತ್ವವನ್ನು ಪಡೆದ ಸಾಮ್ರಾಜ್ಯವಾಗಿದೆ. ಇಂತಹ ಮಹತ್ವದ ಸಾಮ್ರಾಜ್ಯಕ್ಕೆ ಸೇರಿದ್ದುದು ಅನಂತಶಯನ 
ಗುಡಿ. ಅನಂತಶಯನ ಗುಡಿಯು ಅಂದಿನ ವಿಜಯನಗರದ ರಾಜಧಾನಿಯಾದ ಹಂಪಿಯಿಂದ Jabs, ದಿಕ್ಕಿಗೆ 9 ಕೀ.ಮೀ. ದೂರದಲ್ಲಿದೆ. ವಿದೇಶಿ 
ಇತಿಹಾಸಕಾರರ ಉಲ್ಲೇಖದಂತೆ, ಹಂಪಿಯು ಸುಮಾರು 60 ಮೈಲುಗಳ ಸುತ್ತಳತೆಯನ್ನು ಹೊಂದಿರುವುದರಿಂದ ಅನಂತಶಯನ ಗುಡಿಯು 


ವಿಜಯನಗರದ ಮಧ್ಯದಲ್ಲಿಯೇ ಇದ್ದಂತಹ ಪ್ರಮುಖ ಕೇಂದ್ರವಾಗಿದ್ದಿತು. 


ವಿಜಯನಗರ ಕಾಲದಲ್ಲಿ ಅನಂತಶಯನ ಗುಡಿ ಗ್ರಾಮಕ್ಕೆ ಇದ್ದ ಮೊದಲ ಹೆಸರು ತಿರುಮಲರಾಯ ಪುರವೆಂದು. ಈಗ ಅನಂತಶಯನ 
ಗುಡಿ ಎಂದು ಕರೆಯುತ್ತಾರೆ. ಆಡುಭಾಷೆಯಲ್ಲಿ ಜನಪದರು ಅಂಚಿನಗುಡಿ ಎಂತಲೂ ಕರೆಯುವರು. ಅನಂತಶಯನ ಗುಡಿಯು ಉತ್ತರಕ್ಕೆ 
ಮುಖಮಾಡಿದೆ. ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಈ ದೇವಸ್ಥಾನಕ್ಕೆ ಎರಡು ಸಣ್ಣ ದ್ವಾರಗಳಿವೆ. ಪಶ್ಚಿಮಕ್ಕೆ ಇರುವ ದ್ವಾರವನ್ನು ಮುಚ್ಚಲಾಗಿದೆ. 
ಅಲ್ಲದೇ ಪೂರ್ವಕ್ಕಿರುವ ಸಣ್ಣದ್ವಾರವು ಬಿದ್ದು ಹೋಗಿದೆ. ಪಶ್ಚಿಮದಿಂದ ಪ್ರವೇಶವಾಗುವ ಎಡಭಾಗದಲ್ಲಿ ಒಂದು ಮಂಟಪವಿದ್ದು ಅದು ಶಿಥಿಲ 
ಸ್ಥಿತಿಯಲ್ಲಿದೆ. ಈ ದೇವಸ್ಥಾನದ ಸುತ್ತಲೂ ಭದ್ರವಾದ ರಕ್ಷಣೆ ಗೋಡೆಯನ್ನು ನಿರ್ಮಿಸಲಾಗಿದ್ದು. ಅದೂ ಕೂಡ ಶಿಥಿಲಗೊಂಡಿದೆ. ಪ್ರವೇಶದ್ವಾರದ 
ನಂತರ ಒಂದು ಚಿಕ್ಕ ಮಂಟಪದಲ್ಲಿ ಅಂಜನೆಯನ ಮೂರ್ತಿಯಿದ್ದು ಅದು ಗ್ರಾಮಸ್ಥರಿಂದ ಇಂದಿಗೂ ಪೂಜಿಸಲ್ಪಡುತ್ತಿದೆ. ಸುಮಾರು 1524ರಲ್ಲಿ 
ಶ್ರೀಕೃಷ್ಣದೇವರಾಯ ತನ್ನ ಮಗ ಸಾಲೆತಿರುಮಲರಾಯ ಸತ್ತ ನೆನಪಿಗಾಗಿ ಕಟ್ಟಿಸಿದಂತಹ ದೇವಸ್ಥಾನವೇ ಅನಂತಶಯನ ಗುಡಿ ದೇವಸ್ಥಾನ. 
ಅನಂತಶಯನ ಗುಡಿ ಗರ್ಭಗುಡಿಯ ಮೇಲಿರುವ ಶಿಖರ (ಶಾಲಾಶಿಖರ) ಇಡೀ ದಕ್ಷಿಣ ಭಾರತದಲ್ಲಿಯೇ ಎರಡನೆಯದು. ಮೊದಲನೆಯದು 
ಮಧುರೈನಲ್ಲಿದೆ. ಮುಖ್ಯ ದೇವಾಲಯದ ಎಡ-ಬಲ ಭಾಗದಲ್ಲಿ ಆನೆಗಳ ಕಲ್ಲಿನ ಮೂರ್ತಿಗಳಿದ್ದು ಅವು ಕೂಡ ಶಿಥಿಲಗೊಂಡಿವೆ. ದ್ರಾವಿಡ 
ಶೈಲಿಯ ಈ ದೇವಸ್ಥಾನ ವಿಜಯನಗರ ಅರಸರ ಪ್ರಯತ್ನದ ಫಲವಾಗಿದೆ. | 


ಅನಂತಶಯನ ಗುಡಿಯಲ್ಲಿರುವ ಶಾಸನವು ದೇವನಾಗರಿ ಲಿಪಿಯಲ್ಲಿ ಇದೆ. ನಡುಗನ್ನಡ ಭಾಷೇಯಲ್ಲಿ ಬರೆಯಲಾಗಿದೆ. ಅನಂತಶಯನ 
ದೇವಸ್ಥಾನಕ್ಕಾಗಿ ಏಕಶಿಲೆಯ ಕಂಬಗಳನ್ನು ಬಳಸಲಾಗಿದೆ. ಮುಖ್ಯಬಾಗಿಲಿನಿಂದ ಸಭಾ ಮಂಟಪದವರೆಗೆ 8 ಸಾಲು ಕಂಬಗಳಿವೆ. ಸಭಾ ಮಂಟಪವು 
ಸುಮಾರು 70 ಅಡಿ ಉದ್ದ, 50 ಅಡಿ ಅಗಲ ಹೊಂದಿದೆ. ಸುಮಾರು 20 ಅಡಿ ಉದ್ದ ಕಂಬಗಳಿವೆ. ಮೊದಲ "ದೇವಾಲಯದ ಕಟಾಂಜನದ 
ಮೊದಲ ಕಂಬಗಳ ಸಾಲುಗಳಲ್ಲಿ ಸಿಂಹಗಳ ಮೂರ್ತಿಗಳಿವೆ. ಕೆಳಭಾಗದಲ್ಲಿ ಹಾವುಗಳನ್ನು ಕೆತ್ತಲಾಗಿದೆ. ಏಕಶಿಲೆಯ ಕಂಬಗಳನ್ನು ಸೀಳಿ ನಿಲುಗಡೆ 
ಮಾಡಲಾಗಿದೆ. ಪ್ರತಿಯೊಂದು ಕಂಬಗಳಲ್ಲೂ ವಿಶಿಷ್ಟ ಶೈಲಿಯ ಕಲಾಕೃತಿಗಳಿವೆ. ಗುಡಿಗೆ ಪ್ರವೇಶ ಮಾಡುವ ಮುಖ್ಯ ಬಾಗಿಲಲ್ಲಿ ದ್ವಾರಪಾಲಕ 
ಮೂರ್ತಿಗಳಿವೆ. ದೇವಸ್ತಾನದ ಬಲಭಾಗದ ಗೋಡೆಯ ಮೇಲಿರುವ ಶಾಸನದಲ್ಲಿ ಶಾಲಿವಾಹನ ಶಕೆ 1430ರ ಉಲ್ಲೇಖವಿದ್ದು, ಅನಂತಶಯನ 
ದೇವರ ಉಲ್ಲೇಖವಿರುವುದಲ್ಲದೇ ಜಂಬುಕೇಶ್ವರ ದೇವ ಉಲ್ಲೇಖವು ಸಹ ಇದೆ. ಪ್ರತಿ ಕಂಬವನ್ನು ಮೂರು ಹಂತಗಳಲ್ಲಿ ವಿಭಜಿಸಲಾಗಿದೆ. 
ಅನಂತಶಯನ ದೇವಸ್ಥಾನವನ್ನು ಎಂಟು ಸಾಲಗಳ ಒಟ್ಟು 50 ಕಂಬಗಳು ಹೊತ್ತಂತೆ ಇದೆ. ಪ್ರತಿಯೊಂದು ಕಂಬಗಳಲ್ಲಿ ವಿವಿಧ ದೇವತೆಗಳ 
ಎಗ್ರಹಗಳನ್ನು ಕೆತ್ತಲಾಗಿದೆ. ಇವು ತುಂಬಾ ವಿಶಿಷ್ಟತೆಯಿಂದ ಕೂಡಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ ಎಂದರೆ ತಪ್ಪಾಗಲಾರದು. ನಿಜಕ್ಕೂ 
ಪ್ರವಾಸಿಗರಿಗೆ ಮುಖ್ಯ ಆಕರ್ಷಣೆ ಎಂದರೆ, ಕಂಬಗಳಲ್ಲಿ ಮೂಡಿದ ವಿವಿಧ ಕೆತ್ತನೆಯ ಮೂರ್ತಿಗಳು. ಪ್ರತಿಯೊಂದು ಕಂಬಗಳಲಿ ಕಿತ್ತಲಾಗಿರುವ 
ವಿವಿಧ ಶಿಲ್ಪಗಳೆಂದರೆ, ಗರುಡ, ಆಂಜನೆಯ, ವಿದ್ಯಾರಣ್ಯ, ರಾಮ, ಸರಸ್ವತಿ, ನೃತ್ಯಗಾರ್ತಿಯರು, ಸರ್ಪದ ಮೇಲೆ ನರ್ತನ ಮಾಡುವ ಕೃಷ್ಣ, 
ಕೃಷ್ಣನ ದಶಾವತಾರ, ವಿಷ್ಣುವಿನ ನಾಮ, ಶಂಕರಾಚಾರ್ಯ, ಲಜ್ಜೆಗೌರಿ, ದೇವಕನ್ನಿಕೆಯರು, ವಿಷ್ಣು, ಶಿಲಾಬಾಲಿಕೆಯರು, ಗಣಪತಿ, nabs 


cae 12ಕ್ಕಿಂತಲೂ ಹೆಚ್ಚು ಶಿಲ್ಪಗಳು ಪ್ರತಿ ಸಾಲಿನಲ್ಲಿ ಒಳಗೊಂಡಿರುವುದು ತುಂಬಾ ವೈವಿಧ್ಯಮಯವಾಗಿ ಕಾಣುತ್ತಿವೆ. ಮುಖ್ಯ 
~ ಕಂಬಕ್ಕೆ ಅಂಟಿಕೊಂಡಂತೆ, ದ್ವಾರಪಾಲಕರ ಬದಲು ಎರಡು ಸಿಂಹಗಳನ್ನು ಕೆತ್ತಲಾಗಿದೆ. ಮುಖ್ಯ ಬಾಗಿಲಿನ ಮುಂಭಾಗದ ಮೆಟ್ಟಿಲುಗಳ 
ಅಕ್ಕಪಕ್ಕದಲ್ಲಿ ಭಗ್ನಗೊಂಡ ಎರಡು ಆನೆಗಳನ್ನು ಸಹ ಕೆತ್ತಲಾಗಿದೆ. ಅನೆಗಳ ಸೊಂಡಿಲುಗಳನ್ನು ತುಂಡರಿಸಲಾಗಿದೆ. ಸಂಪೂರ್ಣವಾಗಿ ನೆಲಕೆ 
& 


122 


pe 


ಗಾರೆಯನ್ನು ಹಾಕಲಾಗಿದೆ. ಇನ್ನೂ ಗರ್ಭಗುಡಿಯು ತುಂಬಾ ವಿಶಿಷ್ಟವಾಗಿದ್ದು, 


ಗರ್ಭಗುಡಿಯ ಮುಂಭಾಗದಲ್ಲಿ ಎಡ-ಬಲ ಭಾಗದಲ್ಲಿ 
ಚಿಕ್ಕದ್ವಾರಗಳಿವೆ. ಗರ್ಭಗುಡಿಯು ಬಹಳ ವಿಶಾಲವಾಗಿದ್ದು, ಶಿಲಾಮೂರ್ತಿ (ಅನ 


೦ತಶಯನಮೂರ್ತಿ) ಇಲ್ಲದೇ ಹಾಳಾಗಿದೆ. 


ಗರ್ಭಗುಡಿಯ ಮೇಲ್ಭಾಗವು ಗೋಪುರ ಆಕೃತಿಯಿಂದ ನಿರ್ಮಾಣಗೊಂಡು ಎಡ-ಬಲ ಭಾಗದಲ್ಲಿ, ಅಂದರೆ ಪೂರ್ವ ಮತ್ತು ಪಶ್ಚಿಮ 


ಭಾಗದಲ್ಲಿ ಸುಮಾರು 10 ಅಡಿ ಎತ್ತರದ ಬೆಳಕಿಂಡಿಗಳನ್ನು ಹೊಂದಿದೆ. ಗರ್ಭಗುಡಿಗೆ ಸುಮಾರು ಮೂರು ಬಾಗಿಲುಗಳಿದ್ದು, ಈ ದೇವಸ್ಥಾನದ 
ಗೋಪುರವನ್ನು ಗಾರೆಯಿಂದ ಮಾಡಲಾಗಿದೆ. i 


ಸುಮಾರು 17 ಅಥವಾ 18ನೆಯ ಶತಮಾನದಲ್ಲಿ ಬ್ರಿಟಿಷರ ಕಾಲಾವಧಿಯಲ್ಲಿ ಗೋಡೆಗೆ ಆಸರೆಗೋಡೆಯನ್ನು ನಿರ್ಮಿಸಲಾಗಿದೆ. ಗುಡಿಯ 
ಶಿಖರದ ಸುತ್ತ ಗಾರೆಯ ತೆನೆಗಳನ್ನು ನಿರ್ಮಿಸಲಾಗಿದೆ. 


ದೊಡ್ಡ ಬಂಡೆಗಳನ್ನು ಕೊರೆದು ದೇವಸ್ಥಾ ್ಲಿನವನ್ನು ನಿರ್ಮಿಸಲಾಗಿದೆ. ಸುಮಾರು 110 ಅಡಿ ದೇವಾಲಯವು ಉದ್ದವಿರುವುದರಿಂದ ಇದಕ್ಕೆ 
ಜಾಲಂದರಗಳಾಗಲಿ, ಕಿಟಕಿಗಳಾಗಲಿ ಇಲ್ಲ. ಗರ್ಭಗುಡಿಯ ಹೊರಭಾಗಕ್ಕೆ ಪಾಣಿಪೀಠ ನೀರು ಹರಿದು ಬರಲು wee ಮಾಡಲಾಗಿದೆ. 
ಅನಂತಶಯನ ಗುಡಿಯ ಒಟ್ಟು ವಿಸ್ತೀರ್ಣ ಸುಮಾರು 5 ಎಕರೆಯನ್ನು ಒಳಗೊಂಡಿದೆ. ಹೊರಗೋಡೆ ಸುಮಾರು 20 ರಿಂದ 25 ಅಡಿ ಎತ್ತರವಿದೆ. 
ಸುತ್ತಗೋಡೆ ಸುಮಾರು 5 ಅಡಿ ಅಗಲವಿದೆ. ಗರ್ಭಗುಡಿಯ ಒಳಭಾಗ ಸುಮಾರು 50 ರಿಂದ 60 ಅಡಿ ಅಗಲದ ವಿಸಾ ರವನ್ನು ಹೊಂದಿದೆ. 
ಸುತ್ತ ಗೋಡೆಯ ಮೇಲೆ ಇಟ್ಟಂಗಿಯಿಂದ ಕಟ್ಟಲಾಗಿದೆ. ಗಾರೆಯನ್ನು ಬಳಸಲಾಗಿದೆ. ಗರ್ಭಗುಡಿಯ ಒಳಭಾಗ ಇನ್ನೂ ಬಿಗಿಯಾಗಿದ್ದು Lose: 
ಶಿಥಿಲತೆಯನ್ನು ಒಳಗೊಂಡಿಲ್ಲ. ದೊಡ್ಡದಾದ ಕಲ್ಲುಗಳಿಂದ ಗರ್ಭಗುಡಿಯನ್ನು ವ್ಯವಸ್ಥೆ ಮಾಡಲಾಗಿದೆ. ಗರ್ಭಗುಡಿಗಿಂತ ಪೂರ್ವದಲ್ಲಿ 
ವಠಾರವಿದ್ದು ವಿಶಾಲವಾಗಿದೆ. ಗರ್ಭಗುಡಿಯ ಎಡಭಾಗದಲ್ಲಿ ಕೊಠಡಿಗೆ ಸಿದ್ದತೆಯನ್ನು ಮಾಡಲಾಗಿದೆ. ಪೂರ್ವಭಾಗದಲ್ಲಿ ಪ್ರಾಚ್ಮವಸ್ತು 
ಸಂಗ್ರಹಾಲಯದವರು ಒಳಭಾಗವನ್ನು ದುರಸ್ತಿಗೊಳಿಸಿದ್ದಾರೆ. ' 


ಅನಂತಶಯನ ಗುಡಿಯ ಬಲ ಹಿಂಭಾಗದಲ್ಲಿ ಆ ಕಾಲದಲ್ಲಿಯೇ ಒಂದು ಬಾವಿ ನಿರ್ಮಾಣವಾಗಿದೆ. ಅದರ ಮಧ್ಯದಲ್ಲಿ 
ವಿಜಯನಗರೋತ್ತರ ಕಾಲದಲ್ಲಿ ಅದೇ ಬಾವಿಯಲ್ಲಿ ಇನ್ನೊಂದು ಬಾವಿ ನಿರ್ಮಾಣವಾಗಿರುವುದನ್ನು ಕಾಣುತ್ತೇವೆ. ಆ ಬಾವಿಯ ಮಧ್ಯ ಭಾಗದಲ್ಲಿ 
ಒಂದು ಬಾವಿಯ ಆಕೃತಿಯ ಬಾವಿಯನ್ನು ಕಟ್ಟಲಾಗಿದೆ. ಈ ಬಾವಿಯ ನೀರನ್ನು ಅನಂತಶಯನ ಗುಡಿಯ ಜನರು ಇಂದಿಗೂ 
ಉಪಯೋಗಿಸುತ್ತಿದ್ದಾರೆ. 


IN 


ಈಗಲೂ ಬಾವಿಯಲ್ಲಿ ನೀರು ಸುಮಾರು 2 ಅಡಿಯಿಂದ 3 ಅಡಿಯವರೆಗೆ ಇದೆ. ದೇವಾಲಯದ ಹೊರ ಕಾಂಪೌಂಡಿನ ಹೊರಭಾಗದಲ್ಲಿ 
ಮನೆಗಳನ್ನು ಸಾರ್ವಜನಿಕರು ಕಟ್ಟಿಕೊಂಡಿದ್ದಾರೆ. ಮುಖ್ಯ ದ್ವಾರಬಾಗಿಲಿನ ದುರಸ್ತಿಕಾರ್ಯ ಮುಂದುವರಿದಿದೆ. ದೇವಸ್ಥಾನದ ಬಲಭಾಗದಲ್ಲಿ 
ದೇವಾಲಯದ ಬಿಡಿ ಭಾಗಗಳು ಉದಾ: ಕಂಬಗಳು, ತೊಲೆಗಳು, ಶಿಲ್ಪವಿರುವ ಕಂಬಗಳು ಇತ್ಕಾದಿ ಹರಡಿಕೊಂಡು ಬಿದ್ದಿರುವುದನ್ನು 
ಗಮನಿಸಲಾಗಿದೆ. ಬಹುಶಃ ಇದು ಇನ್ನೊಂದು ಗುಡಿ ಕಟ್ಟಲು ಇರಬಹುದು ಎಂದು ಭಾವಿಸಲಾಗಿದೆ. ಹೊರ ಕಾಂಪೌಂಡನ್ನು ಸುತ್ತುವರಿದಂತೆ 
ಪಶ್ಚಿಮ ಹಾಗೂ ಪೂರ್ವದಿಕ್ಕಿನಲ್ಲಿ ದ್ವಾರಬಾಗಿಲು ನಿರ್ಮಿಸಲಾಗಿದೆ ಮತ್ತು ಮೂರು ಹಂತದ ಶಿಖರಗಳ ಅವಶೇಷಗಳು ಕಂಡು ಬರುತ್ತವೆ. ಮುಖ್ಯ 
ಬಾಗಿಲು ಉತ್ತರ ದಿಕ್ಕಿಗೆ ಮಖ ಮಾಡಿದೆ. 50 ವರ್ಷಗಳ ಹಿಂದೆ ಗ್ರಾಮದವರು ಈ ಗುಡಿಯಲ್ಲಿಯೇ ವಾಸ ಮಾಡಿದ್ದರು. ನಂತರ ಸರಕಾರ 
ಅವರನ್ನು ಬಿಡಿಸಿ, ಅವರಿಗೆ ಬೇರೆ ಜಾಗ ನೀಡಿದೆ ಎಂದು ಈ ಗ್ರಾಮದ ಹಿರಿಯರು ಹೇಳುತ್ತಾರೆ. 


ಅನಂತಶಯನ ಗೋಪುರದ ಬಗ್ಗೆ ಒಂದಿಷ್ಟು: 


ಅನಂತಶಯನ ದೇವಸ್ಥಾನವ ದೊಡ್ಡ ಗೋಪುರವು ವೇಸರ ಶೈಲಿಯಿಂದ ಕೂಡಿದ್ದು ಸುಮಾರು 70 ಅಡಿ ಎತ್ತರದಲ್ಲಿದೆ. ಅಲ್ಲದೇ 60 
ಅಡಿ ಅಗಲವನ್ನು ಹೊಂದಿದೆ.” ಅದ್ಭು ತವಾದ ಕಟ್ಟಡ ಹೊಂದಿರುವ ಇದಕ್ಕೆ ಜಲಾಂಧರಗಳು ಸುಮಾರು 8 ಅಡಿ ಎತ್ತರ ಹಾಗೂ 2 ಅಡಿ 
ಅಗಲವನ್ನು ಹೊಂದಿವೆ. ಕಿಟಕಿಗಳು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಇವೆ. ಕಂಬಗಳ ಸಹಾಯವಿಲ್ಲದೇ ಹಾಗೆಯೇ ನಿಂತಿರುವ ಈ ಗೋಪುರದ 
ಕಟ್ಟಡವು ಗೋಳಾಕಾರವನ್ನು ಹೊಂದಿದೆ. ಮನಸ್ಸಿನಲ್ಲಿ ಭಯಾನಕವನ್ನು ಹುಟ್ಟಿ ಸುವ ಈ ಕಟ್ಟಡ ರುದ್ರ ಮನೋಹರವಾಗಿದೆ. pe 
ಒಳಗಡೆ ನಿಂತಾಗ ಬಿಜಾಪುರದ ಗೋಲ್‌ಗುಂಬಜ್‌ದ ನೆನಪು ನೋಡುಗರಿಗೆ ಬರದೇ ಇರಲಾರದು. ಗರ್ಭಗುಡಿಯ ಮಧ್ಯಭಾಗದಲ್ಲಿ ಪೀ ಸ 
ಕಾರ್ಯ ಅರ್ಧಕ್ಕೆ ನಿಂತು ಎಡ ಮತ್ತು ಬಲ ಬದಿಯಲ್ಲಿ ಪೀಠಗಳಿವೆ. ಮುಖ್ಯ ಗರ್ಭಗುಡಿಯ ಪೀಠವು ವೇದಿಕೆಯ ಆಕಾರದಲ್ಲಿದ್ದು, oa 
ಹಂತಗಳಲ್ಲಿ ಕಟ್ಟಲ್ಪಟ್ಟಿದೆ. ಮೂರು ಹಂತಗಳು ಸುಮಾರು 4 ಅಡಿ ಎತ್ತರದಲ್ಲಿವೆ. ಗರ್ಭಗುಡಿ ಪೂರ್ವಭಾಗವನ್ನು ಇಟ್ಟಗಿ, ಕಲ್ಲು, pace 
ನಿರ್ಮಿಸಲಾಗಿದೆ. ನೆಲಕ್ಕೆ ಗಾರೆಯನ್ನು ಮತ್ತು ಬಂಡೆಗಲ್ಲು ಗಳನ್ನು ಹಾಕಲಾಗಿದೆ. ಗರ್ಭಗುಡಿಗೆ ಮೂರು ಪ್ರವೇಶದ್ವಾರಗಳಿದ್ದು, om = 
ಮುಂಭಾಗದಲ್ಲಿ ಒಂದು ಮಂಟಪವಿದೆ. ಮಂಟಪವು ಕೂಡ ಮೂರು ಬಾಗಿಲುಗಳನ್ನು ಹೊಂದಿದ್ದು. ಈ KG sige 
ಮಾಡಿದ್ದು, ವಿಶಾಲವಾದ ಬಾಗಿಲುಗಳಾದ ಗುರುತುಗಳಿವೆ. ಈಗ ಅವನ್ನು ಕಿರಿದುಗೊಳಿಸಿದ್ದಾರೆ. ಪಿ.ಡಬ್ಬು.ಡಿ. ಯವರು ಆ 


123 


ಬಾಗಿಲಿಗೆ ಕಟಸಿದಾರೆ. ಈ ದೇವಸ್ಥಾನದ ಬಲಗಡೆಗೆ ಕಲ್ಮಾಣ ಮಂಟಪವಿದ್ದು, ಕಲ್ಮಾಣ ಮಂಟಪದ ಹತ್ತಿರ ಅನೇಕ ಕೆತ್ತನೆಯ ಕಲಾಕೃತಿಗಳು, 
ಭ್‌ 7 | 


ಶಿಲೆಗಳು ಈ ಗುಡಿಯ ಸುತ್ತಲೂ ಬಿದ್ದಿವೆ. 


ಲಕ್ಸ್ಮಿಗುಡಿ: 
ಅನಂತಶಯನ ಗುಡಿಯ ಎಡಭಾಗದಲ್ಲಿ ಲಕ್ಷ್ಮೀ ದೇವಿಯ ಗುಡಿ ಇದೆ. ಸುತ್ತಲೂ ಮಂಟಪ ನಿರ್ಮಿಸಲಾಗಿದೆ. ಎಲ್ಲವೂ ಶಿಥಧಿಲಗೊಂಡಿವೆ. 
ಲಕ್ಷಿಗುಡಿಯ ಮೇಲ್ಬಾಗ ಗೋಪುರದಿಂದ ನಿರ್ಮಾಣಗೊಂಡಿದ್ದು ಒಳಭಾಗ ಕಟ್ಟಿಗೆ ಆಧಾರದ ಮೇಲೆ ಇಟ್ಟಿಗೆ (ಗಾರೆ ಇಟ್ಟಿಗೆಗಳನ್ನು ಹೊಂದಿಸಿ) 


ನಿರ್ಮಿಸಿದ್ದಾರೆ. 
ಲಕ್ಸ್ಮಿಗುಡಿಗೆ ಪಾಣಿಪೀಠವಿದೆ: 


ಗರ್ಭಗುಡಿಯು ಎರಡು ಭಾಗಗಲ್ಲಿ ನಿರ್ಮಾಣಗೊಂಡಿದ್ದು 10 ಕಂಬಗಳಿಂದ ಮಂಟಪವನ್ನು ನಿರ್ಮಿಸಲಾಗಿದೆ. ಪ್ರತಿಯೊಂದು ಕಂಬಗಳಲ್ಲಿ 
ಶಿಲ್ದಕಲಾಕೃತಿಗಳನ್ನು ಕೆತ್ತಲಾಗಿದೆ. ಉದಾ: ಆಂಜನೇಯ, ಚಕ್ರ, ವರಾಹ ಅವತಾರ, ಉಗ್ರನರಸಿಂಹ, ಕೃಷ್ಣನ ದಶಾವತಾರ, ಗಣೇಶ ಇನ್ನೂ 
ಮುಂತಾದ ಶಿಲ್ಪಗಳ ಕೆತ್ತನೆಯನ್ನು ನೋಡಬಹುದಾಗಿದೆ. ಮಂಟಪವು ಒಳಭಾಗದಲ್ಲಿ ನಿರ್ಮಾಗೊಂಡಿದ್ದು, ಹೊರಭಾಗದಲ್ಲಿ ಮಂಟಪ ಬಿದ್ದು 
ಹೋಗಿದ್ದು ಕಟ್ಟೆಮಾತ್ರ ಇದೆ. ಅಲ್ಲದೇ ಒಂದು sows ಮಾತ್ರ ಇದೆ. ಅದರಲ್ಲಿ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಲಕ್ಷ್ಮಿ ಗುಡಿಯ ಮುಂಭಾಗದಲ್ಲಿ 
ಹಾಸು ಬಂಡೆಗಳನ್ನು ಹಾಕಲಾಗಿದೆ. ಅನಂತಶಯನ ಗುಡಿ ಸುತ್ತಲೂ ಹಾಸು ಬಂಡೆಗಳಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಅಲ್ಲದೇ ಗುಡಿಯ 
ಸುತ್ತಲೂ ಗಲೀಜು ಮಾಡಲಾಗಿದೆ. ದೇವಾಲಯದ ಒಳಭಾಗದಲ್ಲೂ ಕೂಡ ಗಲೀಜು ಮಾಡಲಾಗಿದೆ. ಅನಂತಶಯನ ದೇವಸ್ಥಾನದ ಪ್ರವೇಶಕ್ಕೆ 
ಪೂರ್ವ, ಪಶ್ಚಿಮ ಮತ್ತು ಉತ್ತರ, ದಕ್ಷಿಣ ದಿಕ್ಕುಗಳಲ್ಲಿ ಬಾಗಿಲುಗಳಿವೆ. 


ಶಾಸನ: 
ಅನಂತಶಯನ ದೇವಾಲಯದ ಬಲಗೋಡೆಯ ಮೇಲಿರುವ ಶಾಸನವು ಈ ರೀತಿ ಇದೆ. 


ಶಾಲಿವಾಹನ ಶಕ ವರ್ಷ 1446ನೆಯ ಜೇಷ್ಮ ಶು. 7 ಭಾನುವಾರಕ್ಕೆ ಸರಿಹೊಂದುವ ಕ್ರಿ.ಶ. 10-5-1524ರ ಗುರುವಾರದಂದು 
ಕೃಷ್ಣದೇವರಾಯನು ಅನಂತದೇವರನ್ನು ತಿರುಮಾಲಾದೇವಿ ಪಟ್ಟಣದ ಉತ್ತರಕ್ಕೆ ಪ್ರತಿಷ್ಠಾಪಿಸಿ, ದೇವತಾಕಾರ್ಯಗಳಿಗೆ ಮತ್ತು ದೇವಾಲಯದ 
ನಿರ್ವಾಹಣೆಗೆ 10,000 ವರಹದ ವರಮಾನ ಭೂಮಿಯನ್ನು ದಾನನೀಡಿದ. 


ಅದೇ ಶಾಸನದ ಪಕ್ಕ: 


ಶಾಲಿವಾಹಸ ಶಕ ವರ್ಷ 1471ನೆಯ ಸಉಮ್ಮ ಪುಶ್ಯ ಶು. 9ಕ್ಕೆ ಸರಿಯಾದ ಕ್ರಿ.ಶ. 28-12-1549ರ ಶನಿವಾರದಂದು ಸದಾಶಿವ 
ದೇವರಾಯನು ಮಕರ ಸಂಕ್ರಾನ್ತಿ ನಿಮಿತ್ತವಾಗಿ ಜಂಬುಕೇಶ್ವರ ಬೆಟ್ಟದ ಹನುಮಂತ ಮತ್ತು ಅನಂತಶಯನ ದೇವರ ಅಮೃತ ಪಡಿಗಾಗಿ ದಿನಕ್ಕೆ 
ನಾಲ್ಕು ಪಡಿ ಅಕ್ಕಿ ನೀಡುವಂತೆ ಕಟ್ಟಳೆ ಮಾಡುತ್ತಾನೆ. 3 


1435ನೆಯ ಶ್ರೀಮುಖ ಸಂವಛರದ ಆಷಾಢ ಶು. 5 ಉ ಶ್ರೀಮತು ಶ್ರೀಮನ್ಮ ಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀ ವೀರಪ್ರತಾಪ, 
ಶೀ ವೀರ ಕೃಷ್ಣದೇವ ಮಹಾರಾಯರೂ ಶ್ರೀ ವಿರೂಪಾಕ್ಷ ದೇವರಿಗೆ ಅಮ್ರುತಪಡಿ ನೈವೆದ್ಯಕೂ ಅಂಗರಂಗ ವಯಿಭೋಗ ನಿತ್ಯನಯಿಮಿತಿಕ ಚಯಿ 
ಪ್ರಮಾಸದ ರಥೋತ್ಸವ ಮಕರ ಸಂಕ್ರಾಂತಿಹ ರಥೋತ್ಸಹ, ಮಾಸೋತ್ಸಹ, ಪರೋತ್ಸಹ, ಸಂವತ್ಸರೋತ್ಸಹ, ದೀಪಾರಾಧನೆ ಪಂಚಪರ್ವ 
ಮೊದಲಾದ ಪುಣ್ಯ ತಿಥಿಗಳೂ ಮಹಾ ಪೂಜೆಗಳಿಗೂ ಸಮರ್ಪಿಸಿದು ಶ್ರೀಕೃಷ್ಣರಾಯ ಮಹಾರಾಯರ ಪಟದಲೂ ಬಿಟ್ಟ ಚಿಂನಿನಾಯಕನ 
ಹಳ್ಳಿಗ್ರಾಮ. ಈ ಶಾಸನದಿಂದ ತಿಳಿದು ಬರುವುದೇನೆಂದರೆ, ಕೃಷ್ಣದೇವರಾಯನೇ ಈ ದೇವಸ್ಥಾನವನ್ನು ಕಟ್ಟಿಸಿದನೆಂದು ತಿಳಿದುಬರುತ್ತದೆ. 
ಇನ್ನೊಂದು ಶಾಸನದಿಂದ ಜಂಬುಕೇಶ್ವರ ಬೆಟ್ಟದ ಹನುಮಂತ ಮತ್ತು ಅನಂತಶಯನ ಅಮೃತ ಪಡಿಗಾಗಿ ಅಕ್ಕಿ ನೀಡಿದ ಬಗ್ಗೆ ತಿಳಿದುಬರುತ್ತದೆ. 


ಅನಂತಶಯನ ಬಗ್ಗೆ ಇರುವ ದಂತಕತೆಗಳು: 


ಬರುತ್ತೇನೆ. ನೀನು ಮುಂದೆ ಹೋಗುತ್ತೀರು, ನಾನು ಹಿಂದೆ ಬರುತ್ತೇನೆ. ನೀನು ಒಮ್ಮೆ ಕೂಡ ಹಿಂದಕ್ಕೆ ತಿರುಗಿ ನೋಡಬಾರದೆಂದು 
ಪೂಜಾರಿಗೆ ಆ ದೇವರು ಷರತ್ತು ಹಾಕಿದ. ಗರ್ಭಗುಡಿಯಲ್ಲಿ ನಾನು ಕಳಿತುಕೊಳ್ಳುವವರೆಗೂ ನೀನು ತಿರುಗಿ ನೋಡಬಾರದೆಂದು ಷರತು 


124 


ಮಾ ನ್‌್‌ 7 ಮಿನ: ee 


ee eee . 


ಹಾಕಿದನಂತೆ. ಬಹಳ ದೂರದಿಂದ ಬರುತ್ತಾ ಇರುವಾಗ ಪೂಜಾರಿಗೆ ದೇವರು ಹಿಂದೆ ಬರುತ್ತಾನೋ ಇಲ್ಲವೋ ಎಂದು ಪೂಜಾರಿಗೆ 
ಅನುಮಾನವಾಗುತ್ತದೆ. ದೇವರು ಪೂಜಾರಿಯ ಹಿಂದ ಬರುತ್ತಿದ್ದ. ಆಗ ಗೆಜ್ಜೆ ಶಬ್ದ ಕೇಳಿ ಬರುತ್ತಿತ್ತು. ಹೊಳಲಿನಲ್ಲಿ ಗೆಜ್ಜೆ ಶಬ್ದ ಕೇಳಿ ಬರಲಿಲ್ಲ. 
ಆಗ ಪೂಜಾರಿ ತಿರುಗಿ ನೋಡಿದ. ಆಗ ಪೂಜಾರಿ ಹಿಂದಕ್ಕೆ ತಿರುಗಿ ನೋಡಲು ದೇವರು ಕಲ್ಲಾಗುತ್ತಾನೆ. ಪೂಜಾರಿ ಹಿಂದಕ್ಕೆ ತಿರುಗಿ ನೋಡಿದ್ದೇ 
ತಪ್ಪಾಯಿತು. ಷರತ್ತು ಉಲ್ಲ ) ೦ಫಘುನೆಯಾದಂತೆ ದೇವರು ಕಲ್ಲಾದ ಎಂಬ ಪ್ರತೀತಿ ಇದೆ. ಕಲ್ಲಾದ ಜಾಗ ಹೊಳಲು. ಹೊಳಲಿನಲ್ಲಿ 


ಅನಂತಶಯನಮೂರ್ತಿ ಈಗಲೂ ಇದೆ. ಹಡಗಲಿ ತಾಲೂಕಿನ ಹೊಳಲುನಲ್ಲಿ ಈ ಮೂರ್ತಿಯನ್ನು ಕಾಣಬಹುದಾಗಿದೆ. ಅಲ್ಲಿ ಪೂಜೆ 
ಪುರಸ್ಕಾ: ರಗಳೂ ಇಂದಿಗೂ ನಡೆಯುತ್ತವೆ. 


ಇನ್ನೊಂದು ದಂತೆಕತೆ ಈ ರೀತಿ ಇದೆ: 


ಅನಂತಶಯನ ಗುಡಿಯ ದೇವರಾದ ಅನಂತಶಯನ ಮೈಲಾರದಲ್ಲಿದ್ದ. ಆತನನ್ನು ದೇವಸ್ಥಾನದ ಕೆಲಸ ಮುಗಿದ ಮೇಲೆ ಕರೆದುಕೊಂಡು 
ಬರುವುದಾಗಿ ನಿಶ್ಚಯವಾಗಿತ್ತು. ದೇವಸ್ಥಾನದ ಕೆಲಸ ಸಂಪೂರ್ಣವಾಗಿ ಮುಗಿದ ತಕ್ಟಣ ತಳವಾರನನ್ನು ಅನಂತಶಯನ ದೇವರನ್ನು ಕರೆದುಕೊಂಡು 
ಬರಲು ಕಳಿಸಿದರು. ತಳವಾರ ದೇವರನ್ನು ಕಂಡು ಭೇಟಿಯಾದ. ದೇವರು ಈತನ ಹಿಂದಿಂದೆ ಉರುಳಿಕೊಂಡು ಬರುತ್ತಿತ್ತು. ಆಗ ಒಬ್ಬ ಸೆಗಣಿ 
ಹಿಡಿಯುವ ಮುದುಕಿ ತಳವಾರನನ್ನು ಉದ್ದೇಶಿಸಿ, ಹೇ ತಮ್ಮ ನಿನ್ನ ಹಿಂದೆ ಏನೋ ಉರುಳಿಕೊಂಡು ಬರುತ್ತಿದೆ, ನೋಡು ನಿನ್ನ ಮೇಲೆ ಉರುಳೀತು 
ಎಂದು ಹೇಳಲು, ಆಗ ತಕ್ಷಣ ತಳವಾರ ಹಿಂದಕ್ಕೆ ಒಮ್ಮೆ ತಿರುಗಿ ನೋಡಿದ ಆಗ ದೇವರು ಕಲ್ಲಾದ ಎಂಬ ನಂಬಿಕೆ ಇದೆ. ಅದು ಹೊಳಲು 
ಎಂಬ ಗ್ರಾಮದಲ್ಲಿ ಕಲ್ಲಾದ ಎಂದು ಹೇಳುವರು. ಈಗಲೂ ಹೊಳಲು ಗ್ರಾಮದಲ್ಲಿ ಅನಂತಶಯನ ಗುಡಿಯಿದೆ. ಹಿಂದೆ ತಿರುಗಿ ನೋಡಿದ ತಳವಾರ 
ಹಾಗೂ ಸೆಗಣಿ ಹಿಡಿಯುವ ಮುದುಕಿ ಕೂಡ ಕಲ್ಲಾದರು ಎಂದು ಅನಂತಶಯನ ಗುಡಿಯ ಗ್ರಾಮಸ್ಥರು ಹೇಳುತ್ತಾರೆ. 


125 


23. ಹಂಪೆಯ ಪರಿಸರದಲ್ಲಿ ನವಶೋಧಿತ ಶಾಸನಗಳು 


— ಟಿ.ಎಂ. ಮಂಜುನಾಥಯ್ಯ 


ಹಂಪೆಯನ್ನೊಳಗೊಂಡಂತೆ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಬುಕ್ಕಸಾಗರ, 


ವೆಂಕಟಾಪುರ, ಕಾಳಗಟ್ಟ, ಹಂಪೆ, ಕಾಮಲಪುರ ಗ್ರಾಮಗಳಲ್ಲಿ ಹಲವು ಶಾಸನಗಳು ಹೊಸದಾಗಿ ಶೋಧಿತವಾಗಿದ್ದು ಅವುಗಳ ವಿವರಣೆಯನ್ನು 


ಈ ಪ್ರಬಂಧದಲ್ಲಿ ತರಲಾಗಿದೆ. 


ಈ ಪರಿಸರದಲ್ಲಿನ ನೂರಾರು ಶಾಸನಗಳು ಎಪಿಗ್ರಾಫಿಯ ಇಂಡಿಕಾ, ಸೌತ್‌ ಇಂಡಿಯನ್‌ ಇನ್ಸಕ್ರಿಪ್‌ಷನ್‌, ಅನ್ಮುಯಲ್‌ ರಿಪೋರ್ಟ್‌ 

| ಆಫ್‌ ಇಂಡಿಯನ್‌ ಎಪಿಗ್ರಾಫಿ, ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ, ರಾಜ ಪುರಾತತ್ವ ಮತ್ತು ಸಂಗ್ರಹಾಲಯ 

ನಿರ್ದೇಶನಾಲಯದ ವಿಜಯನಗರ ಪ್ರೊಗ್ರೆಸ್‌ ಆಫ್‌ ರಿಸರ್ಚ್‌, ಕರ್ನಾಟ ಶಾಸನಗಳು ಸಂಪುಟ-1 ವಿಜಯನಗರ (ಹಂಪೆಯ) ಶಾಸನಗಳು ಮತ್ತು 

ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-2, ಕೊಪ್ಪಳ ಜಿಲ್ಲೆ ಶಾಸನಗಳು, ಅದೇ ಸಂಪುಟ-3ರಲ್ಲಿನ ಹಂಪೆಯ ಶಾಸನಗಳು, 

ಆನೆಗೊಂದಿಯನ್ನೊಳಗೊಂಡಂತೆ 471 ಶಾಸನಗಳ, ಆನೆಗೊಂದಿಯನ್ನು ಹೊರತುಪಡಿಸಿ 399 ಶಾಸನಗಳು ಪ್ರಕಟಣೆಗೊಂಡಿದೆ. ಇನ್ನು ಹೆಚ್ಚು 
ಶಾಸನಗಳು ಸಿಗುತ್ತಿದ್ದು 38 (ಮೂವತ್ತೆಂಟು) ಶಾಸನಗಳನ್ನು ಇಲ್ಲಿ ಕೊಡಲಾಗಿದೆ. 


ಆನೆಗೊಂದಿ. - 3 ಶಾಸನಗಳು 
ಬುಕ್ಕಸಾಗರ - 2 ಶಾಸನಗಳು 

ವೆಂಕಟಾಪುರ - 1 ಶಾಸನ 

ಕಾಳಗಟ್ಟ - 2 ಶಾಸನಗಳು 

ಹಂಪೆ - ಕಾಮಲಾಪುರ - 30 ಶಾಸನಗಳು ಪ್ರಮುಖವಾಗಿರುವವು. 


ಆನೆಗೊಂದಿಯಲ್ಲಿ ಮೂರು ಶಾಸನಗಳು ಸಿಕ್ಕಿದ್ದು, ಸಿಂಗೆಯನಾಯಕನ ಭಟರು (ಸೈನಿಕರು) ಮಾಪುರ (ಮಹಾಪುರ) ಭೈರವನ 
ಪ್ರತಿಷ್ಠೆಯನ್ನು ಮಾಡಿಸಿದ್ದಾಗಿಯೂ, ಆನೆಗೊಂದಿಯು ಒಂದು ಮಹಾ ಪಟ್ಟಣವಾಗಿತ್ತೆಂದು, ಹಸ್ತಿನಾವತಿಯೂ ಮಹಾ ಪಟ್ಟಣವು ಉತ್ತಮ 
ರಾಯಚಂದ್ರ ಕ್ಷೇತ್ರವು ಸುಸ್ಥಿತಿಯಲ್ಲಿದ್ದು, ಪಂಚಕೋಶ ಮಧ್ಯ್ಮದ(ಒಂದು ಯೋಜನೆಗಿಂತಲೂ ಹೆಚ್ಚು ವಿಸ್ತಾರವಾಗಿತ್ತೆಂದು)ಲ್ಲಿ ಕಿಷ್ಕಿಂದ 


ಹಂಪೆಯಲ್ಲಿ ಸರಳ ಕವಿ - ಸರಳ ಕವಿಗಳ ನಿವೇಶನ ಎಂಬ ಶಾಸನಗಳು ದೊರೆತಿದ್ದು, ಅರ್ಥವಾಗಬಲ್ಲ ಸರಳ ಭಾಷೆಯಲ್ಲಿ ಕಾವ್ಯ 
ಬರೆಯಲು ಮಾದರಿ ಹಾಕಿಕೊಟ್ಟ ಈ ಕವಿ ಪ್ರಥಮನೂ ಎಂದು ಹರಿಹರದೇವನ ರಗಳೆಯ ಪ್ರಸ್ತಾವನೆಯಲ್ಲಿ ಬಸವರಾಜ of ಜವಳಿ, ದೇವೇಂದ್ರ 
ಕುಮಾರ ಸಿ. ಹಕಾರಿ ವಿದ್ವಾಂಸರು ಉಲ್ಲೇಖಿಸಿರುವರು. ಸರಳ ಕವಿ ಅಂದರೆ ಕವಿ ಹರಿಹರನೆಂದು ತಿಳಿಯಬಹುದಾಗಿದೆ. 


ಕೊಟ್ರಯ್ಯನವರು ವಿಜಯನಗರ ಅಧ್ಯಯನದಲ್ಲಿ ಪ್ರತಿಪಾದಿಸಿರುವರು. ವಪಿಆರ್‌ 1983-84ರಲ್ಲಿ ಪ್ರಕಟವಾದ ಶ್ರೀ ಸಂಗನ ಬಸವ ಎಂಬ 


ಹನ ದೇವರು, ಚಂದ್ರಸೇಕರ ಮಹಂತ ದೇವರು, ನಾಗಲಿಂಗ ಸ್ವಾಮಿ ಮಠದ ಜೀರ್ಣೋದ್ದಾರವನ್ನು ಕ್ರಿ.ಶ. 1912ರಲ್ಲಿ ಜೀರ್ಣೋದ್ದಾರ 
4.0 ಕುರಿತಾಗಿದ್ದು, ನೂರೊಂದು ವಿರಕ್ತರು ಈ ಸ್ಥಳದಲ್ಲಿದ್ದು (ವಿಜಯನಗರ) ನಾಗಲಿಂಗಸ್ವಾಮಿ ಇವರು ಕರಸ್ಥಲದ ವೀರಣ್ಣೊಡೆಯನ 


ರ ಇವರು ಕರಸ್ತಳನಾಗಿದೇವಿ ತ್ರಿಪದಿ ಶಾಂತಶತಕಗಳನ್ನು ರಚಿಸಿದ್ದು ಇವರ ಜೀವಂತ ಕಾಲದ ಕ್ರಿ.ಶ. 1430ರಲ್ಲಿದ್ದರೆಂದು ತಿಳಿದು 


126 


a ces 


ಶ್ರೀ ವಿರೂಪಾಕ್ಷ ದೇವರಿಗೆ ಸಂಬಂಧಿಸಿದಂತೆ BRA ob, Ned ಯೇಕಾಂತದ ಅವಸರ 


ಗದ್ದೆಯನ್ನು ಕೊಂಡು ಮಾನ್ಮವಾಗಿ ಕೊಟ್ಟಿರುವಂತಹದ್ದು, ವಿರೂಪಾಕ್ಷ ದೇವರ ಮಾನ, 
ಶಾಸನಗಳು. 


ಕ್ಕಾಗಿ (ಸೇವೆಗಾಗಿ) ತಮ್ಮ ಭೂಮಿಯನ್ನು ಮಾರಿ, 
ಹೇಮಕೂಟದಲ್ಲಿ ಶ್ರೀ ವಿರೂಪಾಕ್ಷ ಎಂದಿರುವ 


"ಶ್ರೀ ವಿದ್ಮಾರಣ್ಮ'' ಹೆಸರಿನ ಶಾಸನವೊಂದು ಹಂಪೆಯ ಚಕ್ರತೀರ್ಥದಲ್ಲಿರುವ ಗುಂಡಿನ ಮೇಲಿದ್ದು, ಕೆಳಭಾಗದಲ್ಲಿ ಬಂಡೆಯ ಮೇಲೆ 
ಶಿವಲಿಂಗವನ್ನು ಸ್ಥಾಪಿಸಿದ್ದು ದೇವಾಲಯದ ಅವಶೇಷಗಳು ಈ ಸ್ಥಳದಲ್ಲಿರುತ್ತವೆ. ಶ್ರೀ ವಿದ್ಯಾರಣ್ಕರ ಹೆಸರನ್ನು ಉಲ್ಲೇಖಿಸಿದ ಎರಡನೇ ಶಾಸನವು 
ಇದಾಗಿರುವುದು. ಶ್ರೀ ವಿದ್ಯಾರಣ್ಮರ ಸ್ಮರಣಾರ್ಥಕವಾಗಿ ವಿದ್ಯಾರಣ್ಯ ದೇವಾಲಯವನ್ನು ವಿದ್ಯಾರಣ್ಯರ ಹೆಸರಿನಲ್ಲಿ ನಿರ್ಮಾಣ ಮಾಡಿರಬಹುದಾಗಿದೆ. 


ಕಾಳಗಟ್ಟ ಹಾಳು ಗ್ರಾಮದ ಆಂಜನೇಯ ದೇವಾಲಯ (ಜೀರ್ಣವಾಗಿದೆ). ಸಮೀಪದ ಗುಂಡಿನ ಮೇಲಿರುವ ಶಾಸನವು ಚಿಕ್ಕ ಒಡೆಯರು 
ತಮ್ಮ ತಾಯಿ ಬುಕ್ಕಾಜಿ ಅಮ್ಮನವರಿಗೂ ತಂದೆ ಯೀಶ್ವರ ನಾಯಕರಿಗೂ ಪುಣ್ಮವಾಗಬೇಕೆಂದು ಶ್ರೀ ವಿಠಲ ದೇವರಿಗೆ, ಗೋಪಿಸೆಟ್ಟಿ ಹಳ್ಳಿಯ 
ಗ್ರಾಮವನ್ನು ಮಾನ್ಮವಾಗಿ ಕೊಟ್ಟಿರುವರು. ಇದೇ ಸ್ಥಳದ ಸಮೀಪದಲ್ಲಿ ಜೈನ ನಿಷಿದಿ ಶಾಸನವು ಸಿಂಗೆಯ ನಾಗಯರ ಮಣಿಸೆಟ್ಟಿ ಎಂಬವರ 
ಕುರಿತಾಗಿರುವುದು. 


ಸಿಂಘಾರದ ಹೆಬ್ಬಾಗಿಲ ಪೂರ್ವ ದಿಕ್ಕಿನಲ್ಲಿರುವ ಹೊಲದಲ್ಲಿರುವ ಗುಂಡಿನ ಮೇಲೆ, ಸಂಗಮ ದೇವನು ಯಿಪಯಿದಿತಂ ಶ್ರೀ wo. 
ಎಂದಿರುವುದು. ಮ 


ಅಚ್ಛುತರಾಯ (ತಿರುವೆಂಗಳನಾಥ) ದೇವಾಲಯದ ತೇರು ಬೀದಿಯ ಪಶ್ಚಿಮ ಭಾಗದಲ್ಲಿನ ಶಾಸವೊಂದು ಬರಲಸಾನಿ ಮಾದ ಭವಾನಿ 
ಮಗ ಮಾರಾಭತ್ತನು ಮುಂಮಸೇನ ಗುಂಡಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಿಸಿದ ಪ್ರಸ್ತಾಪವಿದೆ. ಈ ಶಾಸನದ ಸಮೀಪದಲ್ಲಿರುವ ರಂಗನಾಥ ಸ್ವಾಮಿ 
ದೇವಾಲಯದಲ್ಲಿರುವ ಶಾಸನವು ಪೆದ್ದ ಅಂಗಡಿ ವೀದಿ ಎಂದು ಉಲ್ಲೇಖಿಸುವುದು. 


ಹಜಾರರಾಮಚಂದ್ರ ದೇವಾಲಯದ ಮುಂದಿನ ಬೀದಿಯಲ್ಲಿನ ಶಾಸನವೊಂದು ಅಂಗಡಿವೀದಿಯ ಸ್ಥಾನವೆಂದು ಹೆಸರಿಸಿದ್ದು, ಈ ಶಾಸನದ 
ಸಮೀಪದಲ್ಲಿನ ಇನ್ನೊಂದು ಶಾಸನವು ಎರಡನೆಯ ಶಾಸನವಾಗಿದ್ದು, ಕನ್ನಡ ಭಾಷೆಯಲ್ಲಿರುವುದು. ವಿಜಯನಗರ ಪಟ್ಟಣದ ಮಾರುಕಟ್ಟೆಯನ್ನು 
ಗುರುತಿಸಲು ಸುಲಭವಾಗಿರುವುದು. ಕೋಟೆಯ ಬಾಗಿಲು, ಅಗುಳೆ ಹಾಗು ಕೊತ್ತಳಕ್ಕೆ ಸಂಬಂಧಿಸಿದಂತೆ ರದಿನ ಆಗಸೆ, ಅಗುಳೆಯನ್ನು ತೆಗೆಯಿಸಿದ 
ಬಗ್ಗೆ ಇದ್ದು ತೆಪ್ಪದ ತಿಪ್ಪಣನ ಕೊತ್ತಳವು ವಿಜಯನಗರ ಪಟ್ಟಣದಲ್ಲಿ ಉಳಿದ ಕೊತ್ತಳಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗುವುದು. ಬಾಗಿಲ ಕಾಮರ 
ಸಂಣ ಎನ್ನುವವರು ಶ್ರೀ ಪ್ರೌಡದೇವ ಮಹಾರಾಯರ ಕಾಲದಲ್ಲಿ ಕೋಟೆಯ ಒಳ ಭಾಗದಲ್ಲಿ ಕಂದಕವನ್ನು ನಿರ್ಮಿಸಿದ್ದರ ಬಗ್ಗೆಯು, ಮಳಲ 
ಕೋಟೆ ಮಯಿಲಾರ ದೇವರಿಗೆ ಮಾನ್ಮವನ್ನು ಕೊಟ್ಟಿದ್ದರ ಶಾಸನವು ಶ್ರೀ ಕೃಷ್ಣರಾಯ ಮಹಾರಾಯರ ಪಟ್ಟಣದಲ್ಲಿ ಶ್ರೀ ತಿಂಮಪ್ಪಯ್ಮನವರ 
ಪದಾನಿಯ ಕೈಯಲ್ಲಿ ಎಂದಿದ್ದು, ಪಟ್ಟಾಭಿಷಿಕ್ತ ರಾಜರು ಮತ್ತು ಅವರೊಂದಿಗೆ ಪ್ರಧಾನ ಮಂತ್ರಿ ತಿಂಮಪ್ಪಯ್ಯನವರ (ತಿಮ್ಮರಸರ). ಹೆಸರು 
ಒಟ್ಟಿಗೆ ಉಲ್ಲೇಖಿತವಾಗಿದೆ. x 


ಕನಕಡು ವಾಸಿನಾಡು 
+ 
ಕಂತಿಮ : 
ಎಂಬ ಶಾಸನ ಕನಡು ಎಂಬುವರು ವಾಸವಾಗಿದ್ದ ಬಗ್ಗೆಯೂ, ಕನಕಡು + ಕಂತಿಮ ಮಧ್ಯದಲ್ಲಿ ಈ ಚಿಹ್ನೆಯೂ ಇರುವುದು. 


ವಿಶಾಲವಾದ ಜಾಗದಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು ಸಾಮಾನ್ಯ ವಿಷಯವಾದರೆ, ರಾಯಪ ರಾಜು ಎಂಬುವರು 
ಗುಂಡುಗಳ ಮಧ್ಯದಲ್ಲಿ ಸಂದುಗಳನ್ನು ಉಪಯೋಗಿಸಿ ಕಂಬಗಳನ್ನು ಸೇರಿಸಿ ಗುಡಿಯನ್ನು ಕಟ್ಟಿರುವರು. 


ಶ್ರೀ ವಿಠಲ ದೇವರ ಗುಡಿಯು ತುಂಗಭದ್ರಾ ನದಿ ತೀರದಲ್ಲಿರುವುದು ಸುಪ್ರಸಿದ್ದವೂ ಹೌದು. ಆದರೆ ಭೀಮನ ಬಾಗಿಲ ವ 
ಇನ್ನೊಂದು ಚಿಕ್ಕದಾದ ವಿಠಲೇಶ್ವರ ಗುಡಿಯನ್ನು ಶ್ರೀ ಕೃಷ್ಣದೇವ ಮಹಾರಾಯರಿಗೆ ಧರ್ಮವಾಗಬೇಕೆಂದು ದೇಜಂಣ ಪಾಪಯ್ಯ ಕಟ್ಟರುವರು. 


ಅಚ್ಛುತರಾಯ ಮಹಾರಾಯರಿಗೆ ಧರ್ಮವಾಗಬೇಕೆಂದು ವರದಾಜಂಮನ ಕುಂಪೆಯಲ್ಲಿ ದೇವಾಲಯಗಳನ್ನು ಕಟ್ಟಿಸಿರುವರು. 


ಸು ; ಮ 
ಈ ಪ್ರಬಂಧದಲ್ಲಿನ ಶಾಸನಗಳು ಸಾಮಾಜಿಕ, ಧಾರ್ಮಿಕ, ವ್ಯಾವಹಾರಿಕ, ಸಾಹಿತಿಕ, ಗ್ರಾಮಗಳ ಹೆಸರುಗಳು, sh 
ಪಟ್ಟಣ, ಉತ್ತಮವಾದ ರಾಮಚಂದ್ರ ಕ್ಷೇತ್ರ, ಕಿಷ್ಕಿಂದ ಪರ್ವತ, ವಿಸ್ತಾರದ ಕೋಟೆ, ಕೊತ್ತಳ, ಬಾಗಿಲು, ಅಗುಳೆ (ಕಂದಕ) ಇತ್ಯಾದಿ © 


ಸಂಬಂಧಿಸಿದಂತೆ ಇರುವುವು. 


127 


1. ಆನೆಗುಂದಿ ಗವಿರಂಗನಾಥ ದೇವಾಲಯದ ಹತ್ತಿರ ಮುನಿರಾಬಾದ ರಸ್ತೆಯ ಬದಿಯಲ್ಲಿ ಸುಮಾರು ಕ್ರಿ.ಶ. 13ನೇ ಶತಮಾನದ 
ಈ ಶಾಸನವು ಸಿಂಗೆನಾಯಕನ ಭಟರು (ಸೈನಿಕರು) ಮಾಪುರದಲ್ಲಿ (ಮಹಾಪುರ) ಭೈರವನನ್ನು ಪ್ರತಿಷ್ಠಾಪಿಸಿದುದನ್ನು ಉಲ್ಲೇಖಿಸುತ್ತದೆ. ಶಾಸನದ 
ಎಡ ಭಾಗದ ಗುಂಡಿನ ಮೇಲೆ ಭೈರವನ ಶಿಲ್ಪವಿದೆ. ಭೈರವನ ಎರಡೂ ಕೆಳ ಬದಿಯಲ್ಲಿ ಗಣಗಳ ಶಿಲ್ಪಗಳಿವೆ. 


1 ವಿಶ್ವಾವಸುಸಂ. ದ ಜೇಷ್ಟ ಶು 3ಲು 
2 ಮಾಪುರ ಬಯಿರವನ ಪ್ರ 
3 ತಿಷ್ಟೆಯನು ಸಿಂಗೆನಾಯಕ 
4 ನ ಭಟರು ಮಾಡಿಸಿದರು ಮ(ಂ) 
೨ ಗಳ ಮಹಶ್ರೀಶ್ರೀ 

2. ಅನೆಗುಂದಿಯ ಉತ್ತರಕ್ಕೆ ನದಿಯ ದಡದಲ್ಲಿರುವ ತಾರಾ ಪರ್ವತದ ಮೇಲಿನ ವೀರಭದ್ರ ದೇವಾಲಯದ ವಾಯುವ್ಮ ದಿಕ್ಕಿಗೆ ಬಂಡೆಯ 
ಮೇಲೆ: 

ಶಾಸನದಲ್ಲಿ ಉಲ್ಲೇಖಿತ ದಿನಾಂಕ ಶಕ 1449, ಸರ್ವಜಿತು ಸಂವತ್ಸರ, ಕಾರ್ತಿಕ ಶು. 11, ಸೋಮವಾರವು ಕ್ರಿ.ಶ. 1527, ನವೆಂಬರ್‌ 
4, ಸೋಮವಾರಕ್ಕೆ ಸರಿಹೊಂದುತ್ತದೆ. ಲಖಿಸೆಟ್ಟಿಯ ಮಗ ಉಜಯನು ದುರ್ಗದ ವೀರಣ್ಣನ ಗುಡಿಯನ್ನು ಕಟ್ಟಿಸಿದುದನ್ನು ಶಾಸನವು 
ದಾಖಲಿಸುತ್ತದೆ. ಲಖಿಸೆಟ್ಟಿಯು ಕಿಷ್ಕಿಂದ ಪರ್ವತದ ಪ್ರತಿನಾಮವಾದ ಹಸ್ತಿನಾವತಿಯವನೆಂದು ಉಲ್ಲೇಖಿಸಿದೆ. ಆನೆಗುಂದಿಯನ್ನು ಮೊದಲು 
ರಾಮಚಂದ್ರನ ಕ್ಷೇತ್ರವಾದ tod ಪರ್ವತವೆಂದೂ ನಂತಹ ಹಸ್ತಿನಾವತಿ ಪಟ್ಟಣವೆಂದೂ ಕರೆಯುತ್ತಿದ್ದುದು ಸ್ಪಷ್ಟವಾಗುತ್ತದೆ. ಶಾಸನದಲ್ಲಿ 
ಉಲ್ಲೇಖವಾದ ವೀರಣ್ಣ ದೇವರೇ ಈಗ ಅಲ್ಲಿರುವ ವೀರಭದ್ರ ದೇವರನ್ನು ದುರ್ಗದ ವೀರಣ್ಣ, ಅಂದರೆ ಕೋಟೆಯ ವೀರಭದ್ರ, ಎಂದು 
ಕರೆಯಲಾಗಿದೆ. ಈ ಗುಡಿಯ ಮುಂಭಾಗದಲ್ಲಿ ರಾಹುತ ಲಿಂಗಯ್ಮನನ್ನು ಉಲ್ಲೇಖಿಸುವ ಶಾಸನವಿದೆ.' 
0 ಶುಭ ಮಸ್ತು ಸ್ವಸ್ತಿ ಶ್ರೀ ಜಯಾದ್ಭುದಯ ಶಾಲಿ 
0 ವಾಹನ ಶಕ ವರುಷ 1449ನೆಯ 
0 ಸರ್ವಜಿತು ಸಂವತ್ಸರದ ಕಾರ್ತಿಕ ಶು 11 
0 ಸೋಮವಾರ ಉತ್ತರಾಮಚನದ್ರ ಕ್ಷೇತ್ರದ ಷುಸ್ತಿತಿಧಿಯಲು 
0 ಪಂಚಕೋಶಮದ್ಮವಾದ ಕಿಷ್ಕಿಂದ ಪರ್ವತದ ನಾಮವಾ 
0 ದ ಹಸ್ತಿನಾವತಿಯ ಮಹಾಪಟ್ಟಣದ ಲಖಿ ಸೆಟ್ಟಿಯ 
* 0 ರ ಮಕ್ಕಳು ಉಜಯನು ದುರ್ಗದ ವೀರಂಣನ ಗುಡಿಯನು ಕ. (೬) 
wR ನಮಸ್ಕಾರವ ಮಾಡಿದನು ಮಂಗಳ (ಮಹಾಶ್ರೀಶ್ರೀಶ್ರೀ) 


ಭೂಮಿಗೆ ತಪ್ಪಿದರೆ ಗೋವಿಗೆ ತಪಿಸಿದವರು 


128 


4. ಬುಕ್ಕಸಾಗರ ಗ್ರಾಮದ ಚಿನಲಪಟ್ಟೆ ಗದ್ದೆಯಲ್ಲಿ ಗುಂಡಿನ ಮೇಲೆ: 


ಕೃಷ್ಣರಾಯ ಮಹಾರಾಯರು ಆಂಗೀರಸ ಸಂವತ್ಸರದ ಮಾಗ ಮಾಸದಲ್ಲಿ (ಕ್ರಿ.ಶ. 1512 ಜನವರಿ - sv ್ರಿವರಿ) ಪ್ರಭಾಕರ ಭಟರಿಗೆ 
ಬುಕ್ಕಸಾಗರದ ಗ್ರಾಮದಲ್ಲಿ ಖಂಡುಗದ ಭೂಮಿಯನ್ನು ಮಾನ್ಮವಾಗಿ ಕೊಟ್ಟಿ ರುವುದನ್ನು ಈ ಶಾಸನವು ದಾಖಲಿಸುತ್ತದೆ. 


ಅಂಗೀರಸ ಸಂವತ್ಸರದ ಮಾಗ ಮಾಸದಲಿ 
ಶುಭಮಸ್ತು ಶ್ರೀ ಮಂಮ್ಹಹಾರಾಜಾಧಿ 

ರಾಜ ರಾಜಪರಮೇಶ್ವರ ಶ್ರೀ ವೀರಪ್ರತಾಪ 

ಶ್ರೀ DA Mh ಮಹಾರಾಯರು ಪ್ರಭಾಕರ 
ಭಟರಿಗೆ ಬುಕಸಾಗರದಲುದಾರೆಯ ನೆಣ 

ದು ಕೊಟದು ಖಂಡುಗದ ಮಾನ್ಮ ಯಿ ಮಾನ್ಯಕೆ 
ಆರೊಬರುತಪಿದವರಿಗೆ ಕತೆಮಾಉಸಕಳಮೊಫೆ 


J A UNA & WO NN. = 


5. ಬುಕ್ಕಸಾಗರದ ಕರೆಕಲ್ಲು ಗುಡ್ಡೆ ಮಾಗಣಿಯ ಗದ್ದೆಯಲ್ಲಿನ ಗುಂಡಿನ ಮೇಲೆ: 
ಕೃಷ್ಣಪ್ಪನಾಯಕನು ಮೇಗಪಸಾತ ಬೋವಗೆ ಸತಿಗೆ ಮಾನ್ಮವಾಗಿ ಭೂಮಿಯನ್ನು ಕೊಟ್ಟುದುದನ್ನು ದಾಖಲಿಸುತ್ತದೆ. 


ದುರ್ಮುಖ ಸಂವ 

ತ್ಸರದ ಮಾರ್ಗಶಿರ ಶು 

ಲು ಕೃಷ್ಣಪನಾಯಕರು ಮೇ 

ಗಪ ಸಾತ ಬೋವಗೆ ಸತಿಗೆ 

ಮನ್ಮ SD ಯಿಕುಳದ add, 


An & W NH — 


6. ವೆಂಕಟಾಪುರದ ಉತ್ತರಕ್ಕೆ ತುರ್ತಾ ಕಾಲುವೆ ಬಳಿಯ ಚಿಕ್ಕ ಗುಡ್ಡದ ಗವಿಯ ಪಕ್ಕದ ಬಂಡೆಯ ಮೇಲೆ: 


ಶಾಸನವು ರಾಯಂದುರು ತಿಮ್ಮಪಯನ ತಮ್ಮ ರಾಘವರಾಜ್ಯೆಯನ್ನು ಗವಿಯನ್ನು ಮಾಡಿಸಿದುದು ಮತ್ತು ವೀರದೇವರ ಮಗ ಮುರುಡ 
ಬಸವಂತಯ್ಯನಿಗೆ ಮಠಕ್ಕಾಗಿ ಗದ್ದೆಯನ್ನು ಮಾನ್ಯವಾಗ ಕೊಟ್ಟುದುದನ್ನು ದಾಖಲಿಸುತ್ತದೆ. 
1  ರಾಯಂದುರು ತ್ಲಿಂಮಪಯ್ಯ 
2 ಯನ ತಂಮ ರಾಗವರಾಜೈಯ ಪಡಿಮಡಿಸಿದ ಗವಿ 
3 ಶ್ರೀ ವೀರದೇವರ ಮಗ ಮುರುಡ ಬಸವಂತ್ಯಯನವರಿಗೆ 
4 ಮಟಕೆ dod ಮನ್ಯವುಗದೆಲ್ಕಾ 


7. ಕಾಳಗಟ್ಟದಲ್ಲಿ ಶಿಥಿಲವಾದ ಆಂಜನೇಯ ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ದಾರಿಯ ಬದಿಯಲ್ಲಿನ ಗುಂಡಿನ ಮೇಲೆ: 


ಈ ಶಾಸನವು ಚಿಕ್ಕವೊಡೆಯರು ತಂಮ ತಂದೆ ಯೀಶ್ವರ ನಾಯಕ ಮತ್ತು ತಾಯಿ ಬುಕ್ಕಾಜಿ ದೇವಿಯವರಿಗೆ ಪುಣ್ಮ AE 
ವಿಠಶಲದೇವರಿಗೆ ಅಂಗರಂಗ ವೈಬೋಗ, ದಿನನಿತ್ಯ ನೈಮಿಧಿಕ ಹಾಗೂ ಪಕ್ಷೋತ್ಸವಾದಿಗಳಿಗೆ ಗೋಪಿಸೆಟ್ಟಿ ಹಳ್ಳಿಯ ಗ್ರಾಮವನ್ನು ಜಸ 3 fa a 
ಬರುವ ಸಕಲ ತೆರಿಗೆ ಆದಾಯವನ್ನು ಅಂದರೆ ಕಾಡಾರಾಂಭ, ನೀರಾರಂಭ, ರೊಕ್ಕ ಆದಾಯ, ಭತ್ತ, ಸುಂಕ ಕಟ್ಟೆ, ತಳವಾರಿಕಯಿಂ 


ಆದಾಯ ಜೋಡಿ ಬಿಡಾರಗಳನ್ನು ಕೊಟ್ಟು ದುದನ್ನು ದಾಖಲಿಸುತ್ತದೆ. . 


1 ಶ್ರೀ ವಿಠಶಲದೇವರ(ಗ್ರಾಮ) 
2 ಗೋಪಿಸೆಟಿಯಹಳಿ . AADC... 
3 ದಯ ಶಾಲಿವಾಹನ ಶಕ ವರುಷ..... 


129 


Oo C82 ws Ai ta A 


ಂಸಿದ್ದಾರ್ಥಿ ಸಂವತ್ಸರದ ಪುಶ್ಯಮಾಸನ್ಮ . - 
ರ ಸಂಕ್ರಾಂತಿ More, ಕಾಲದಲಿ ಶ್ರೀ ಮನು 
ಮಹಾ . . . ಚಿಕ ಒಡೆಯರು ತಂಮ ತಂದೆ owes... 
ಮಹಾರಾಯರಿಗೆ ತಂಮ ತಾಯಿ ಬುಕ್ಕಾಜಿದೇವಿ . . 
ಮಯವರಿಗೆ ಪುಣ್ಮವಾಗಬೇಕೆಂದು ಶ್ರೀ ವಿಠಲದೇವರಿಗೆ ಅ 

. ಅಂಗರಂಗ ನಿತ ನೈಮಿತಿಕ ಪಕ್ಷೋತ್ಸವ 
ಮಾಡುವ ಮೊದಲಾದ ಪುಂಣ್ಮಾದಿಗಳಿಗೆ. ಉದಿ 
. . ಮಹಾಪೂಜೆ ಮಹಾನೈವೇದ್ಮಕೆ ಸಮರ್ಪಿ . . . ಚಕದ. 
ಕೆಳಗಣ ಗೋಪಿಸೆಟಿಯ ಹಳಿಯ ಗ್ರಾಮ ೧. . . ಸಲುವಕಾ 
ಡಾರಂಬ ನೀರಾರಂಬ ರೊಕ ಆದಾಯ ಬತ್ತ ಸುಂಕ ಸೌ 
ಮ್ಮ ಕಟೆ ತಳವಾರಿಕೆ ಜೋಡಿಬಿರಾಡ ಯೇನುಂಟಾದಸರ್ವ ಆದಾಯವನೂ 
ಸರ್ವಮಾನ್ಮವಾಗಿ ಆಚಂದ್ರಾರ್ಕಸ್ಥಾಯಿಯಾಗಿ ನಡೆವಮರಿಯಾದೆಯಲು ದಾನ 
ದಾರಾಪೂರ್ವಕವಾಗಿ ಶ್ರೀ... (ವಿಠಲ) ದೇವರಿಗೆ ಸಮರ್ಪಿಸಿದೆಳಯಿ ಧರ್ಮಕೆ 
ಆರು ತಪ್ಪಿದರೆ ಅವರು ತಂಮ ತಂದೆ ತಾಯಿಗಳನೂ ಮರಣಾಸಿಯಲಿ ಕೊಂ 
ದ ಪಾಪಕೆ ಹೋಹರು ಗೋಹತ್ಮ ಬ್ರಂಹತ್ಯ ಬ್ರೂಣಹತ್ಯ ಅಶ್ವತಿಹ 
ತ್ಮ ಮೊದಲಾದ ಮಹಾಪಾತಕಗಳ ಮಾಡಿದ ಪಾಪಕೆ ಹೋಹರು 


8. ಕಾಳಗಟ್ಟ ಗ್ರಾಮದ ಹತ್ತಿರ ತುಂಗಭದ್ರಾ ನದಿಯ ದಡದಲ್ಲಿನ ಗುಂಡಿನ ಮೇಲೆ: 


ಶಾಸನವು ಸಿಂಗೆರಿನಾಗಯ ಮಣಿಸೆಟ್ಟಿಯರನ್ನು ಉಲ್ಲೇಖಿಸುತ್ತದೆ. ಶಾಸನದ ಬದಿಯಲ್ಲಿ ತೀರ್ಥಂಕರನ ಶಿಲ್ಪವಿದ್ದು, ಕೆಳ ಭಾಗದಲ್ಲಿ 
ಪಾದಗಳು ಮತ್ತು ಅದರ ಕೆಳ ಭಾಗದಲ್ಲಿ ನಾಗಯ ಮಣಿ ಸೆಟ್ಟಿಯನ್ನು ಚಿತ್ರಿಸಲಾಗಿದೆ. ಇದೊಂದು ನಿಸಿದಿ ಶಾಸನ. 


Mn & Wh 


6 


ಶ್ರೀ ಕೊಂಡ ಕುಂ 
೦ ದ ಅಭಯ 
೦೦ ಹದಃ 
© ಸಿಂಗೆರಿ ನಾಗ 
೦ಯ ಮಣಿ 


೦ ಸೆಟ್ಟಿ 


9. ಹಂಪೆಯ ಶ್ರೀ ವಿರೂಪಾಕ್ಷ ದೇವಾಲಯದ ತೇರು ಬೀದಿಯಲ್ಲಿರುವ ಎದುರು ಬಸವಣ್ಣನ ಮಂಟಪದ ಹಿಂಭಾಗದಲ್ಲಿನ 
ಗುಹೆಯೊಂದರಲ್ಲಿನ ಬಂಡೆಯ ಮೇಲೆ ಕೆಂಪು ಬಣ್ಣ (ಕಮ್ಮಣ್ಣು)ದಲ್ಲಿ ಬರೆದಿರುವ ಶಾಸನ: 
ಶಾಸನವು ಮರುಳ ಸಿದ್ದ ದೇವರನ್ನು ಉಲ್ಲೇಖಿಸುತ್ತದೆ. ಶಾಸನದ ಬದಿಯಲ್ಲಿ ದೊಡ್ಡದಾಗಿರುವ ಶಿವಲಿಂಗ, ಸೂರ್ಯ, ಚೆಂದ್ರರನ್ನು 
ಕೆಂಪು ಬಣ್ಣದಲ್ಲಿ ಚಿತ್ರಿಸಲಾಗಿದೆ. | 


ಶ್ರೀ ಕರುಲಿವಿನ ಮರುಳ ಸಿಧತ ದೇವಾರು 
ಓಂ ನಮಃ ಶಿವಾಯ 


10. ಹಂಪೆಯ ಶಿವರಾಮ ಅವಧೂತರ ಮಠದ HONG ಗುಡ್ಡದಲ್ಲಿನ ಬಂಡೆಯ ಮೇಲೆ: . 


ಮಾಡಿ ಕಟ್ಟಿದನು ಎಂದು ತಿಳಿಸುತ್ತದೆ. 


ಶಾಲಿವಾಹನ ಶಕ 1734 (8,8. 1812)ರಲ್ಲಿ ನಾಗಲಿಂಗಸ್ಟಾಮಿ ಮಠವನ್ನು ಪಚಿಭಯಿರಂಣನ ಮಗ eee ಜೀರ್ಣೋದ್ದಾರ 


130 


ಈಗ ಶ್ರೀ ಶಿವರಾಮ ಅವಧೂತರ ಮಠವಿರುವ ಸ್ಥಳವು ನಾಗಲಿಂಗಸ್ವಾಮಿ ಮಠ ಆಗಿರಬಹುದಾಗಿದೆ. 


ವಿಜಯನಗರದ ಕಾಲದಲ್ಲಿದ್ದ ನೂರೊಂದು ಜನ ವಿರಕ್ತರಲ್ಲಿ ನಾಗಲಿಂಗದೇವನೂ ಒಬ್ಬ. ಕರಸ್ಥ ಲದ HOR Bobs ಶಿಷ್ಕನಾಗಿದ್ದು, 


ಕರಸ್ಪಲನಾಗಿ ದೇವಿ ತಿ ್ರಿಪದಿ ಶಾಂತ ಶತಕಗಳನ್ನು ಬರೆದಿದ್ದು, ಲಿಂಗಾಂಗ ಸಾಮರಸ್ಕದ ಸಾಧನೆಯನ್ನು ನಿರೂಪಿಸಿದ್ದಾನೆ. ಈತನ ಜೀವನ ಕಾಲ 
ಸುಮಾರು ಕ್ರಿ.ಶ. 1430. . 


19ನೇ ಶತಮಾನದ ಆರಂಭದಲ್ಲಿ ಹಂಪೆಯ ಮಠ ಮತ್ತು ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿರುವುದಕ್ಕೆ ಈ 
ಶಾಸನವು ಒಂದು ಉತ್ತಮ ನಿದರ್ಶನವಾಗಿರುವುದು. 

1 ಶಾ 1734 ಆಂಗೀರಸ ಸಂ Il 
2 ವೈಶಾಖಸು 10 ಯಲ್ಲು |l ನಾಗ 
3 ಲಿಂಗಸ್ವಾಮಿ ಮಠ ಜೀರೋ 
4 ಧಾರ ಮಾಡಿ ಕಟಿದು Ded 
5  ಭಯಿರಂಣನ ಮಗ ond 
6 ಪಾಕ್ಷಯನ ದಾಮ BA, 


11. ಹಂಪೆಯ ಹೇಮಕೂಟ ಪರ್ವತದ ಬಂಡೆಯ ಮೇಲೆ ಪಂಚಲಿಂಗ ಮತ್ತು ತ್ರಿಲಿಂಗಗಳ ಸಮೀಪದಲ್ಲಿ: 
ಶಾಸನವು ವಿರೂಪಾಕ್ಟ ದೇವರ ಹೆಸರನ್ನು ಸೂಚಿಸುತ್ತದೆ. ಸಾ 

ಶ್ರೀ HOA, 
12. ಹಂಪೆ ಕಡಿರಾಂಪುರದ ರಸ್ತೆಯ ವೃತ್ತದ ಬಳಿ ತಾಯಮ್ಮನ ಗುಡಿಯ ಎದುರಿಗೆ ಗದ್ದೆಯಲ್ಲಿ ಗುಂಡಿನ ಮೇಲೆ: 


ಅಪೂರ್ಣವಾದ ಈ ಶಾಸನ "ಸರಳ ಕವಿ" ಎಂದಿದೆ. ಇದರ ಹತ್ತಿರ ಉತ್ತರಕ್ಕೆ "ಸರಳ ಕವಿಗಳ ನಿವೇಶನ" ಎಂಬ ಶಾಸನವಿದೆ. ಈ 
ಎರಡು ಶಾಸನಗಳ ಮಧ್ಯದ ಜಾಗವು ಸರಳ ಕವಿಗಳ ನಿವೇಶನವಾಗಿರಬಹುದಾಗಿದೆ. ಸರಳವಾದ ಭಾಷೆ, ಶೈಲಿ, ಸಾಮಾನ್ಮ ಜನರಿಗೆ ಅರ್ಥೈಸುವಂತೆ 
ಕವಿತೆಗಳನ್ನು ರಚಿಸುವ ಕವಿಯ ನಿವೇಶನವಿದ್ದ ಂತೆ ತೋರುವುದು. ಸರಳ ಶೈಲಿಯನ್ನು ಪ್ರಥಮವಾಗಿ ಅನುಕರಣೆಗೆ ತಂದ ಕವಿ ಹರಿಹರನೇ 


ಆಗಿರುವನು. 
1 ಸರಳಕವಿ 


13. ಹಂಪೆಯ ವಿರೂಪಾಕ್ಷ ದೇವಾಲಯದ ಪಶ್ಚಿಮಕ್ಕೆ ಕಟ್ಟಿರಾಂಪುರದ ದಾರಿಯ ಪಶ್ಚಿಮದಲ್ಲಿನ ಬಾಳೆಯ ತೋಟದಲ್ಲಿನ ಗುಂಡಿನ 
ಮೇಲೆ: 

BRB, VO, Ned ತಮ್ಮ ಭೂಮಿಯನ್ನು ಮಾರಿಕೊಂಡು ಶ್ರೀ ವಿರೂಪಾಕ್ಷ ದೇವರ ದ ಪೂಜೆಗಾಗಿ ಗದ್ದೆಯನ್ನು ಕೊಟ್ಟಿ ರುವ 
ಬಗ್ಗೆ ತಿಳಿಸುತ್ತದೆ. ಇದೇ ರೀತಿಯ ಇನ್ನೊ ೦ದು ಶಾಸ ಸನವು, ಈ ಶಾಸನದ ಪೂರ್ವ ದಿಕ್ಕಿನಲ್ಲಿದೆ. ದಾನಕೊಟ್ಟ ಗದ್ದೆಯ ಸರಹದ್ದನ್ನು ಸೂಚಿಸುವ 
ಸಲುವಾಗಿ ಈ ಎರಡು ಶಾಸನಗಳನ್ನು ಬರೆದಿರಬಹುದಾಗಿದೆ. > 


1 ಶ್ರೀಮತು ಮಾದರ್ಯ ಅಯ್ಕಗಳು 
2 ಭೂಮಿಯ ಮಾದಜಕೊಂ 

3 ವಿರೂಪಾಕ್ಷದೇವರ ಯೇಕಾಂತದ 
4 


ಅವಸರಕ್ಕೆ ಕೊಟ್ಟ ಗದ್ದೆ 


ತಂಗ 
14. ಹಂಪೆಯ ಎದುರು ಬಸವಣ್ಣನ ಮಂಟಪದಿಂದ ಅಚ್ಛುತರಾಯನ ದೇವಾಲಯಕ್ಕೆ ಹೋಗುವ ದಾರಿಯ ದಕ್ಷಿಣ ದಿಕ್ಕಿನಲ್ಲಿ ಮತಂ 


ಪರ್ವತಕ್ಕೆ ಹೊಂದಿಕೊಂಡಿರುವ ಗುಹೆಯಲ್ಲಿ ಬಾಗಿರುವ ಬಂಡೆಯ ಮೇಲೆ ಬಿಳಿ ಬಣ್ಣ (ಸುಣ್ಣ )ದಲ್ಲಿ: 


131 


ಶಾಸನದ ಮೇಲ್ಬಾಗದಲ್ಲಿ ಸೂರ್ಯನ ಚಿತ್ರವಿದೆ. ಕ್ರಣರಯ ಮತ್ತು ತಿಂತಿಣಿಯನ್ನು ಉಲ್ಲೇಖಿಸುತ್ತದೆ. ಕೃಷ್ಣರಾಯನು ತಿಂತಿಣಿಯಿಂದ 


ಇಲ್ಲಿಗೆ ಬಂದುದನ್ನು ಸೂಚಿಸಬಹುದು. ಈ ಗುಹೆಯ ಮುಂಭಾಗದಲ್ಲಿನ ಗುಂಡಿನ ಮೇಲೆ ಗಣೇಶನ ಶಿಲ್ಪವಿರುವುದು. ಗುಹೆಯು ಸಾಕಷ್ಟು 
ವಿಶಾಲವಾಗಿದ್ದು, ಒಳ ಭಾಗದಲ್ಲಿ ಕಟ್ಟೆಯೂ ಇರುವುದು. ಇದೊಂದು ಮಠವಾಗಿರುವ ಸಾಧ್ಯತೆ ಇದೆ. ಈ ರೀತಿಯ ಗುಹೆಗಳು ಮಠಗಳಾಗಿರುವ 


ಬಗ್ಗೆ ಪರಮೇಶ್ವರನ ಮಟ ಎಂಬ ಶಾಸನ ಪುಷ್ಮೀಕರಿಸುತ್ತ ದೆ." 


ಬಂಡೆ ಉ 
ರಯರ ಮಗ 
ಕ್ರಣರಯ 
ತಿಂತಿಣಿ ಬಿ 


15. ಅಚ್ಯುತರಾಯ ದೇವಾಲಯದ ತೇರು ಬೀದಿಯ ಪಶ್ಚಿಮ ಭಾಗದಲ್ಲಿಯ ಬಂಡೆಯ ಮೇಲೆ ಭೈರವನ ಶಿಲ್ಪವು ಮುಂಭಾಗದಲ್ಲಿ: 


ಈ ಶಾಸನದಲ್ಲಿ ಮಾರಾಭತ್ತನು ತನ್ನ ತಾಯಿ ಮಾದಾ ಭವಾನಿ ಬರಲಸಾನಿಗೆ ಪುಣ್ಯವಾಗಬೇಕೆಂದು ಶಿವಲಿಂಗ ಪ್ರತಿಷ್ಠೆಯನ್ನು ಮಾಡಿದ 
ಬಗ್ಗೆ ತಿಳಿಸುತ್ತದೆ. ಬರಲಸಾನಿ ದೇವಾಲಯದಲ್ಲಿ ಕಸ ಗುಡಿಸುವವಳೆಂದು ಅರ್ಥೈಸಬಹುದು. 
ಸೌಂಮ್ಮ ಸಂವತ್ಸರದ ಮಾ ] 
ಘ ಬ ೧ ಆದಿಲು ಮುಂಮಸೆಯ 
ನ ಗುಡಿಯಲಿ ಮಾದಾ ಭವನಿ 
ಮಗ ಮಾರಾಬತ್ತನು ಮಾಡಿದ 
ಶಿವಲಿಂಗ ಪ್ರತಿಷ್ಠೆ 
ಅವರ ತಾಯಿ ಬರ 
ಲ ಸಾನಿ ಅಂಮಗೆ 


Hore, SO 
16. ಚಕ್ರತೀರ್ಥದಲ್ಲಿ ದೊಡ್ಡ ಗುಂಡಿನ ಮೇಲೆ: 


ಈ ಶಾಸನವು ವಿದ್ಯಾರಣ್ಮರನ್ನು ಉಲ್ಲೇಖಿಸುತ್ತದೆ. ಈ ಶಾಸನದ ಕೆಳ ಭಾಗದಲ್ಲಿ ಪಾ | - 

೭ ಎ A DESE ಬಂಡೆಗಲ್ಲನ್ನೇ ಪೀಠವಾಗಿ ಮಾರ್ಪಡಿಸಿದ್ದು 

ಬದರ ಮೇಲೆ ಕಪ್ಪು ಶಿಲೆಯ ಲಿಂಗವದೆ. ಶಾಸನವಿರುವ ಸ್ಥಳದಲ್ಲಿ ದೇವಾಲಯದಲ್ಲಿರುವ ದ್ವಾರಪಾಲಕರ ಶಿಲ್ಪಗಳು ಪೀಠಗಳು ಆಂಜನೇಯನ 
ಸಿಮೂ ಬಿದ್ದಿದೆ. ವಿದ್ಧಾರಣ್ಯರ ಹೆಸರಿನಲ್ಲಿ ಒಂದು ಶಿವಾಲಯವನ್ನು ನಿರ್ಮಿಸಿದ್ದರ ಧ್ಯೋತಕವಾಗಿದೆ.” 


ಶ್ರೀ ವಿದ್ಮಾರಂಣ್ಯ 


17. ತಳವಾರಘಟ್ಟದ ಬಳಿಯಲ್ಲಿ ಶಿಥಿಲವಾದ ದೇವಾಲಯದ ಬದಿಯಲ್ಲಿ ನಿಲ್ಲಿಸಿರುವ ಕಲ್ಲಿನ ಮೇಲೆ: 


> UW WY eS 


ON TC Gd NS nc 


ಕಾಲುವೆಯನ್ನು ಸವಸ 
ಸಿ ಸವಸಿದವರಿಗೆ ಮತ್ತು ಅರಮನೆಗೆ ಕೊಡಬೇಕೆಂದು ದಾಖಲಿಸಿದೆ. ಶಾಸನವಿರುವ ಸ್ಥಳದಲ್ಲಿ ಇರುವ ಚಿಕ್ಕ ದೇವಾಲಯವೇ 


o 


1 ಶುಭಮಸ್ತು ಅಂಗಿರಸ ಸಂವತ್ಸರದ 
2 ಘಾಲುಗುಣ ಬ 7 ಶಲು ಕೃಷ್ಣರಾಯ 


132 : 


NT aia 


ರಯನ ಪಟದಲಿ ತಿಂಮಪಯ್ಮನ ಪದಾನಿಕೆ 

ಯಲಿ / ನಾಗ ಬೋವನ ಮಗ ಹೊಂನೆ ಬೋ 

ವನು ಮರಳಕೋಡಿ ಮಯಿಲಾರದೇ ಉರಿಗೆ 
 ವೆಚಹಿರಿಯರ ಪ್ರಕಾರ ಕೋಟೆಯಿಂದ ಸಸ 

ವಮುಪ್ರಗ 600 ಅಕ್ಷರದಲು ಆಜು 

ನೂರು ಹೊಂನು ಸಸಿಯ ಬೆಳಸಿದವರಿಗೆ 


oN A UU A BW 


ಎಡಭಾಗ: 
9 ಕಾಲುವೆಂಸೆವಸಿಹೊಂನಯಗೆ ಸಾ 
10 ಲು ೧ ಪಾಲು ಅದೇ ಸಸಿಯ ಬೆಳಸು 
11 ವಗೆ ೨೦೦ ಸೋಚಣ್ಣನ ಉದರು ಬಿ 
12 . ರುಪಉಡಚೆಂನ ಬಸವಮನು.. 
ಬಲಭಾಗ: 


13 ಅರಮನೆ 

14 ಯ ಅರ್ಪಿಸಲಾ 

15 ಯಿ Boden ಅಡಿ 

16 ಗುಳಲುಳದರು ಬೆಜಯಿ 

17 ದ್ಲಿಲಿನ ಮೆದರೆಣವಾರಿಸಿದವರೂ 


18. ತಳವಾದಘಟ್ಟದ ಪಶ್ಚಿಮ ದಿಕ್ಕಿ ನಲ್ಲಿ ತುಂಗಭದ್ರಾ ನದೀ ತೀರದಲ್ಲಿ ಗುಂಡಿನ ಮೇಲೆ: 


ಶಾಸನವು ಎಂಪಲಿಳ್ಳಿ 2») ಬಯಿಚೆಯಿಯನ್ನು ಉಲ್ಲೇಖಿಸುತ್ತ. ದೆ. ಇವಳು ae ಸ್ಥಳದಲ್ಲಿ ಮಡಿದಿರಬಹುದು. ಈ ಶಾಸನದ ಕೆಳ ಬಾಗದಲ್ಲಿ 
ಚಂದ್ರ, ಸೂರ್ಯ, ಶಿವಲಿಂಗ ಹಾಗೂ ನಂದಿಯ ಶಿಲ್ಪಗಳಿವೆ. ಇದರ ಸನಿಹದಲ್ಲಿ ಒಬ್ಬ ಪುರುಷ ಮತ್ತು ಅವನ ಬದಿಯಲ್ಲಿ ಇಬ್ಬರು ಸ್ತ್ರೀಯರ 
- ಶಿಲ್ಪಗಳಿವೆ. 
‘1 ಎಂಪಲಿ ಬಯಿಚಯಿ 
-2 0 ಯಿಲಿ ತಿರ ಚರು ತಿಚಮಲೆದಳು 


19. ರೆಮ್ಮು ದಿಡ್ಡಿಯ ಪಶ್ಚಿಮ ದಿಕ್ಕಿನಲ್ಲಿ ಬಾಳೆ ತೋಟದಲ್ಲಿ ಗುಂಡಿನ ಮೇಲೆ: 


ಶಾಸನವು ವಿರೂಪಾಕ್ಷ ದೇವರಿಗೆ ಬಿಟ್ಟ ಮಾನ್ಯವನ್ನು ಉಲ್ಲೇಖಿಸುತ್ತದೆ. ಶಾಸನದ ಮೇಳ್ಸಾಗದಲ್ಲಿ ಸೂರ್ಯ, ಚಂದ್ರ ಮತ್ತು ಶಿವಲಿಂಗದ 
ಚಿತ್ರಗಳಿರುವುವು. 
| 1 ಶ್ರೀ ವಿರೂಪಾಕ್ಷ 
2 ದೇವರ ಮಾನ್ಯಂ 


20. ಕಮಲಾಪುರ ಕಂಪ್ಲಿ ರಸ್ತೆಯ ದಕ್ಷಿಣಕ್ಕೆ ಗುಡ್ಡದ ಮೇಲೆ ಶಿವಯೋಗಿ ದೇವರ ಗವಿಯ ಈಶಾನ್ಯ ದಿಕ್ಕಿಗೆ ಗಾಣಗಿತ್ತಿ ಜೈನ 


ದೇವಾಲಯದ ಹತ್ತಿರ ಬಂಡೆಯ ಮೇಲೆ: 


ತೆಲುಗು ಭಾಷೆಯ ಈ ಶಾಸನವು ಕನಕ ಎಂಬುವನು ಇಲ್ಲಿ ವಾಸವಾಗಿದ್ದನೆಂದು ಸೂಚಿಸುತ್ತದೆ. ಶಾಸನಗಳ ಎರಡು ಸಾಲುಗಳ ಮಧ್ಯ 


+ ಚಿಹ್ನೆ ಇದೆ. 


133 


1 ಕನಕಡು ವಾಸಿನಾಡು 
+ 


2 #80380 
21. ಭೀಮನ ಬಾಗಿಲಿನ ಪೂರ್ವದಿಕ್ಕಿಗೆ ಶಿಥಿಲವಾಗಿರುವ ದೇವಾಲಯದ ಬಳಿ ನಿಲ್ಲಿಸಿರುವ ಕಲ್ಲಿನ ಮೇಲೆ: 
ಇದು 16ನೇ ಶತಮಾನದ ತೆಲುಗು ಶಾಸನ. ದೇಜಣ್ಣನ ಪಾಪಯ್ಮ ಎಂಬುವರು ಕೃಷ್ಣದೇವ ಮಹಾರಾಯರಿಗೆ ಧರ್ಮವಾಗಬೇಕೆಂದು 
ವಿಠಲೇಶ್ವರ ದೇವಾಲಯವನ್ನು ಕಟ್ಟಿಸಿದುದನ್ನು ಕುರಿತಾಗಿ ತಿಳಿಸುತ್ತದೆ. ಶಾಸನದ ಕಾಲ ಸರ್ವಧಾರಿ ಸಂವತ್ಸರ aa, ಓ 10 ಸೋಮವಾರವು. 
ಕ್ರಿಶ. 1528ನೇ ಜನವರಿ 20, ಶುಕ್ರವಾರ ಸರಿಹೊಂದುತ್ತದೆ. 
1 ವಕಲೇಶ್ವರು ಖೋವಿಲೆ | 
2 ಶ್ರೀ ಸರ್ವಧಾರಿ ಸಂ 
3 ವತ್ಸರ ಪುಷ್ಕ 
4 ಬlಂಸೋ॥।ಪ್ರೀ 
5 ಕೃಷ್ಣದೇವ ಮ 
6 ಹಾರಾಯ 
7 Bad roc 
8 ಜಣಯಿನಿ 
9 ಪಾಪಯ್ಕ 
10 ಕಟ್ಟೆಂಚಿನ ಗುಡಿ 
11 ಸದಾಸೇವ ಶ್ರೀ 
22. ಮಾಲ್ಕವಂತ ರಘುನಾಥ ದೇವಾಲಯ ಬೇಟಿಕಾರರ | 
ನಾಲಾ ಹೆಬ್ಬಾಗಿಲ ಉತ್ತರಕ್ಕೆ ಸದಾಶಿವ ಮಹಾಯೋಗಿ ಗವಿಯ ಮಂಟಪದ 
ney ಮೂಖ meal, ಮನವ on en ROLE. ಸನದ $8 ಭಾಗವ ಶ್ರೀ ಅಮಲಕ್ವಣರ 
ದೇವರ ಶಿಲ್ಪವರುವ ಗುಡಿಯೂ ಇದ್ದು, ಸ್ಥಳದ ಮುಂದೆ ಬಂಡೆಯ ಮೇಲೆ ಶಿವಲಿಂಗಗಳು, ಎಡ ಬದಿಯಲ್ಲಿ ಶ್ರೀ ವೀರಭದ್ರ 
ಪೂರ್ವಾಭಿಮುಖವಾಗಿರುವುದು. ಈ ಶಾಸನಕ್ಕೆ ಹೊಂದಿಕೊಂಡಂತೆ ಇರುವ ಮತ್ತೊಂದು ಶಾಸನವು 


23. ರಾಣೀವಾಸದ ಉತ್ತರ ದಿಕ್ಕಿಗಿರುವ ಹನುಮನ ಕೊತ್ತಳದ ಉತ್ತರ ದಿಕ್ಕಿಗಿರುವ ಗುಂಡಿನ ಮೇಲೆ: 


ಈ ಶಾಸನವು ಬೆಳಗುಳದ ಮುತ್ತೊಜ ಕಣಿಯನ್ನು ಉಲ್ಲೇಖಿಸುತದೆ. 
1 ಬೆಳಗುಳದ ಮುತೋಜ 
2 ಕಣಿ 


24. ರಾಣಿವಾಸದಿಂದ ಮತಂಗ ಪರ್ವತದ ದಾರಿಯಲ್ಲಿ ಬೆನಕನ ಬಾವಿಯ ಶಾಸನ"ವಿರುವ ಗುಹೆಯಲ್ಲಿನ ಗುಂಡಿನ ಮೇಲೆ: 
ಈ ಶಾಸನವು ಗಣೇಶನ ಶಿಲ್ಪದ ಕೆಳ ಭಾಗದಲ್ಲಿ ದ್ದು ಅಪೂರ್ಣವಾಗಿದೆ. ಭೈರವನ ಪಾದದ ಬಗ್ಗೆ ತಿಳಿಸುವುದು 


134 


1 ತಂಣ 
2 ಭೈರವ ಪಾದ 


4 25. ಮದನ ಕೊತ್ತಳದ ಗುಡ್ಡದ ದಕ್ಷಿಣ ದಿಕ್ಕಿನ ಭೈರವನ ಗವಿಯ ಕೆಳ ಭಾಗದ ಬಂಡೆಯ ಮೇಲೆ: 


ಕ್ರಿ.ಶ. 15ನೇ ಶತಮಾನದ ಈ ಶಾಸನವು ಪ್ರತಾಪದೇವರಾಯ ಮಹಾರಾಯರ ಬಾಗಿಲ ಕಾಮರ ಸಂಣನನ್ನು ಉಲ್ಲೇಖಿಸುತ್ತದೆ: 
1 ಶ್ರೀ ಮಂನ್ಮಹಾರಾಜಾದಿರಾಜ 

2 ರಾಮಪರಮೇಶ್ವರ ಗಜಬೇಟಿಕಾಅ 

xy “ಶೀ ವೀರಪ್ರತಾಪದೇವರಾಯ ಮಹಾ ರಾ 

4 ಯರ ಬಾಗಿಲ ಕಾಮರಸಂಣಗ 

೨ ಳು ಅಗುಳೆಸಿ. ತರಗ . ಯ. 


\ 
. 


26. ಅದೇ ಕಲ್ಲಿನ ಮೇಲೆ ಮೇಲಿನ ಶಾಸನದ ಪಕ್ಕದಲ್ಲಿ: 


ಶಾಸನವು ಅಪೂರ್ಣವಾಗಿದೆ. 


1 ಶ್ರೀ ಮನ್ಮಹಾರಾಜಾಧಿರಾಜ | 
27. ಮದನಕೊತ್ತಳದ ಉತ್ತರ ದಿಕ್ಕಿನ ಗುಡ್ಡದ ಇಳಿಜಾರಿನಲ್ಲಿ ಕಲ್ಲಾ ಸರೆಯಲ್ಲಿ ಬಂಡೆಯ ಮೇಲೆ ಬಿಳಿ ಬಣ್ಣದಿಂದ ಬರೆದ ಶಾಸನ: 


ಈ ಶಾಸನವು ಕುದುರೆ ಸವಾರ ಚಹುಡಪ ಎಂಬ ವ್ಯಕ್ತಿಯನ್ನು' ಉಲ್ಲೇಖಿಸುತ್ತದೆ." 
1 ಕುದುರೆ ಚಹುಡುಪ 
2 ಸವಾರ.ಮ....« | 
28. ಮೀಸರ ಗಂಡನ ಕೊತ್ತ ಛಕ್ಕೆ ಈಶಾನ್ಯ ದಿಕ್ಕಿನಲ್ಲಿರುವ ಗುಡ್ಡದ ಮೇಲಿನ ಮಂಟಪದ ಮುಂಭಾಗದ ಬಂಡೆಯ ಮೇಲೆ: 
15-16ನೇ ಶತಮಾನದ ಈ ಶಾಸನವು ಶ್ರೀ ಡುರದೇವರ ಮಠ ಮತ್ತು ಚಂದ್ರಶೇಖರ ಮಹಾಂತ ದೇವರನ್ನು ಉಲ್ಲೇಖಿಸುತ್ತದೆ. ಶಾಸನದ 
ಮೇಲ್ಬಾಗದಲ್ಲಿ ಚಂದ್ರ, ಸೂರ್ಯ, ಲಿಂಗ, ನಂದಿ ಮತ್ತು ರೇಖಾ ಚಿತ್ರಗಳಿರುವುವು. ಈ ಮಠದ ಸಮೀಪದಲ್ಲಿ ಪರಮೇಶ್ವರನ ಮಠವಿರುವುದು 
ಮತ್ತೊಂದು ಶಾಸನದಿಂದ ತಿಳಿಯುತ್ತದೆ."' 
1 ಶ್ರೀಡುರ ದೇವ 
ರ ಮಟ 
ಚಂದ್ರ ಸೆರ್ಕಮಂತ ದೇವರಿಗೆ ವಿಪ್ಪು 
ಪ ನಿದರ್ರೆತೆ ತೀರದರಕ ದೇಯ 
ಲತ್ಕಾತ್ರದ ಮಣಿಯದಲು wh 
ಣಂಬತುವಿನ್ನು ಗಡು 11 ಅಕೆಸು 
ಪುವದು ಬವಲಿಗೆತ ಗ 3 


NIA wn FP WwW MN 


29. ಆನೆಗುಂದಿಯ ಕೊತ್ತಳ ಮತ್ತು ಶಿವನಪಾದ ಗುಡ್ಡದ ಮಧ್ಯದಲ್ಲಿರುವ ಕೋಟೆಗೋಡೆಯ ಚಿಕ್ಕ ಬಾಗಿಲ ಸಮೀಪದ ಗುಂಡಿನ 


ಮೇಲೆ: 
ಈ ಶಾಸನವನ್ನು ಶಿವಲಿಂಗದ ಎರಡೂ ಬದಿಗೆ ಬರೆದಿದೆ. ಶಿವಲಿಂಗದ ಮೇಲ್ಬಾಗದ 


ಖೀಸೆಟಿ ಮಗ ಚಿಕ ಸೆಟಿಗ ವಂಬಸರಯ್ಯ ಮತ್ತು ಸಪರುವಮ ಸಿಹಿ ನೀರ (ಮಧುಕ ಜಲ)ನ್ನು ಎ 
ಬಾಗಿಲನ್ನು "BASAS" ಎಂದು ಹೆಸರಿನಿಂದ ಕರೆಯಲಾಗಿದೆ. 


ಏ ಸೂರ್ಯ, ಚಂದ್ರರ ಚಿತ್ರಗಳಿವೆ. ಪಿನ್ನಂಮ 
ಕೆದರೆಂದು ತಿಳಿಸುತ್ತದೆ. ಕೋಟೆಯಲ್ಲಿನ ಚಿಕ್ಕ 


135 


ರದಿನಗಿಸೆ 

ಪಿನ್ನಂಮ ಮೀ 

ಸೆಟಿ ಮಗ ಚಿಕ ಸೆಟಿ 

ಗ ವಂಬಸರಯಸಪರುವಮನು 
(ಲಿಂಗದ ಇನ್ನೊಂದು ಬದಿಯಲ್ಲಿ) 
5 ಮಧುಕ ಚಲ 

6  ಯರದರು 


30. ಆನೆಯ ಸಾಲಿನ ಈಶಾನ, ದಿಕ್ಕಿನ ಗುಡ್ಡ ಕಣಿವೆಯಲ್ಲಿರುವ ಬಂಡೆಯ ಮೇಲೆ: 
ತೆಲುಗು ಭಾಷೆಯ ಈ ಶಾಸನವು ರಾಯಪರಾಜು ಎಂಬುವರು ಗುಂಡುಗಳ ಮಧ್ಯದ ಸಂದಿಯಲ್ಲಿರುವ ಗುಡಿಯನ್ನು ಕಂಬಗಳನ್ನು ಸೇರಿಸಿ 


ಕಟ್ಟಿದನೆಂದು ತಿಳಿಸುವುದು. 
1 0 ಪಷಿಹ. ರಾಯಪರಾಜುಯೀಸಂದಿಗುಡಿ. (ಕ) 


2 ಟಿಂಚಿ ಕಂಬಾಲು ಸೇರಿಪಿಂ 
31. ಸಿಂಘಾರದ ಹೆಬ್ಬಾಗಿಲ ಪೂರ್ವ ದಿಕ್ಕಿಗೆ ಹೊಲದಲ್ಲಿ ಗುಂಡಿನ ಮೇಲೆ: 
ಶಾಸನವು ಸಂಗಮದೇವನನ್ನು ಉಲ್ಲೇಖಿಸುತ್ತದೆ. 


& WW Nh = 


32. ಗುರುಗುಹೇಶ್ವರ ಆಶ್ರಮದ ಉತ್ತರಕ್ಕೆ ಹತ್ತಿರ ಗುಂಡಿನ ಮೇಲೆ: 
ಶಾಸನವು ಶ್ರೀ ವೀರೈದೇವರ ಸೀಮೆಯನ್ನು ಸೂಚಿಸುತ್ತದೆ. ಈ ಶಾಸನದ ದಕ್ಷಿಣ ದಿಕ್ಕಿನಲ್ಲಿ ಒಂದು ಗುಹಾಲಯವಿದ್ದ ಗುಹಾಲಯದಲ್ಲಿ 
ವೀರಭದ್ರ ದೇವರ ಶಿಲ್ಪವಿದೆ." ಶಾಸನವು ಈ ದೇವರ ಪ್ರದೇಶವನ್ನು ಸೂಚಿಸುತ್ತದೆ. 
ಶ್ರೀ ವೀರೈದೇವರ ಸೀಮೆ | 
33. ಮೇಲಿನ ಶಾಸನದ ಪೂರ್ವಕ್ಕೆ ಗುಂಡಿನ ಮೇಲೆ: 


ಕ್ರಿಶ. 12-13ನೇ ಶತಮಾನದ ಈ ಶಾಸನವು ಶ್ರೀ ಸಂಗಮೇಶ್ವರ ದೇವರನ್ನು ಉಲ್ಲೇಖಿಸುತ್ತದೆ. ಎಡಭಾಗದಲ್ಲಿ ಎರಡು ಗೆರೆಗಳುಳ್ಳ 

ಸ ಬದ್ದು ಲಿಂಗದ ಮೇಲ್ದಾಗದಲ್ಲಿ ಮತ್ತೊಂದು ಲಿಂಗವಿದ್ದು ಎರಡೂ ಬದಿಯಲ್ಲಿ ಮಲಗಿರುವ ನಂದಿಯ ರೇಖಾ ಚಿತ್ರಗಳರುವೆದ. 

ee specs pi ಶಾಸನದ ಗುಂಡಿನ ಇನ್ನೊಂದು ಬದಿಯಲ್ಲಿ ಇನ್ನೊಂದು ಶಿವಲಿಂಗೆ, ನಂದಿ ಮತ್ತು "ಶ್ರೀ ಸಂಗನ ಬಸವ" ಎಂಬ ಶಾಸನ 
. ಮೇಲೆ ಮತ್ತೊಂದು ಲಿಂಗವಿರುವುದು ಯೋಗಾಂಗಲಿಂಗವೆಂದು ಸಿ.ಟಿ.ಯಂ. ಕೊಟ್ರಯ್ಯ ಪ್ರತಿಪಾದಿಸಿರುವರು. “ 


ಶ್ರೀ ಸಂಗಮೇಶ್ವರ ದೇವರು 
34. ಕಮಲಾಪುರ - ಹಂಪೆಯ ರಸ್ತೆಯಲ್ಲಿ ಅಕ್ಕ ತಂಗಿಯರ ಗುಂಡಿನ ಗುಡ್ಡದ ಮೇಲಿರುವ ಗುಂಡಿನ ಮೇಲೆ: 


ಮ > = cae" 
dita pie 333 ತಿಪಂಣನ ಕೊತ್ತಳವನ್ನು ಉಲ್ಲೇಖಿಸುತ್ತದೆ. ಶಾಸನವಿರುವ ಸ್ಥಳವೇ ಉಲ್ಲೇಖಿತ ಕೊತ್ತಳ. ಇದರ ಉತರ ಮತು 
ಸೂಚಿಸುವ ie Secs ಗಳಿವೆ. ಈ ಕೊತ್ತಳದ ದಕ್ಷಿಣ ಭಾಗದಲ್ಲಿ ಪ್ರತಾಪಕೊತ್ತಳವಿದೆ.'5 ಕೊತ್ತಳಗಳ ಹೆಸರುಗಳನ್ನು 

ಶಾಸನಗಳು ಈಗಾಗಲೇ ಪ್ರಕಟವಾಗಿವೆ. ಪ್ರಸ್ತುತ ಕೊತಳವು ಈ ; 5. ನ y 
ಪಾವಿತ ನ್ರಯಖಗಹವು ಸ್ತತ ಕೊತ್ತಳವು ಈ ಪಟ್ಟೆ Redcat. ತನದ Scr ಬ 


136. 


1 333 33 
2 ೦೧ನ ಕೊತಳ 


35. BAW ವಿರೂಪಾಕ್ಷ ದೇವಾಲಯದ ಉತ್ತರ ದಿಕ್ಕಿನಲ್ಲಿರುವ ಗಣ್ಮವ್ಯಕ್ತಿಗಳ ಅರಮನೆ ಸಂಖ್ಯೆ 7ರ ಹತ್ತಿರ ಬಂಡೆಯ ಮೇಲೆ: 
ಈ ಶಾಸನವು ತ್ರಯಂಬನಾಥಸ್ವಾಮಿ ಒಡೆಯರ ಮಠವನ್ನು ಉಲ್ಲೇಖಿಸುತ್ತದೆ. ಈ ಶಾಸನದ ದಕ್ಷಿಣ ಭಾಗದಲ್ಲಿ ಬಂಡೆಯ ಮೇಲೆ 
ಶಿವಲಿಂಗಗಳ ಚಿತ್ರಗಳಿದ್ದು, ಇವು ಮಠದ ನಿವೇಶನದ ಸರಹದ್ದನ್ನು ಸೂಚಿಸುತ್ತದೆ. : 
1 ಶ್ರೀತ್ರಯ್ಮಮೃ 
2 MA VD ವ 
3 Badd add ಶ್ರೀ 


36. ಹಜಾರರಾಮಚಂದ್ರ ದೇವಾಲಯದ ಮುಂದಿನ ಬೀದಿಯಲ್ಲಿ ಭೈರವ ದೇವರ ಗುಡಿಯ ಅದಿಷ್ಠಾನದ ಮೇಲೆ: 


ಶಾಸನದ ಎಡ ಬದಿಯಲ್ಲಿ ಸೂರ್ಯ, ಚಂದ್ರ, ಶಿವಲಿಂಗದ ಚಿತ್ರಗಳಿರುವುವು. ಶಾಸನದ ಪ್ರಾರಂಭದ ಮೂರು ಅಕ್ಷರಗಳಿರುವ ಜಾಗವು 
ಒಡೆಯ ಹೋಗಿದ್ದು, ಉಳಿದ ಭಾಗವು ಇದೊಂದು ಅಂಗಡಿವೀದಿಯನ್ನು ಉಲ್ಲೇಖಿಸುತ್ತದೆ. ಈ ಶಾಸನ ಪೂರ್ವ ದಿಕ್ಕಿನಲ್ಲಿರುವ ರಂಗ 
ದೇವಾಲಯದಲ್ಲಿಯ ತೆಲುಗು ಶಾಸನವು ಆ ದೇವಾಲಯದ ಮುಂದಿನ ಬೀದಿಯನ್ನು ಪೆದ್ದ ಅಂಗಡಿವೀದಿ ಎಂದು ಉಲ್ಲೇಖಿಸುತ್ತದೆ." 
1: ಅಂಗಡಿ ವೀದಿ ASS 


2 .. ರು ತಪಿದರೆ ನಾಯ ಜಲ್ಕಕೆ ಬೀಳುವರೂ 
37. ಕಮಲಾಪುರದ ಪಶ್ಚಿಮಕ್ಕೆ ಗುಗ್ಗರಿ ಬಂಡೆಗೆ ಹೋಗುವ ದಾರಿಯ ಬದಿಯಲ್ಲಿನ ಗದ್ದೆಯಲ್ಲಿರುವ ಬಂಡೆಯ ಮೇಲೆ: 


ಭಾಗಶಃ ತೃಟಿತವಾಗಿರುವ ಈ ಶಾಸನವು ಅಚುತರಾಯ ಮಲಪಂಣನು ಬಸವಪಂಣನ ಮಾನ್ಯ ಕೆಂಪಟೆ 3 ಕೊಳಗದ ಹೂಲವನ್ನು 
ವಿರೂಪಾಕ್ಟ ದೇವರಿಗೆ ಕೊಟ್ಟಿದ್ದನ್ನು ಉಲ್ಲೇಖಿಸುತ್ತದೆ. ಶಾಸನದ ಮೇಲ್ಭಾಗದಲ್ಲಿ ಸೂರ್ಯ, ಚಂದ್ರ ಹಾಗೂ ನಂದಿಯ ಚಿತ್ರಗಳಿವೆ. ಮಲಪಂಣನು 
ಕೃಷ್ಣದೇವರಾಯನ ಕಾಲದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದು, ಪಲ್ಲಕ್ಕಿ ಉಂಬಳಿಯನ್ನು ಪಡೆದಿರುವ ಬಗ್ಗೆ ಇತರ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿದೆ.!' ಕೂಡ್ಲಿಗೆ ತಾಲೂಕಿನ ಮೊರಬದ ಶಾಸನ ಮತ್ತು ಕುರುಗೋಡಿನ ಶಾಸನದಲ್ಲಿ ಉಲ್ಲೇಖಗೊಂಡಿರುವುವು. ಎಆರ್‌ ನಂ. 
323:1925, ಸೌ.ಇಂ.ಇ. ಭಾಗ ನಂ. 523, ಬಳ್ಳಾರಿ ಜಿಲ್ಲೆಯ ಶಾಸನಗಳು, ಕ.ವಿ.ವಿ.ಶಾ.ಸಂ., ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ನಂ. 2, ಎಆರ್‌ 
ನಂ. 59, 1904. 


. ನೂ ಶ್ರೀ ವಿರೂಪಾಕ್ಷ ದೇ 
«ನ ಪಾರಾದ್ಯಗೆ soup 


1 ಅಚುತ ರಾಯ ಮಲಪಂಣಗಳು 
2 ಬಸವ ಪಂಣನ 

3 ಮಾನ ಕೆಂಪಟೆ 

4 ಹೊಲಳು ಕುಳಗದ 

5 

6 


38. ಕಾಮಲಾಪುರದ ಗಾರೆಬಾವಿ ಆಂಜನೇಯ ದೇವಾಲಯದ ಪೌಳಿ ಗೋಡೆಯ ಹೊರಗಡೆ ನಿಲ್ಲಿಸಿರುವ ಶಾಸನ: 


ವಿಕೃತಿ ಸಂವತ್ಸರದ ಈ ಶಾಸನವು ಕ್ರಿ.ಶ. 1530ರ ವರ್ಷದ್ದಾಗಿರುವುದು. ತೃಟಿತವಾಗಿರುವ ಈ ಶಾಸನವು ಶ್ರೀ ಅಚುತದೇವರಾಯನ 
ಕಾಲದಲ್ಲಿ ವರದಾಜೆಮ ಕುಂಪೆಯಲ್ಲಿನ ಒಂದು ದೇವಾಲಯಕ್ಕೆ ಕೊಟ್ಟ ದಾನಪತ್ರವಾಗಿದೆ. ಈ ಶಾಸನವನ್ನು ಕಮಲಾಪುರ - ಪಾಪಿನಾಯಕನಹಳ್ಳಿ 
ರಸ್ತೆಯಲ್ಲಿರುವ ದೇವಾಲಯದ ಸಮೀಪದಿಂದ ತಂದು ಇರಿಸಲಾಗಿದೆಯೆಂದು ಇಲ್ಲಿನ ಗ್ರಾಮದ ಹಿರಿಯರು ಹೇಳುತ್ತಾರೆ. 


ME ಶ್ರೀ ಮ 
2 .. ಹಾರಾಜಾಧಿರಾಜ ರಾಜ ಪರಮೇಶ್ವರ ಶ್ರೀ ವೀರ 


137 


3 .. ಪ್ರತಾಪರಾಯ ಮಹಾರಾಯರಿ 


Se ದೇವಂಣಂ 

BC ACR ಮಹಾ ಮಲಯನ.. .. 

6 ...ಪಾರಂ.. ಮಾ ಯೇಕಾಂತಂಮ 

vA Bee es oe ವಳಿ..ದಂದಿ 

8 WH, . ಮಾಯ್ಕ ನಿ 

9 ನ Eee ee ay 

i! agrees. 9 aeaeee ಅಚ್ಛ್ಚುತದೇವ 

11 . ಹಾರಾಯಲಕು . ವರದಾಜಂಪು how 

12 ....0.. ಮಂತ್ರ. ಪರಿವೆಜುಕೋವಿಲ 


13 ಶ್ರೀ ಲಕಣಾಯರಾಜ . . ಚಂದ್ರ... 

14 ಗತಂತಕಾಲಮುನು ಪುತ್ರ ಪೌವುತ್ರ ಪಾರಂ 
15 ಪರ್ಕ. . ನು ಅ. ಜನಿರಚಗಲವಾರನಿ 
16 ಯುಚಿನದಾನಪತ್ರಂ ಯೀಧರ್ಮಾನಕುತಲ 
17 ವಟಿಕಾಸುವಿ. . ಯವುಡು ಅಸಪಡುಸೆ 


16. ಅಚ್ಮುತರಾಯ - ಮಲಪಂಣಗಳ ಶಾಸನ 


138 


133, 


ಆಕರಗಳು 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿಆರ್‌. 1983-84, ನಂ. 8; ವಿಜಯನಗರ ಶಾಸರಗಟು; ದೇವರಕೊಂಡಾರೆಡ್ತಿ, 
ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ಕೊಪ್ಪಳ ಜಿಲ್ಲೆ ಶಾಸನ ಗಂಗಾವತಿ, ನಂ. 59. 


ಸಿ.ಎಸ್‌. ಪಾಟೀಲ ಮತು ವಿನೋದ ಸಿ. ಪಾಟೀಲ, ಅಂಬಲಿ ಮಹಾಲಿಂಗ ಒಡೆಯ, ವಿ.ಪಿ. ಆರ್‌. 1983-84, ನಂ. 76; ವಿಜಯನಗರ 
ಶಾಸನಗಳು, 1995, ನಂ. 35; ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ಕೊಪ್ಪಳ ಜಿಲ್ಲೆ ಶಾಸನಗಳು ಗಂಗಾವತಿ, 


ತ್ರಯಂಬನಾಥಸ್ವಾಮಿ ಒಡೆಯ ಮಠ ಪ್ರಸ್ತುತ ಪ್ರಬಂಧ ಶಾಸನ ಸಂ. 35, ಮತ್ತೊಂದು ಶಾಸನವು ಬಯಂಣಗಳ ಮಾನವನ್ನು 
ಉಲ್ಲೇಖಿಸುತ್ತದೆ. 


ಏ.ಪಿ.ಆರ್‌. 1984-87, ನಂ. 179; ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿಜಯನಗರ ಶಾಸನಗಳು 1995, ನಂ. 
37; ದೇವರಕೊಂಡಾರೆಡಿ % ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 2. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1983-84, ನಂ. 33; ವಿಜಯನಗರ ಶಾಸನಗಛ್ರ 1995, ನಂ. 
217; ದೇವರಕೊಂಡಾರೆಡ್ಡಿ ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ನಂ. 63. 


ಬಸವರಾಜ ಚೆ. ಜವಳಿ ಮತ್ತು ದೇವೇಂದ್ರ ಕುಮಾರ ಸಿ. ಹಕಾರಿ (ಸಂ.), ಅರ್ಥವಾಗಬಲ್ಲ ಸರಳ ಭಾಷೆಯಲ್ಲಿ ಕಾವ್ಯ ಬರೆಯಲು ಮಾದರಿ 
ಹಾಕಿಕೊಟ್ಟ ಈ ಕವಿಯು 'ಪ್ರಥಮನೂ ಪ್ರಮಥನೂ', ಹರಿಹರದೇವರ ಬಸವರಾಜ ದೇವರ ರಗಳೆ ಪ್ರಸ್ತಾವನೆ ಪು. IX. 


140 


10. 


~ Fl. 


E2. 


13. 


14. 


iS. 


16. 


| ep 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1984-87, ನಂ. 5; ವಿಜಯನಗರ ಶಾಸನಗಳು 1995, ನಂ. 60; 
ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ನಂ. 4. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1983-84, ನಂ. 30: ವಿಜಯನಗರ ಶಾಸನಗಳು 1995, ನಂ. 
275: ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ನಂ. 332. 

ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿರೂಪಾಕ್ಸ ದೇವಾಲಯದ ಹತ್ತಿರ ಸ್ನಾನಘಟ್ಟದಲ್ಲಿ ಒಂದು ಮಂಟಪದಲ್ಲಿರುವ 
ಶಾಸನವು ವಿದ್ಯಾರಣ್ಯ ಮಂಟಪವೆಂದು ಉಲ್ಲೇಖಿಸುತ್ತದೆ. ಇದನ್ನು ಕಟ್ಟಿಸಿದವರು ನೀಲಕಂಠ ಸರಸ್ವತಿ ಶ್ರೀಪಾದಂಗಳು. ವಿ.ಪಿ.ಆರ್‌. 
1984-87, ನಂ. 79; ವಿಜಯನಗರ ಶಾಸನಗಳ್ಟು 1995, ನಂ. 83: ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 
3, ಪುಟ 3, ನಂ. 11. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ಈ ಶಾಸನದ ಹತ್ತಿರವಿರುವ ಮತ್ತೊಂದು ಶಾಸನವು ಹರಿಹರರಾಯನು ಹೊದೆಯ 
ಬಾಗಿಲ ವಿನಾಯಕನಿಗೆ ಬಿಟ್ಟ ಮಾನವನ್ನು ಉಲ್ಲೇಖಿಸುತ್ತದೆ. ವಿ.ಪಿ.ಆರ್‌. 1984-87, ನಂ. 124; ವಿಜಯನಗರ ಶಾಸನಗಳು 1995, 
ನಂ. 207; ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಮಾಲಯ ಶಾಸನ ಸಂ. 3, ನಂ. 63. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1983-84, ನಂ. 55; ವಿಜಯನಗರ ಶಾಸನಗಳು 1995, ನಂ. 
336; ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ನಂ. 363. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1983-84, ನಂ. 15; ವಿಜಯನಗರ ಶಾಸನಗಳು 1995, ನಂ. 
265; ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ನಂ. 296. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1983-84, ನಂ. 30; ವಿಜಯನಗರ ಶಾಸನಗಳ 1995, ನಂ. 
275. 2 | 


| ಪ್ರಸ್ತುತ ವೀರಭದ್ರ ಶಿಲ್ಪವನ್ನು ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯದ ಆವರಣದಲ್ಲಿ ಸಂಗ್ರಹಿಸಿ ಇಡಲಾಗಿದೆ. 


_ 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1983-84, ನಂ. 32; ವಿಜಯನಗರ ಶಾಸನಗಳು 1995, ನಂ. 
299; ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ನಂ. 239. 


ಡಿ.ವಿ. ದೇವರಾಜ್‌ ಮತ್ತು ಚನ್ನಬಸಪ್ಪ ಎಸ್‌. ಪಾಟೀಲ (ಸಂ.), ಸಿ.ಟಿ.ಎಂ. ಕೊಟ್ರಿಯ್ಯ, 1996, "ಹಂಷೆಯಲ್ಲೊಂದು ಸಿದ್ದರಾಮೇಶ್ವರ 
ಪ್ರಸೀತ ಲಿಂಗಕ್ಕೆ ಲಿಂಗವೇ ಪೀಠವಾಗಿರ್ಪಯೋಗಲಿಂಗ ಶಿಲ್ಪ" ವಿಜಯನಗರ ಅಧ್ಯಯನ ಸಂ. 1, ಮೈಸೂರು, ಪುಟ 20-25. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ವಿ.ಪಿ.ಆರ್‌. 1983-84, ನಂ. 10; ವಿಜಯನಗರ ಶಾಸನಗಳು, 1995, ನಂ. 
309. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ಎಸ್‌.ಇಂ.ಇ. ನಂ. 248, ವಿಜಯನಗರ ಶಾಸನಗಳು 1995, ನಂ. 332; 
ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂ. 3, ನಂ. 289. 


ಸಿ.ಎಸ್‌. ಪಾಟೀಲ ಮತ್ತು ವಿನೋದ ಸಿ.ಪಾಟೀಲ, ಎ.ಆರ್‌. ನಂ. 59, 1904; ಎ.ಆರ್‌. ನಂ. 323, 1925; ieee: pe 
ನಂ. 2523; ಬಳ್ಳಾರಿ ಜಿಲ್ಲೆಯ ಶಾಸನಗಳು, 1997, ನಂ. 479; ದೇವರಕೊಂಡಾರೆಡ್ಡಿ, ಕನ್ನಡ ವಿಶ್ವವಿದ್ಯಾಲಯ ಶಾಸನ, ಸಂ. 1, 
ಕೂಡ್ಲಿಗಿ ನಂ. 2. 


141 


